ಪ್ರತಿಭಾವಂತ ಸಂಸದೀಯ ಷೆಟುಗಳ 
ಬದುಕು ಬರಹ ಮಾಲಿಕೆ 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ 


ಲೇಖನ ಹಾಗೂ ಸಂಗ್ರಹ 


pe Ue) 
ಪ್ರಕಟಣೆ: 
ಕರ್ನಾಟಕ ವಿಧಾನ ಮಂಡಲದ ಗಂಥಾಲಯ ಸಮಿತಿ, 
ವಿಧಾನ ಸೌಧ, ಬೆಂಗಳೂರು - 560 001. 


Smt. B.L. SUBBAMMA: Prathibhavantha Samsadiya Patugala 
Baduku Baraha Malike (Eminent Parliamentarian Series) Written by 
Dr. D.S. Jayappa Gowda. Published by Karnataka Legislature Library 
Committee. Vidhana Soudha. Bangalore-01. 

Pages-173+13 

Rupees-Fifteen only 

© The Right of Publication rests with 
Chairman. Karnataka Legislative Council and 
Speaker. Karmataka Legislative Assembly 
Vidhana Soudha. 
Bangalore-0} 

First Edition: October 2004 

Nuniber of Copies: 1.500 

Printed and Cover Page Deisgned by: 

Government Printing Press. 

Bangalore-01 


@ ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ : ಪ್ರತಿಭಾವಂತ ಸಂಸದೀಯ ಪಟುಗಳ 
ಬದುಕು-ಬರಹ ಮಾಲಿಕೆ ಮೂಲ ಕೃತಿ ರಚನೆ: ಡಾ: ಡಿ.ಎಸ್‌. ಜಯಪ್ಪ ಗೌಡ, 
ಪ್ರಕಟಣೆ; ಕರ್ನಾಟಕ ವಿಧಾನ ಮಂಡಲದ ಗ್ರಂಥಾಲಯ ಸಮಿತಿ, ವಧಾನ ಸೌಧ, 
ಬೆಂಗಳೂರು-560001 
ಪುಟ ಸಂಖ್ಯೆ 173+15 
ಬೆಲೆ ರೂ: ಹದಿನೈದು ಮಾತ್ರ 
© ಮುದ್ರಣದ ಹಕ್ಕು 

ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್ತು ಮತ್ತು 
ಸಭಾಧಕ್ಷರು, ಕರ್ನಾಟಕ ವಿಧಾನ ಸಭೆ 
ವಿಧಾನ ಸೌಧ, 
ಬೆಂಗಳೂರು-560 001 
ಮೊದಲನೆ ಮುದ್ರಣ: ಅಕ್ಟೋಬರ್‌ 2004 
ಪ್ರತಿಗಳು: 1500 
ಖಪುಬ ವಿನ್ನಾಸ ಮತ್ತು ಮುದ್ರಣ: 
ಸರ್ಕಾರಿ ಮುದ್ರಣಾಲಯ, 
ಚೆಂಗಳೂರು-1 


ಆಣೆ 
ಮೀೀಲರ 


ದೇಶದ ಸ್ಥಾತಂತ್ರ ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ ದೇಶಕ್ಕಾಗಿ 
ದುಡಿದ ಅಗಮಾನ್ಯ ಸಂನದೀಯ ಹಟುಗಳಾಗಿ ಕೊಡುಗೆಯನ್ನು ನೀಡಿರುವ ಮಹನೀಯರನ್ನು 
ಸೃರಿಸುವುದು ನಮ್ಮ ಆದ್ಧ ಕರ್ತವವಾಗಿದೆ. ಈಗಾಗಲೇ ಲೋಕಸಭಾ ಕಾರ್ಯಾಲಯದವರು 
ಇಂತಹ ಪ್ರತಿಭಾವಂತ ಸಂಸದೀಯ ಹಟುಗಳ ಬಗ್ಗೆ ಅನೇಕ ಕಿರುಹೊತಿಗೆಗಳನ್ನು ಹಿಂದಿ 
ಹಾಗೂ ಆಂಗ್ಲೆ ಭಾಷೆಯಲ್ಲಿ ಹೊರತಂದಿರುತ್ತಾರೆ. ಅವುಗಳಲ್ಲಿ ಡಾ: ರಾಮಮನೋಹರ 
ಲೋಹಿಯಾ, ಡಾ: ಬಿ.ಆರ್‌. ಅಂಬೇಡ್ಕರ್‌, ಡಾ: ಶಾಂಪ್ರನಾದ್‌ ಮುಖರ್ಜಿ, 
ಡಾ: ರಾಜೇಂದ್ರ ಪ್ರಸಾದ್‌ ಮೊದಲಾದ ಗಣ್ಣರ ಪುಸ್ತಕವನ್ನು ನಾನು ಕನ್ನಡದಲ್ಲಿ ಭಾಷಾಂತರಿಸಿ 
ಹೊರತಂದಿರುವ ಸಂತೋಷಕರ ವಿಷಯವನ್ನು ಉಲೇಖಿಸ ಬಯಸುತ್ತೇವೆ. 


ಹಾಗೆಯೇ, ರಾಜದ ಸಂಸದೀಯ ಪಟುಗಳಾದ ಅನೇಕ ಮಹನೀಯರ ಕುರಿತು 
ಕಿರುಹೊತಿಗೆಗಳನ್ನು ಸಿದ್ದಪಡಿಸಿ ಪಕಟಸುವ ಯೋಜನೆಯನ್ನು ಕರ್ನಾಟಕ ವಿಧಾನ ಮಂಡಲವು 
ಹಮ್ಮಿಕೊಂಡಿದ್ದು ಈ ಕಾರ್ಯವನ್ನು ವಿಧಾನ ಸಭೆಯ ಸದಸರಾದ ಶ್ರೀ ಬಿ.ಬಿ. ಶಿವಷ್ಠನವರ 
ಅಧಕ್ಷತೆಯಲ್ಲಿ ರಚಿತವಾದ ವಿಧಾನ ಮಂಡಲದ ಗ್ರಂಥಾಲಯ ಉಪ ಸಮಿತಿಗೆ 
ವಹಿಸಲಾಗಿತ್ತು ಈ ಉಪ ಸಮಿತಿಯು ಕಾರ್ಯಪ್ಪವೃತ್ತರಾಗಿ ರಾಜದ ವಿಶ್ವವದ್ಧಾಲಯಗಳ 
ವಿದ್ದಾಂಸರ ಸಹಕಾರದಿಂದ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. 


ಈ ಪ್ರತಿಭಾವಂತ ಸಂಸದೀಯ ಹಟುಗಳ ಮಾಲಿಕೆಯಲ್ಲಿ ಈಗಾಗಲೇ 
ಶ್ರೀ ಕೆಂಗಲ್‌ ಹನುಮಂತಯ್ಯ ಶ್ರೀ ಶಾಂತವೇರಿ ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪ್ಪ 
ಶ್ರೀ ಕೆ.ಸಿ. ರೆಡ್ಡಿ ಶ್ರೀ ದೇವರಾಜ ಅರಸು ಹಾಗೂ ಇನ್ನೂ ಹಲವು ಗಣ್ಮರ ಬಗೆಗಿನ 
ಪುಸ್ಥಕಗಳನ್ನು ಹೊರತರಲಾಗಿದೆ. 


ಈಗ ಡಾ: ಡಿ.ಎಸ್‌. ಜಯಪ್ಪಗೌಡ, ಮೈಸೂರು ವಿಶ್ವವಿದ್ಧಾಲಯ, ಇವರು 
ರಚಿಸಿರುವ ರಾಜ್ಯದ ಹಿರಿಯ ಸಂಸದೀಯ ಪಟುವಾಗಿದ್ದ ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ 
ರವರ ಬಗೆಗಿನ ಪುಸಕವನ್ನು ತಮ್ಮ ಮುಂದಿಡಲು ಹೆಮ್ಮೆ ಎನಿಸುತದೆ. ಈ ಪುಸಕವನ್ನು 
ರಚಿಸಿದ ಲೇಖಕರಿಗೆ ಹಾಗೂ ಪುಸ್ತಕವನ್ನು ಅಂದವಾಗಿ ಮುದಿಸಿಕೊಟ್ಟ ಸರ್ಕಾರಿ 
ಮುದ್ರಣಾಲಯದ ನಿರ್ದೇಶಕರಿಗೂ ಹಾಗೂ ಉಷ ಸಮಿತಿಯ ಸದಸ್ಮರುಗಳಿಗೂ 
ಧನ್ನವಾದಗಳನ್ನು ಅರ್ಪಿಸುತ್ತೇವೆ. 


ರಾಜ್ಯದ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಪುಸ್ತಕವು ಮಾನ್ಯ 
ಸದಸ್ಯರುಗಳಿಗೆ, ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ ವಿಷಯಗಳಲ್ಲಿ 
ಹೆಚ್ಚಿನ ಅನುಭವ ನೀಡುತ್ತವೆ ಮತ್ತು ಉಪಯುಕ್ತವಾಗುತ್ತವೆಂದು ಭಾವಿಸುತ್ತೇವೆ. 


ಎ.ಆರ್‌. ಸುದರ್ಶನ್‌ ಕೃಷ್ಣ 
ಸಭಾಪತಿ ಸಭಾಧ್ಯಕ್ಷರು 
ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಭೆ 
ಬೆಂಗಳೂರು 


ನೇ ಅಕ್ಟೋಬರ್‌, 2004 


ಅರಿಕೆ 


ಕರ್ನಾಟಕ ರಾಜ್ಯದ ವಿಧಾನ ಮಂಡಲದ ಗ್ರಂಥಾಲಯ ಉಪಸಮಿತಿಯು 
ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮನವರ ಸಂಸದೀಯ ವಿವರಗಳನ್ನು ಕುರಿತು ಕಿರುಹೊತ್ತಗೆ 
ಸಿದ್ದಪಡಿಸುವ ಜವಾಬ್ದಾರಿಯನ್ನು ನನಗೆ ವಹಿಸಿದ ಅಂಗವಾಗಿ ಈ ಕೃತಿ ರಚಿತವಾಗಿದೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮನವರು ಸ್ವಾತಂತ್ರ , ಚಳವಳಿ ಮತ್ತು ಮಹಿಳಾ 
ಜಾಗೃತಿಯೊಂದಿಗೆ ಬಳೆದುಬಂದವರು. ಅವರು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ 
ಸಾಮಾನ್ಯ ವಿದ್ಯಾಭ್ಯಾಸ ಪಡೆದು ಮಲೆನಾಡಿನ ಮೂಲೆಯೊಂದರಿಂದ ಸಾರ್ವಜನಿಕ 
ಮುಂದಾಳುತನ ನಿರ್ವಹಿಸುವ ಮಹಿಳೆಯಾಗಿ ರೂಪುಗೊಂಡಿದ್ದು ಒಂದು ಮಹತ್ವದ 
ಇತಿಹಾಸವೇ ಸರಿ. ಅವರು ಸ್ವಾತಂತ್ರ , ಚಳವಳಿಯಲ್ಲಿ ಸೆರೆವಾಸ ಅನುಭವಿಸಿದ್ದಲ್ಲದೆ 
ಮಹಿಳೆಯರ ಬಗ್ಗೆ ಸಮಾಜ ವಿಧಿಸಿದ್ದ ಕಟ್ಟುಕಟ್ಟಳೆಗಳ ಸಂಕೋಲೆಯ ವಿರುದ್ಧವೂ ಹೋರಾಡಿ 
ಯಶಸ್ವಿಯಾದರು. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮನವರು ಜಿಲ್ಲಾ ಬೋರ್ಡ್‌ನಲ್ಲಿ ಪ್ರಜಾಪ್ರತಿನಿಧಿ 
ಸಭೆಯಲ್ಲಿ ವಿಧಾನ ಸಭೆಯಲ್ಲಿ ಮತ್ತು ಇತ್ತೀಚಿನ ದಶಕಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಜಿಲ್ಲಾ 
ಪಂಚಾಯಿತಿಯಲ್ಲಿ ಜನರ ಚುವಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿದ ಅರ್ಧ ಶತಮಾನ 
ಸಂಸದೀಯ ಜೀವನ ಅನುಭವವನ್ನು ಪಡೆದವರು. ಈಗ ಅವರು ಎಂಬತ್ತರ ಗಡಿ ದಾಟಿದ 
ವಯಸ್ಸಿನಲ್ಲಿದ್ದಾರೆ. ಅವರಿಗೆ ತಾವ ನಿರ್ವಹಿಸಿದ ಅನೇಕ ಕೆಲಸ ಕಾರ್ಯಗಳ ಬಗ್ಗೆ 
ಮಾಡಿದ ಸೇವೆಯ ಬಗ್ಗೆ ನೆನಪು ಮಾಸಿದೆ. ಆದರೆ ಸಮಾಜದ ಬಗ್ಗೆ ದೇಶದ ಬಗ್ಗೆ ಇನ್ನೂ 
ಕಳಕಳಿ ಹಸಿರಾಗಿದೆ. ಅವರು ತಮ್ಮಸಂಸದೀಯ ಅವಧಿಯಲ್ಲಿ ಶಾಸಕಾಂಗಗಳಲ್ಲಿ ಮಂಡಿಸಿರುವ 
ವಿಷಯಗಳು, ಪ್ರತಿಪಾದಿಸಿರುವ ಸಂಗತಿಗಳು, ಕೇಳಿರುವ ಪ್ರಶ್ನೆಗಳು ಯಥೇಚ್ಛವಾಗಿದ್ದು 
ಅವೇ ಅವರ ಕಾರ್ಯಸಾದಧನೆಗಳಿಗೆ ಸಾಕ್ಷಿಯಾಗಿವೆ. ಅವರು ಹೆಚ್ಚಿನ ಅಧಿಕಾರದ ಸ್ಥಾನಗಳಿಗೆ 
ಹೋಗದಿದ್ದರೂ ಅಧಿಕಾರಸ್ಪರನ್ನು ಎಚ್ಚೆರಿಸುವ ಕೆಲಸವನ್ನು ಸಾಕಷ್ಟು ಮಾಡಿದ್ದಾರೆ. ಅವರಿಗೆ 
ಸಾರ್ವಜನಿಕರು ನೀಡಿರುವ "ಮಹಿಳಾ ರತ್ನ' ಎಂಬ ಬಿರುದು ಸಾರ್ಥಕವಾಗಿದೆ. ನನ್ನ ಈ 
ಕೃತಿ ರಚನೆಯಲ್ಲಿ ಸಹಕರಿಸಿ ಮಾಹಿತಿ ನೀಡಿದ ಶ್ರೀಮತಿ ಬಿ.ಎಲ್‌. ಸುಬ್ಬಮನವರಿಗೂ 
ಇತರರಿಗೂ ನಾನು ಯಣಿಯಾಗಿದ್ದೇನೆ. 


ಈ ಹೊತ್ತಗೆ ರಚನೆಗೆ ಅನುವು ಾಡಿಕೊಟ್ಟ ಕರ್ನಾಟಕ ವಿಧಾನ ಮಂಡಲದ 
ಉಪಸಮಿತಿಗೆ ನನ್ನ ಕೃತಜ್ಞತೆಗಳು ಸಲ್ಬುತ್ತವ. ಈ ಪ್ರತಿಭಾವಂತ ಸಂಸದೀಯ ಹಟುಗಳ 
ಮಾಲಿಕೆ ಪ್ರಕಟಣೆಯಲ್ಲಿ ಆಸಕ್ತಿ ವಹಿಸಿರುವ ಕರ್ನಾಟಕ ಎಧಾನ ಸಭೆಯ 
ಸಭಾಧಕ್ಷರಾಗಿರುವ ಶ್ರೀ ಎಂ.ವಿ. ವೆಂಕಟಪುನವರಿಗೂ ಕರ್ನಾಟಕ ವಿಧಾನ ಪರಿಷಪತ್ರಿನ 
ಸಬಾಪತಿಗಳಾದ ಶ್ರೀ ಬಿ.ಖಲ್‌. ಶಂಕರ್‌ ಆ ವರಿಗೂ ಗಂಥಾಲಯ ಉಪಸಮಿತಿಯ 
ಅಧ್ಯಕ್ಷರಾದ ಶ್ರೀ ಬಿ.ಬಿ. ಶವಷ್ಠನವರಿಗೂ ಹಾಗೂ ವಿಧಾನಸಬೆ ಸಚಿವಾಲಯದ 


[5 


ಅಧಿಕಾರ ಪರ್ಗದವರಿಗೂ ನಾನು ಆಭಾರಿಯಾಗಿದ್ದೇನೆ 


ಮ್ಲೆಸೂರು ಡಾ! ಡಿ.ಎಸ್‌. ಜಯಪ್ಪಗೌಡ 
ದಿನಾಂಕ; 25-10-2002 ಕುವೆಂಪು ಕನ್ನಡ ಅಧ್ಯಯನ ಸಂಸ್ರೆ 


ಮಾನಸಗಂಗೋತ್ರಿ, ಮೈಸೂರು - 570 006 


[2 


ke acme] ರಾ 
ಬಲ WOU 


ಜೀವನ ಪರಿಚಯ ಮತ್ತು ಸಾಮಾಜಿಕ ಸೇವೆ 
ಭಾಗ ಎರಡು 
ಪ್ರಜಾಪ್ರತಿನಿಧಿ ಸಭೆ ಮತ್ತು ವಿಧಾನ ಸಭೆಗಳ ಕಲಾಪ 
ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ತ್ರೀಯರಿಗೆ ಪ್ರಾತಿನಿಧ್ಯ ಹೆಚ್ಚಿಸಲು ಆಗ್ರಹ 
ಆಡಳಿತ ಭಾಷೆಯಾಗಿ ಕನ್ನಡ ಚರ್ಚೆ 
ಮಲೆನಾಡಿನ ಸಮಸ್ಸೆಗಳ ಪ್ರನಾಪ 


ಮಲೆನಾಡಿನ ಅಭಿವೃದ್ದಿಗೆ ಹೆಚ್ಚು ಹಣ ನಿಗದಿ ಮಾಚಲು ಮೋತಾ 
ನಿರ್ಣಯ ಮಂಡನೆ 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುವ 
ಬಗ್ಗೆ 

ಸ್ಟೀಯರ ವಿದ್ಯಾಭಾಸಕ್ಕೆ ಪ್ರೋತ್ಸಾಹ ನೀಡಲು ಒತ್ತಾಯ 

ಪಾನ ನಿರೋಭ ಕಾನೂನು ವಿಸವಿಸುವ ಬಗ್ಗೆ 

1954-55 ರ ರಾಜ್ಯ ಆಯವ್ಯಯ ಪತ್ರ ಕುರಿತು 

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಜೆದ ಕೆರೆಗಳ ದುರಸ್ತಿ ಬಗ್ಗೆ 
ನೀರಾವರಿ ಕುರಿತು 


ಮಲೆನಾಡಿನ ಹಿಂದುಳಿದ ಜನರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು 
ಒದಗಿಸಲು ಒತ್ತಾಯ 


ಪೃವಸಾಯ ಆದಾಯ ತೆರಿಗೆ ಮಸೂದೆ ಮೇಲೆ ಚರ್ಚೆ 
ಭಾಷಾವಾರು ರಾಜ ರಚನೆ ಕುರಿತು 


ರಾಜ್ಮಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಕುರಿತು (1956) 


mm HW 


ರಾಜ್ಯಪಾಲ ಬಾಷಣಕ್ಕೆ ವಂದನಾ ನಿರ್ಣಯದ ಮೇಲಿವ 
ಚರ್ಚೆ 1962 


1962-63ರ ರಾಜ್ಯ ಆಯವ್ಯಯ ಪತ್ರ ಕುರಿತು 
ವ್ಯವಸಾಯ ಮತ್ತು ಪಶುಸಂಗೋಪನೆ ಇಲಾಖೆಯ ಬೇಡಿಕೆ 
ಬಗ್ಗೆ ಚರ್ಚೆ 
ಕೈಗಾರಿಕಾ ಇಲಾಖೆಯ ಬೇಡಿಕೆ ಬಗ್ಗೆ 
ಆಡಳಿತ ಭಾಷೆಯಾಗಿ ಕನ್ನಡ ವಿಧೇಯಕ ಕುರಿತು 
ಸಾಮಾನ್ಯ ಆಡಳಿತಕ್ಕೆ ಸಂಬಂಧಿಸಿದ ಬೇಡಿಕೆ ಕುರಿತು 
1964-65ರ ರಾಜ್ಯ ಆಯವ್ಯಯ ಪತ್ರ ಕುರಿತು 
ಅಬ್ಕಾರಿ ಮತ್ತು ನ್ಯಾಯಾಂಗ ಇಲಾಖೆಗಳ ಬೇಡಿಕೆ ಕುರಿತು 
ವ್ಯವಸಾಯ ಆದಾಯ ತೆರಿಗೆ ಕುರಿತು 
ವ್ಯವಸಾಯ ಇಲಾಖೆಯ ಬೇಡಿಕೆ ಕುರಿತ ಚರ್ಚಿ 
ಕಂದಾಯ ಪ್ರನರ್ನಿಗದಿ ವರದಿ ಕುರಿತು 
1966-67ರ ರಾಜ್ಯ ಆಯವ್ಯಯ ಪತ್ರ ಕುರಿತು. 
ಬಾಗ-ಮೂರು 

ವಿಧಾನ ಸಬೆಯ ಪ್ರಶ್ನೋತ್ತರ ಕಲಾಪ 
ಚಿಕ್ಕಮಗಳೂರಿನಲ್ಲಿ ಕೈಗಾರಿಕೆ ಪಾಠಶಾಲೆಯನ್ನು 
ಉತ್ತಮಪಡಿಸುವುದು 
ರೈತರ ಯಣಭಾರ 
ಕಾಲೇಜು ಅಧ್ಯಾಪಕರ ನೇಮಕ ಕುರಿತು 
ಏಲಕ್ಕಿ ಮಂಡಳಿ ರಚನೆ ಕುರಿತು 
ರಾಷ್ಟ್ರೀಯ ವಿಸ್ಸರಣಾ ಸೇವಾ ಘಟಕಗಳ ಬಗ್ಗೆ 


ಚಿಕ್ಕಮಗಳೂರು ತಾಲ್ಲೂಕಿಗೆ ಪ್ರೌಢಶಾಲೆ ಮಂಜೂರು 


131 
133 
139 
140 
142 


149 
153 


13. 


14. 


ಕಡೂರು-ಚಿಕ್ಕಮಗಳೂರು-ಮೂಡಿಗೆರೆ-ಸಕಲೇಶಪುರ ರೈಲು 
ಮಾರ್ಗ ಕುರಿತು 

ಫಲ್ಲುಣಿ ಬಳಿ ಹೇಮಾವತಿ ನದಿಗೆ ಸೇತುವೆ ನಿರ್ಮಾಣದ ಬಗ್ಗೆ 
ಮಲೆನಾಡು ಅಭಿವೃದ್ದಿಕುರಿತು 

ಕಾಫಿ ಸಾಗುವಳಿ ದರಖಾಸ್ತು ಭೂಮಿಗೆ ವಿಧಿಸುವ ಶುಲ್ಕದ ಬಗ್ಗೆ 
ಚಿಕ್ಕಮಗಳೂರಿನ ಪಾಲಿಟಿಕ್ಸಿಕ್‌ನಲ್ಲಿ ಆಟೊಮೊಬೈಲ್‌ 
ಎಂಜಿನಿಯರಿಂಗ್‌ ವಿಭಾಗ ತೆರೆಯವ ಬಗ್ಗೆ 

ಚಿಕ್ಕಮಗಳೂರು ಮತ್ತು ಕಡೂರು ತಾಲ್ಲೂಕುಗಳಲ್ಲಿನ ಅಭಾವ 
ಪರಿಸ್ಥಿತಿ ಕುರಿತು 

ಕೂದುವಳ್ಳಿ ಅಗ್ರಹಾರದ ಆರೋಗ್ಯ ಕೇಂದ್ರದ ಬಗ್ಗೆ 


ಪುಟ ಸಂಖ್ಯೆ 


157 
159 
160 
163 


167 


169 
172 


ಬಾಗ - ಒಂದು 


ಜೀವನ ಪರಿಚಯ ಮತ್ತು ಸಾಮಾಜಿಕ ಸೇವೆ 


ಪತಿಭಾವಂತ ಸಂಸದೀಯ ಪಟು 3 
ಬಾಗೆ - ಒಂದು 
ಜೀವನ ಪರಿಚಯ ಮತ್ತು ಸಾಮಾಜಿಕ ಸೇವೆ 


ಶ್ರೀಮತಿ ಬಿ.ಎಲ್‌. ಸುಬ್ಬಮನ್ನವರು ಸ್ಪಾತಂತ್ರ ಚಳುವಳಿಯ ಮುಖ್ಯವಾಹಿನಿಯಲ್ಲಿ 
ಸೇರಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಅವರು ಇಪ್ಪತ್ತನೆಯ ಶತಮಾನದ 
ಜಾಗೃತಗೊಂಡ ಮಹಿಳೆಯರ ಮೊದಲ ತಲೆಮಾರಿಗೆ ಸೇರಿದವರು. ಅವರು ಸ್ವಾತಂತ್ರ ಪುರ್ವ 
ಮತ್ತು ಸ್ವಾತಂತ್ರೋತ್ತರ ಶಾಸನ ಸಭೆಗಳೆರಡರಲ್ಲೂ ಸದಸ್ಯರಾಗಿದ್ದು, ರಾಜಕೀಯದಲ್ಲಿ ಮೌಲ್ಯ 
ಮತ್ತು ಪರಂಪರೆಗಳ ಬಗ್ಗೆ ನಂಬಿಕೆ ಇಟ್ಟಿದ್ದವರು. ಸೌಮ್ಮತೆ ಮತ್ತು ಮೃದು ಮಾತುಗಳು 
ಅವರ ವ್ಯಕ್ತಿತ್ತದ ವಿಶಿಷ್ಟ ಗುಣಗಳು. ಆದರೆ ಹೆಚ್ಚು ಕಲಿಯಬೆ ದೊಡ್ಡ ಅಧಿಕಾರಕ್ಕೇರದೆ 
ಹೇಗೆ ಶಾಸನ ಸಭೆಗಳಲ್ಲಿ ಪ್ರಬುದ್ಧ ವಿಚಾರಗಳನ್ನು ಪರಿಣಾಮಕಾರಿಯಾಗಿ 
ಮಂಡಿಸಬಹಯದೆಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಶಾಸನ ಸಭೆಯಲ್ಲಿ 
ಆಡಿರುವ ಮಾತುಗಳು, ಕೇಳಿರುವ ಪ್ರಶ್ನೆಗಳು, ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಇಂದಿಗೂ 
ಪ್ರಸ್ತುತವಾಗಿವೆ. 

ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲ್ಲೂಕು ಬಣಕಲ್‌ ಹೋಬಳಿ ಬೆಳಗೂಡು 
ಗ್ರಾಮದ ಲಿಂಗೇಗೌಡರು ಮತ್ತು ಬೈರಮ್ಮ ಹೆಗ್ಗಡ್ರಿ ದಂಪತಿಗಳ ಎರಡನೇ ಮಗಳು 
ಬಿ.ಎಲ್‌. ಸುಬ್ಬಮನವರು. ಅವರು ಹುಟ್ಟಿದ್ದು 1921 ಜೂನ್‌ 28 ರಂದು. ಬೆಳಗೂಡು 
ಮೂಡಿಗೆರೆಗೆ ಸುಮಾರು ಎಂಟು ಕಿಲೋಮೀಟರ್‌ರುಗಳ ದೂರದಲ್ಲಿದೆ. ಮೂಡಿಗೆರೆ 
ತಾಲ್ಲೂಕು ಅಪ್ಪಟ ಮಲೆನಾಡು. ಈ ತಾಲ್ಲೂಕಿನ ಅಂದಿನ ಸ್ಲಿತಿಗತಿಗಳನ್ನು ಸೂಕ್ಷ ವಾಗಿ 
ಅರಿಯದೆ ಸುಬ್ಬಮನವರಂತಹೆ ಹೆಣ್ಣುಮಕ್ಕಳ ಜೀವನ ವಿಕಾಸವನ್ನು ಸರಿಯಾಗಿ ಗ್ರಹಿಸಲು 
ಕಷ್ಟವಾಗುತ್ತದೆ ಮತ್ತು ಅವರ ಸಾಧನೆಗಳನ್ನು ನ್ಯಾಯವಾಗಿ ಅಳೆಯಲು ಆಗುವುದಿಲ್ಲ. 
ಆದ್ದರಿಂದ ಅವರ ಜೀವನದ ಹಿನ್ನೆಲೆಯಲ್ಲಿ ಅವರ ವ್ಯಕ್ತಿತ್ವ ಮತ್ತು ಕಾರ್ಯಶೀಲತೆಯನ್ನು 
ಗಮನಿಸುವುದು ಹೆಚ್ಚು ಸಮಂಜಸ. 

ಜೀವನ ಪರಿಸರ 


ಆಗ ಮಲೆನಾಡು ನೋಡಲು ಕಾಡುಮೇಡುಗಳಿಂದ ಮತ್ತು ಬೆಟ್ಟಗುಡ್ಡಗಳಿಂದ 
ಕೂಡಿದ ದುರ್ಗಮ ಪ್ರದೇಶ. ಹೊರಗಿನವರಿಗೆ ಇಲ್ಲಿ ಮನುಷ್ಯರು ಇತ್ತೀಚಿಗಷ್ಟೇ 
ನೆಲಸಿರಬೇಕೆಂಬ ಅನುಮಾನ ಮೂಡಿಸುವಂತಿತ್ತು ಅಂದಿನ ಪರಿಸ್ಥಿತಿ. ಅಂದು ಅಲ್ಲಿ 
ಸರಿಯಾದ ರಸ್ತೆಗಳಿಲ್ಲ. ಅಸಂಖ್ಯ ನದಿತೊರೆಗಳಿಗೆ ಸೇತುವೆಗಳಿಲ್ಲ. ವರ್ಷದಲ್ಲಿ ಐದಾರು 
ತಿಂಗಳುಗಳು ಸುರಿಯುವ ಮಳೆ.  ಮಲೇರಿಯಾದಂತಹ ಸಾರ್ವತ್ರಿಕ ಕಾಯಿಲೆ, 


4 ಬಿ.ಎಲ್‌. ಸುಬ್ಬದ್ದ 


ಔಷಧೋಪಚಾರಗಳ ಮತ್ತು ನೈರ್ಮಲ್ಯದ ಕೊರತೆಯುಂಬಾಗಿ ಬಾಣಂತಿಯರ ಅಧಿಕ ಸಾವು; 
ಶಿಕ್ಷಣ ಸೌಲಭ್ಯಗಳ ಕೊರತೆ ಮೊದಲ ಮಹಾಯುದ್ದದಿಂದಾಗಿ ಕಾಫಿಗೆ ಬೆಲೆ ಹೋಗಿ 
ಬೆಳೆಗಾರರ ಆದಾಯದಲ್ಲಿ ಕುಸಿತ, ಭೂಕಂದಾಯವೇ ಸರಕಾರದ ಮುಖ್ಯ ಆದಾಯ 
ಭಾಗವಾಗಿದ್ದು ಅಧಿಕ ಕಂದಾಯ ವಿಧಿಸುತ್ತಿದ್ದುದರಿಂದ ರೈತರಿಗೆ ಅದು ದೊಡ್ಡ ಹೊರೆ, 
ಬಂಡವಾಳದ ಕೊರತೆ ಮತ್ತು ಸಾಲ ಸೌಲಭ್ಯಗಳ ಅಭಾವದಿಂದಾಗಿ ಕಾಫಿ ಏಲಕ್ಕಿಗಳನ್ನು 
ವೈಜ್ಞಾನಿಕವಾಗಿ ಸಾಗುವಳಿ ಮಾಡಲು ಅಡೆ ತಡೆ. ಖಾಸಗಿ ಲೇವಾದೇವಿಗಾರರ ಕೈಯಲ್ಲಿ 
ಬಹಳಷ್ಟು ಜನರ ಆಸ್ತಿ ಅಡವು. ಇದರಿಂಬಾಗಿ ಒಟ್ಟು ಸಾಗುವಳಿ ಯೋಗ್ಯವಾದ ಪ್ರದೇಶದಲ್ಲಿ 
ಶೇಕಡ 25 ರಷ್ಟು ಸಾಗುವಳಿಯಾಗುತ್ತಿದ್ದುದ್ದು ಕಷ್ಟ. ಬತ್ತದ ಬೆಳೆಯು ಮುಖ್ಯ ಆಧಾರ. 
ಉಳಿದಂತೆ ದಾರಿಯುದ್ದಕ್ಕೂ ಲಂಟಾನದಿಂದ ಕೂಡಿದ ಅರಣ್ಯ, ಈಚಲು ಗಿಡಗಳಿಂದ 
ಕೂಡಿದ ಹರಗಳು ಕಾಣುತ್ತಿದ್ದವ. ಹಿಂದೆ ಬಾಳಿ ವೈಭವದಿಂದ ಬದುಕಿದ್ದ ಅನೇಕೆ ಮನೆಗಳು 
ದುಸ್ಲಿತಿಗೆ ಬಂದಿದ್ದವು. ಬಡತನ ಸಮಾಜವನ್ನು ನಿಸ್ನೇಜಗೊಳಿಸುತ್ತಿತ್ತು. ಜೊತೆಗೆ 
ಇತರೆಡೆಗಳಂತೆಯೇ ಬೈಯ್ಯ ದೇವರುಗಳಿಗೆ ನಡೆದುಕೊಳ್ಳುತಿದ್ದುದು ಹೆಚ್ಚು. ಕಾಯಿಲೆ 
ಬಂದರೆ ವೈದ್ಯರಿಗಿಂತ ವೈದಿಕರು ಮತ್ತಿತರ ಮಾಟಮಂತ್ರದವರ ಬಳಿಗೆ, ದೈಯ್ಯಭೂತಗಳು, 
ದೇವರು ಮೈಮೇಲೆ ಬರುತ್ತವೆಂದು ನಂಬಲಾದ ಶಕ್ತಿಸ್ಥಳಗಳಿಗೆ ಹೋಗುತ್ತಿದ್ದುದು ಸಾಮಾನ್ಯ. 
ಹೆಣ್ಣುಮಕ್ಕಳನ್ನು ಬಾಲ್ಯದಲ್ಲಿ ವಿವಾಹ ಮಾಡುವ ಪದ್ಧತಿ ಇದ್ದರೂ ಅದು ಬಯಲುನಾಡಿನಷ್ಟು 
ವ್ಯಾಪಕವಾಗಿರಲಿಲ್ಲ. ಹೆಣ್ಣು ಮಕ್ಕಳಿಗೆ ಓದು ಒಂದು ಅಗತ್ಯ ಸಿದ್ಧತಾ ಕೆಲಸವೆಂದು 
ಭಾವಿಸಿದ್ದವರು ಅಪರೂಪ. 

ಇಷ್ಟೆಲ್ಲ ಅನಾನುಕೂಲಗಳೆ ನಡುವೆಯು ಮಲೆನಾಡು ಸಂಸ್ಕೃಶಿಯನ್ನು ವಿಶಾಲ 
ದೃಷ್ಟಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಮೈಗೂಡಿಸಿಕೊಂಡಿದ್ದುದು ಸಮಾಧಾನಕರ ವಿಷಯ. 
ಆದಕ್ಕೆ ಮುಖ್ಯ ಕಾರಣ ಅಲ್ಲಿನ ನೆಮದಿಯ ಜೀವನ. ಬಯಲು ನಾಡುಗಳಲ್ಲಿ ಕ್ಷಾಮ 
ಡಾಮರಗಳಿಂದ, ನೀರಾವರಿ ಅಭಾವದಿಂದ ಬಡತನ ಬೇರುಬಿಟ್ಟಷ್ಟು ಇಲ್ಲಿ ಬೇರು ಬಿಟ್ಟಿರಲಿಲ್ಲ. 
ಹತ್ತೊಂಬತ್ತನೆ ಶತಮಾನದಲ್ಲಿ ಸಕಲೇಶಪುರ ತಾಲ್ಲೂಕಿನ ಹಾನುಬಾಳಿನ ಬಳಿ ಚಾಚನಹಳ್ಳ 
ಎಸ್ಟೇಟು ರೂಢಿಸಿಕೊಂಡಿದ್ದ ಆರ್‌.ಎಚ್‌. ಎಲಿಯೆಟ್‌ರ ವಿವರಣೆ ಗಮನಾರ್ಹವಾಗಿದೆ. 

“ಇಲ್ಲಿಯ ರೈತರಿಗೆ ಪ್ರಪಂಚದ ಇತರ ಕಡೆ ಸಾಮಾನ್ಯವಾಗಿ ಕಾಡುತ್ತಿದ್ದ ಆತಂಕಗಳು 
ಇಲ್ಲವಾಗಿದ್ದವು. ಅವರ ಸಾಗುವಳಿ ಪೂರ್ಣವಾಗಿ ನೀರಾವರಿಯದಾಗಿದ್ದಿತು. ಅಲ್ಲಲ್ಲಿ 
ಕೆಲವು ತುಣುಕು ಭೂಮಿಗಳಲ್ಲಿ ರಾಗಿ ಬೆಳೆಯುವುದನ್ನು ಬಿಟ್ಟರೆ ಅವರ ಬತ್ತದ ಗದ್ದೆಗಳಿಗೆ 
ನಿರಂತರವಾಗಿ ಹರಿಯುವ ತೊರೆಗಳಿಂದ ಚಿಕ್ಕಹಳ್ಳಗಳಿಂದ ನೀರು ಬರುತ್ತಿದ್ದಿತು. 
ಹೇಳುವುದಾದರೆ, ಈ ಮುಂಜ್ರಾಬಾದ್‌ ರೈತರು ಹವಾಮಾನದ ಏರುಷೇರುಗಳಿಂದ 
ಸ್ಪತಂತ್ರರಾಗಿದ್ದರು. ಡಿಸೆಂಬರ್‌, ಜನವರಿಯಲ್ಲಿಕುಯಿಲು ಮುಗಿದ ತರುವಾಯ ರೈತರಿಗೆ 
ಹಬ್ಬಗಳಿಗೆ, ಜಾತ್ರೆಗಳಿಗೆ ಹೋಗಲು ಮದುವೆ ಮಾಡಲು ಮತ್ತು ಶಿಕಾರಿಗೆ ಹೋಗಲು 
ಸಾಕಷ್ಟು ಬಿಚುವಿರುತ್ತಿತ್ತು” (ಏಟ್‌.ಕೆ. ಪುಟ್ಟೇಗೌಡ:ಯಲೆನಾಡಿನ ನೆನಪುಗಳು, (99), 


ಪುತಿಬಾದಂತ ಸಂಸದೀಯ ಪಟು 5 


ಪು 252-55) ಎಲಿಯೆಟ್‌ ಮುಂದುವರಿದು ಹತ್ತು ಇಪ್ಪತ್ತು ಮಕ್ಕಳಿದ್ದ ಮತ್ತು ಇಬ್ಬರು, 
ಮೂವರು ಪತ್ನಿಯರಿದ್ದ ಅವಿಭಕ್ತ ಕುಟುಂಬಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅವರು ಹೇಳಿರುವ ' 
ಮಹತ್ವದ ಸಂಗತಿ ಅಂದರೆ “ರೈತ ಮಹಿಳೆಯರು ಉಲ್ಲಾನದಿಂದಿರುತ್ತಿದ್ದರು; ಅನೇಕ 
ವಿಧವೆಯರು ಕುಟುಂಬದ ಯಜಮಾನಿಕೆ ಮಾಡುತ್ತಿದ್ದರು; ಅಂತಹವರನ್ನು ಹೆಚ್ಚಿನ ಗೌರವದಿಂದ 
ಕಾಣಲಾಗುತ್ತಿದ್ದಿತು”' ಎಂಬುದು. 


ಮಲೆನಾಡಿನಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದ ಅಸ್ತಿತ್ವದಲ್ಲಿರುವ ದೇವಾಲಯಗಳು 
ಮತ್ತು ಪುಣ್ಯ ಸ್ಥಳಗಳು ಇಲ್ಲಿನ ಸಾತ್ತಿಕ ಜೀವನದ ಸಂಕೇತಗಳಾಗಿವೆ. ಹೊರನಾಡು, ಕಳಸ, 
ಶೃಂಗೇರಿ, ಬಾಳೆಹೊನ್ನೂರು, ಮುಳ್ಳಯ್ಯನಗಿರಿ, ದತ್ತಾತ್ರೇಯ ಪೀಠ, ದೇವವೃಂದ ಮೊದಲಾದ 
ಧರ್ಮ ಕ್ಷೇತ್ರಗಳು ನಾಡಿನಲ್ಲಿ ಮತ್ತು ಹೊರಗೆ ಪ್ರಸಿದ್ದವಾಗಿರುವುದು ಇಲ್ಲಿನ ಧಾರ್ಮಿಕ 
ಮತ್ತು ಆಧ್ಯಾಶಿಕ್ರ ಜೀವನಕ್ಕೆ ಸಾಕ್ಷಿಯಾಗಿದೆ. ಪ್ರತಿ ಗ್ರಾಮದಲ್ಲೂ ಕಾಲಿಕವಾಗಿ ಹೆಬ್ಬ 
ಹರಿದಿನಗಳು, ಭಜನೆ, ಪ್ರಾರ್ಥನೆಗಳು ನಡೆಯುತ್ತಿದ್ದವು. ಬತ್ತ ಮತ್ತು ಏಲಕ್ಕಿ ಬೆಳೆಗಳಿಂದ 
ಸ್ವಲ್ಪಮಟ್ಟಿಗೆ ಆರ್ಥಿಕ ಸ್ಲಿರತೆಯನ್ನು, ನೆಮ್ಮದಿಯನ್ನು ಕಂಡಿದ್ದ ಈ ಪ್ರದೇಪದ ಜನರು 
ದೇಶದ ಹೊಸ ಹೊಸ ಬದಲಾವಣೆಗಳ ಬಗ್ಗೆ ಬೇಗ ಸ್ಪಂದಿಸುವ ಗುಣ ಹೊಂದಿದ್ದರು. 
ಕಾಫಿ ಬೆಳೆ ವ್ಯಾಪಕವಾಗಿ ಹಾಳದರೂ ಇಪ್ಪತ್ತನೆಯ ಶತಮಾನದ ಮಧ್ಯ ಭಾಗದಲ್ಲೂ 
ರಾಫಿಗೆ ಹವಾಮಾನ ಚಿನ್ನಾಗಿರುವ ಮತ್ತು ಆಧುನಿಕ ದೃಷ್ಟಿಕೋನ ಮತ್ತು ಸೌಲಭ್ಯಗಳನ್ನು 
ಹೊಂದಿದ್ದ ಕೆಲವು ಊರುಗಳ ಕಾಫಿ ಬೆಳೆಗಾರರು ತಮ್ಮ ತೋಟಗಾರಿಕೆಯನ್ನು ಉತ್ತಮ 
ಸಿಶಿಯಲ್ಲಿಟ್ಟುಕೊಂಡಿದ್ದರು. ಇಂತಹ ಊರುಗಳಿಂದ ಸಮಾಜಕ್ಕೆ ಹೊಸ ನಾಯಕತ್ವವೂ 
ಒದಗಿತು. ಬ್ರಿಟಿಷ್‌ ಪ್ಲಾಂಟರುಗಳು ದಶಕಗಳಿಂದ ಅಲ್ಲಲ್ಲಿ ಕಾಫಿ ಎಸ್ಟೇಟ್‌ಗಳನ್ನು 
ಮಾಡಿಕೊಂಡಿದ್ದರು. ಅವರ ಜೀವನ ಶೈಲಿ, ದುಡಿಮೆ, ಶಿಸ್ತು, ಆಧುನಿಕತೆ ಇವೆಲ್ಲ 
ಸಮಾಜದ ಮುಂದುವರಿದವರ ಮೇಲೆ ಪರಿಣಾಮ ಬೀರಿದ್ದವು. 


1909ರಲ್ಲಿ ಸರ್‌ ಎಂ. ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನಕ್ಕೆ ಮುಖ್ಯ 
ಎಂಜಿನಿಯರ್‌ ಆಗಿ ಬಂದ ಮೇಲೆ ಶಿಕ್ಷಣವನ್ನು ಒಂದು ವ್ಯಾಪಕ ತಳಹದಿಯ ಮೇಲೆ 
ಅಭಿವೃದ್ಧಿಪಡಿಸುವ ಯೋಜನೆಗಳು ರೂಪುಗೊಂಡವು. ಆರ್ಥಿಕ ಪರಿಷತ್ತು (ಎಕನಾಮಿಕ್‌ 
ಕಾನ್‌ಫರೆನ್ಸ್‌) ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಒಟ್ಟಾಗಿ ಸೇರಿಸಿ ಸರ್ಕಾರದ 
ಯೋಜನೆಗಳನ್ನು ಹಾಕಿಕೊಳ್ಳಲು ಅವಕಾಶ ಕಲ್ಪಿಸಿತು. ವಿಶ್ವೇಶ್ರರಯ್ಯನವರು ದಿವಾನರಾದ 
ಮೇಲೆ ಸರ್ಕಾರದ ಧನ ಸಹಾಯ ಪಡೆಯುವ ಶಾಲೆಗಳನ್ನು ತೆರೆಯಲು ಹೆಚ್ಚನ 
ಅವಕಾಶವಾಯಿತು. 1913ರಲ್ಲಿ ಅವರು ಮಲೆನುಡಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿದರು. 
ಆಗ ಮೂಡಿಗೆರೆ, ಸಕಲೇಶಪುರಗಳನ್ನು ಸಂದರ್ಶಿಸಿದರು. ಇಲ್ಲಿನ ಗತ ವೈಭವದ ಬಗ್ಗೆ 
ಹೊಗಳಿದರು. 1914 ರಿಂದ “ಮಲೆನಾಡು ಅಭಿವೃದ್ದಿ ಯೋಜನೆ”ಯನ್ನು ಜಾರಿಗೆ 
ತಂದರು, ಇದರಿಂದ ಇಲ್ಲಿನ ಶಿಕ್ಷಣ ಮತ್ತು ವಿಶೇಷಬಾಗಿ ಆರೋಗ್ಯ ಹಾಗೂ ಸಾರಿಗೆ 
ಸಂಪರ್ಕಕಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿತು. 


A poy 
6 ಬಿ.ಎಲ್‌. ಸುಬ್ಬಮ್ದ 


1906ರಲ್ಲಿ ರಾಜ್ಯ ಮಟ್ಟದಲ್ಲಿ ಒಕ್ಕಲಿಗರ ಸಂಘ ಸ್ಥಾಪಿತವಾದ ಹೊಸತರಲ್ಲೇ 
ಮೂಡಿಗೆರೆಯಲ್ಲೂ ಒಕ್ಕಲಿಗರ ಸಂಘ ಆಸ್ತಿತ್ವಕ್ಕೆ ಬಂದಿತು. ವಿಶ್ವೇಶ್ವರಯ್ಯನವರು ಇಲ್ಲಿ 
1913ರಲ್ಲಿ ಪ್ರವಾಸ ಕೈಗೊಂಡಾಗ ಈ ಸಂಘದವರು ಮೂಡಿಗೆರೆಯಲ್ಲಿ ಒಂದು 
ವಿದ್ಯಾರ್ಥಿನಿಲಯ ಸ್ಥಾಪನೆಗೆ ಅವರಿಂದ ಶಂಕುಸ್ಲಾಪನಿ ಮಾಡಿಸಿದರು. ತೀರ್ಥಹಳ್ಳಿ ಭಾಗದಲ್ಲಿ 
ಒಕ್ಕಲಿಗ ಸಮಾಜದ ಸುಧಾರಣೆ ಬಗ್ಗೆ ಕೆಲವು ವರ್ಷಗಳ ಹಿಂದಿನಿಂದ ಪ್ರಯತ್ನಗಳು 
ನಡೆಯುತ್ತಿದ್ದವು. ಇಂತಹ ಒಂದು ಜಾಗೃತಿ ಚಳವಳಿ ಮೂಡಿಗೆರೆ ಕೇಂದ್ರವಾಗಿ 
ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಪ್ರಾರಂಭವಾಯಿತು. ಇದರ ಗುರಿಗಳಲ್ಲಿ ವಧುದಕ್ಷಿಣೆ 
ಮಿತಗೊಳಿಸುವುದು, ಬಾಲ್ಯವಿವಾಹ ನಿವಾರಣೆ ಮತ್ತು ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೆ 
ಪ್ರೋತ್ಸಾಹ ನೀಡುವುದೂ ಸೇರಿದ್ದವು. 1918 ರವರೆಗೂ ನಡೆದ ಈ ಚಳವಳಿ ಜನರಲ್ಲಿ 
ಸಾಮಾಜಿಕ ಜಾಗೃತಿ ಉಂಟು ಮಾಡುವಲ್ಲಿ ನೆರವಾಯಿತು. 

ಬಾಲ್ಕ ಮತ್ತು ವಿದ್ಮಾಬ್ಯಾಸ 

1921ರಲ್ಲಿ ಜನಿಸಿದ ಶ್ರೀಮತಿ ಬಿ.ಎಲ್‌. ಸುಬ್ಬಮನವವರು ಇಂತಹ ಬದಲಾಗುತ್ತಿದ್ದ 
ಜೀವನ ಪರಿಸರದ ಶಿಶು. ಸ್ಟಾತಂತ್ರ ಚಳವಳಿಯ ಅಂಗವಾಗಿ 1915ರಲ್ಲಿ ಮಹಾತ್ಮ 
ಗಾಂಧೀಜಿಯವರು ಚಿಕ್ಕಮಗಳೂರಿಗೆ ಬಂದಿದ್ದು ಅವರು ಮಹಿಳೆಯರ ಬಗ್ಗೆ ಹೆಚ್ಚು 
ಸಮಾನತೆಯಿಂದ ಕಾಣುವ ಅಗತ್ಯವನ್ನು ಒತ್ತಿ ಹೇಳಿದ್ದರು. ಮಲೆನಾಡಿನಲ್ಲಿ ಆಳಿದ್ದ 
ಹೊಯ್ದಳರು, ಕಳಸದ ಬೈರರಸರು ಎಲ್ಲರು ರಾಣಿಯರಿಗೆ, ಇತರ ಮಹಿಳೆಯರಿಗೆ ಪ್ರಾಶಸ್ಯ 
ನೀಡಿದ್ದು ಆ ಕಾಲದ ಶಾಸನಗಳಿಂದ ತಿಳಿದುಬರುತ್ತದೆ. ಈ ಪರಂಪರೆಯು ಹೆಣ್ಣುಮಕ್ಕಳತ್ತ 
ಉದಾರ ನಿಲುವು ಇರುವ ಸಮಾಜ ರಚನೆಗೆ ಪ್ರೇರಕವಾಯಿತು. ಮಹಿಳೆಯರಿಗೆ 1920ರ 
ದಶಕದಲ್ಲಿ ಮತದಾನದ ಹಕ್ಕು ನೀಡಿದ ಹೆಗ್ಗಳಿಕೆಯೂ ಮೈಸೂರು ಸಂಸ್ಥಾನದ್ದಾಯಿತು. 
ಉಳ್ಳವರು ತಮ್ಮಗಂಡು ಮಕ್ಕಳನ್ನು ದೂರದ ಬೆಂಗಳೂರಿನವರೆಗೆ ಕಳುಹಿಸಿ ಓದಿಸುವ 
ಪ್ರಯತ್ನ ಮಾಡಿದರೆ ಮಧ್ಯಮ ವರ್ಗದವರು ಹೆಣ್ಣು ಮಕ್ಕಳಿಗೆ ಸರಿಯಾದ ಅಕ್ಷರಾಭ್ಯಾಸ 
ಮಾಡಿಸುವ ಮತ್ತು ಎಲ್‌.ಎಸ್‌. ವರೆಗಾದರೂ (ಮಾಧ್ಯಮಿಕ ಶಾಲೆ) ಓದಿಸುವ ಆಶಯ 
ಇಟ್ಟುಕೊಳ್ಳತೊಡಗಿದರು. 

ಬೆಳೆಗೂಡು ಲಿಂಗೇಗೌಡ ಭೈರಮ್ಮ ದಂಪತಿಗಳಿಗೆ ಸುಬ್ಬಮನವರೂ ಸೇರಿದಂತೆ 
ಬದುಕುಳಿದ ಮಕ್ಕಳು ಮೂವರು. ಅವರೇ ಬಿ.ಎಲ್‌. ಮಂಜಮ್ಯ ಬಿ.ಎಲ್‌. ಸುಬ್ಬಮ್ಮ 
ಮತ್ತು ಬಿ.ಎಲ್‌. ರಾಮೇಗೌಡರು. ಈ ಇಬ್ಬರು ಸಹೋದರಿಯರಿಗೂ ವಿದ್ಯಾಭ್ಯಾಸ 
ಕೊಡಿಸಬೇಕೆಂಬ ಅಪೇಕ್ಷೆ ಅವರ ತಂದೆತಾಯಿಗಳದು. ಆದರೆ ಹಾಗೆ ಶಾಲೆಗೆ ಕಳುಹಿಸಲು 
ಊರಿನಲ್ಲಿ ಶಾಲೆ ಇರಲಿಲ್ಲ. ಏಳೆಂಟು ಕಿಲೋಮೀಟರುಗಳ ದೂರವಿರುವ ಮೂಡಿಗೆರೆಗೋ 
ಐದಾರೂ ಕಿಲೋಮೀಟರ್‌ಗಳಿರುವ ಬಣಕಲ್‌ಗೋ ಕಳುಹಿಸಬೇಕಿತ್ತು. ಅಂದಿನ ಕಾಲದಲ್ಲಿ 
ಹೆಣ್ಣುಮಕ್ಕಳನ್ನು ಇಷ್ಟೊಂದು ದೂರ ಕಳುಹಿಸುವುದು ಅಸಂಭವವಾಗಿತ್ತು. ಆದ್ದರಿಂದ ಆ 


ಪ್ರತಿಭಾವಂತ ಸುಸದೀಯ ಹು 7 


ಕಾಲದಲ್ಲಿ ರೂಢಿಯಲ್ಲಿದ್ದ ಊರಿನ ಅಥವಾ ಮನೆಯ ಮೇಷ್ಟರಲ್ಲಿ ಖಾಸಗಿಯಾಗಿ ಓದಿಸಲು 
ತೀರ್ಮಾನಿಸಿದರು. ಅಂದು ಬೆಳೆಗೂಡಿನಲ್ಲಿ ಕೊಡಗಿನ ಮಾಚೆಯ್ಯ ಎಂಬವರು ಮನೆ 
ಪುಠ ಹೇಳುತಿದ್ದದು. ಅವರಿಗೆ ಊರಿನವರು ಊಟ ವಸತಿ ಏರ್ಪಾಡು ಮಾಡಿ ಸಂಭಾವನೆ 
ಕೊಟ್ಟು ಮಕ್ಕಳಿಗೆ ಪಾಠ ಹೇಳಿಸುತ್ತಿದ್ದರು. ಮಾಚೆಸ್ಯುನವರು ಶ್ರದ್ಧಾವಂತ ಗುರುಗಳಾಗಿದ್ದರು 
ಅವರು ಶಿಷ್ಯರಿಗೆ ಮನಪೂರ್ವಕವಾಗಿ ನಿಷ್ಠೆಯಿಂದ ಬೋಧಿಸುತ್ತಿದ್ದರು. ಅವರಲ್ಲಿ ಕಲಿತ 
ಮಕ್ಕಳು ಹೆಚ್ಚು ಜ್ಞಾವವಂತರಾದರು. ಈ ಮಾಚಯ್ಯ ಮೇಷ್ಟು ಕೊಡಗಿನವರಾವಾಗಿದ್ದು 
ಒಕ್ಕಲಿಗ ಗೌಡ ಸಮಾಜಕ್ಕೆ ಸೇರಿದವರು. ಇದರಿಂದಾಗಿ ಅವರು ಇಲ್ಲಿ ಎಲ್ಲ ಜಾತಿ 
ಬುಂಧವರ ಮನೆಗೂ ಹೋಗಿ ಅವರೊಂದಿಗೆ ಆತ್ಲೀಯವಾಗಿ ಬೆರೆತು ಜನಪ್ರಿಯರಾಗಿದ್ದರು. 
ಸುಬ್ಬಮ್ಮನವರು ಸರ್ಕಾರಿ ಉಪಾಧ್ಯಾಯರಾಗಿ ಬಂದಿದ್ದ ಹಳುವಳ್ಳಿ ತಿಮ್ಮೇಗೌಡರನ್ನು, 
ಬೇಲೂರು ಕೇಶವಬಾಸರನ್ನು ನೆನೆಸುತ್ತಾರೆ. 
ಸುಬ್ಬಮೆವವರು ಖಾಸಗಿ ಪಾಠಪ್ರವಚನದಲ್ಲೇ ಚೆನ್ದಾಗಿ ಓದಿದರು. ಅವರ ಅಕ್ಕ 

ಬಿ.ಎಲ್‌. ಮಂಜಮ್ಮನವರೂ ಒಟ್ಟೊಟ್ಟಿಗೆ ಕಲಿತರು. ಅವರು ಎಲ್‌.ಎಸ್‌. ಮಾಡಿ 
ಅಂತಿಮವಾಗಿ ಖಾಸಗಿಯಾಗಿ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆ ಕಟ್ಟಿದರು. ಆದರೆ ಅದರಲ್ಲಿ 
ಪಾಪಾಸಾದರು. ಈ ಅವಧಿಯಲ್ಲಿ ಅವರು ಭಾವಗೀತೆಗಳನ್ನು ಹಾಡುವುದು, ಕಸೂತಿ, 
ಚಿತ್ರ ಬರೆಯುವುದು ಮೊದಲಾದ ಕಲೆಗಳನ್ನು ಅಭ್ಯಾಸ ಮಾಡಿಕೊಂಡರು. ಸುಬ್ಬಮನವರಿಗೆ 
ತಮ್ಮಗತಕಾಲದ ಪರಂಪದೆಯ ಕನಸು ಮತ್ತು ನೆನಪ ಅವರ ತಾಯಿಯ ಮನೆ ಬಿದರಹಳ್ಳಿ 
ದೊಡ್ಡಮನೆಯದು. ಆ ಮನೆತನದ ಪೂರ್ಮಿಕರಾದ ಸಬ್ಬಣ್ಣಗೌಡ ಎಂಬವರು ಹತ್ತೊಂಬತ್ತನೆ 
ಶತಮಾನದ ಪ್ರಾರಂಭದಲ್ಲಿ ತುಂಡರಸರಂತೆ ಬಾಳಿದವರು. ದೇಶ ಪ್ರೇಮಿ. ಅವರು 
ಚಿಕ್ಕಮಗಳೂರು ತಾಲ್ಲೂಕಿನ ಮಳ್ಳೂರು ಗೌಡರೊಬ್ಬರೊಂದಿಗೆ ಸೇರಿ ಕಿತ್ತೂರು ಚನ್ನಮನಿಗೆ 
ಬ್ರಿಟಿಷರ ವಿರುದ್ಧಸ್ಸೆನ್ಯ ಕಳುಹಿಸಿದ್ದರೆಂದು ಪ್ರತೀತಿ. ಇದನ್ನು ಸುಬ್ಬಮನವರು ಈಗಲೂ 
ಸ್ಮರಿಸುತ್ತಾರೆ. ಆ ಮನೆಯ ವೈಭವ ಈಗ ಉಳಿದಿರದಿದ್ದರೂ ಅದು ಹದಿಹರೆಯದ 
ಸುಬ್ಬಮನವರು ಸ್ಪಾತಂತ್ರ , ಚಳವಳಿಯತ್ತ ಆಕರ್ಷಿತರಾಗಲು ಹುರುಪು ನೀಡಿತು. 

ಸ್ವಾತಂತ್ರ, ಚಳವಳಿ 

1936-37 ರ ಸುಮಾರಿಗೆ ಮೈಸೂರು ಸಂಸ್ಥಾನದಲ್ಲಿ ಸ್ವಾತಂತ್ರ ಚಳವಳಿ 
ಪ್ರಬಲವಾಯಿತು. ಆಗ ಕಾಂಗ್ರೆಸ್‌ ಪಕ್ಷ ಮತ್ತು ಪ್ರಜಾ ಸಂಯುಕ್ತ ಪಕ್ಷಗಳು ಪರಸ್ಪರ 
ವಿಲೀಸವಾದವು. ಹೆಚ್‌.ಸಿ. ದಾಸಪ್ಪ, ಶ್ರೀಮತಿ ಯಶೋಧರ ದಾಸಪ್ಪ, ಹೆಚ್‌.ಕೆ. 
ವೀರಣ್ಣ ಗೌಡ, ಕೆಂಗಲ್‌ ಹನುಮಂತಯ್ಯ, ಕೆ.ಟಿ. ಭಾಷ್ಯಂ, ಸರ್ದಾರ್‌ ವೆಂಕಟರಮಣಯ್ಯ, 
ಟಿ. ಸುಬ್ರಹ್ಮಣಂ ಮೊದಲಾದ ನಾಯಕರು ಜನರಿಗೆ ಸ್ವಾತಂತ್ರ , ಚಳುವಳಿಯ ಬಗ್ಗೆ ತಿಳಿವಳಿಕೆ 
ಕೊಡಲು ಪ್ರಚುಲಾಂದೋಲನದಲ್ಲಿ ತೊಡಗಿದರು. ಚಿಕ್ಕಮಗಳೂರು ಜಿಲ್ಲೆಯವರಾದ 
ಹೊಸಕೊಪ್ಪ ಕಷ್ನರಾಯರು, ಅಲ್ಲೂರು ಬಸಪ್ಪಶೆಟ್ಟರು, ಬಾಗೆಮನೆ ದ್ಯಾವೇಗೌಡರು, 
ಬಿ.ಎಂ. ಅಣ್ಣೇಗೌಡರು, ಮಾುಕೋನಹಳ್ಳಿ ಎಂ ಹುಚ್ಚೇಗೌಡರು, ಮುಂತಾದ ಹಿರಿಯರು, 
ಕಾಂಗ್ರೆಸ್‌ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಎಂ.ಆರ್‌ .ಎ.ಗಳಾಗಿ ರಾಜ್ಯ ಮಟ್ಟದಲ್ಲೂ 
ಪರಿಚಿತರಾಗಿದ್ದರು. 


8 ಬಿ.ಎಲ್‌. ಸುಬಮ್ಲ 
ಎ 


ಬಣಕಲ್‌ ಒಂದು ಹೋಬಳಿ ಕೇಂದ್ರ. ಅದು ಕಡೂರು-ಮಂಗಳೂರು ಹೆದ್ದಾರಿ 

ಬಳಿ ಹೇಮಾವತಿ ನದಿದಡದಲ್ಲಿದೆ. ಬಣಕಲ್‌ ಗ್ರಾಮವಲ್ಲದೆ ಹೆದ್ದಾರಿ ಬಳಿ ಪೇಟಿಯೂ 
ಇದ್ದಿತು. ಬಣಕಲ್‌ ಅಂದು ಮೂಡಿಗೆರೆ ತಾಲ್ಲೂಕಿನ ಕೆಲವೇ ಮುಂದುವರಿದ 
ಹಳ್ಳಿಗಳಲ್ಲೊಂದಾಗಿದ್ದಿತು. ಆ ಊರಿನ ಹೆಂಚಿನ ಮನೆ ಮಂಜೇಗೌಡರು (ಕಾಶಿ 
ಮಂಜೇಗೌಡರು) ಬಹು ಹಿಂದಿನಿಂದ ಎಂ.ಆರ್‌.ಎ. ಆಗಿದ್ದವರು. ಬಿ.ಎಂ. ಅಣ್ಣೇಗೌಡರು 
ಈಗ ಕಾಂಗ್ರೆಸ್‌ನಲ್ಲಿ ಸಕ್ರಿಯವಾಗಿದ್ದು ಎಂ.ಆರ್‌.ಎ. ಆಗಿದ್ದರು. ಈ ಹೆದ್ದಾರಿಯಲ್ಲಿ 
ಮಂಗಳೂರಿಗೆ ಹೋಗುವ, ಬರುವ ಅನೇಕ ರಾಷ್ಟ್ರ ಮಟ್ಟದ, ರಾಜ್ಯಮಟ್ಟದ ಪ್ರಜಾ 
ನಾಯಕರು ಈ ಊರಿನಲ್ಲಿ ನಿಂತು ಜನರನ್ನು ಸಂದರ್ಶಿಸಿ ಹೋಗುತ್ತಿದ್ದರು. ಕೆಲವರು 
ಜನರ ಗುಂಪನ್ನು ಉದ್ದೇಶಿಸಿ ಭಾಷಣ ಮಾಡುತಿದ್ದರು. ಚಿಳಗೂಡು ಬಣಕಲ್‌ಗೆ 
ಸಮೀಪವಾಗಿದ್ದ ಊರು. ಈ ಎರಡೂ ಊರಿನವರು ಪರಸ್ವರ ಬಂಧುಗಳು. ಅನೇಕ 
ವೇಳೆ ಸಬೆಗಳಲ್ಲಿ ಪ್ರಾರ್ಥನೆ ಮಾಡಲು ಸುಬ್ಬಮ್ಮನವರನ್ನು ಕರೆಸಲಾಗುತ್ತಿತ್ತು. ಬಿ.ಎಂ. 
ಅಣ್ಣೇಗೌಡರು ಮುಂತಾದವರ ಪ್ರೋತ್ಸಾಹದಿಂದ ಸುಬ್ಬಮನವರು ದೇಶಭಕ್ತಿ ಗೀತೆಗಳನ್ನು 
ಹಾಡುವುದು, ಪಟ್ಟ ಪಟ್ಟ ಭಾಷಣಗಳನ್ನು ಮಾಡುವುದನ್ನು ಕಲಿತರು. ಮಾಚಯ್ಯ ಮೇಸ್ಪರು 
ಸಹ ಈ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿದರು. ಬೆಳಗೂಡಿನ ಹಿರಿಯ 
ಯಜಮಾನರಾಗಿದ್ದ ಈರೇಗೌಡರನ್ನು ಸುಬ್ಬಮ್ಮವವರು ಅವರು ನೀಡಿದ ಉತ್ತೇಜನಕ್ಕಾಗಿ 
ಸ್ಮರಿಸುತ್ತಾರೆ. 

ಒಮ್ಮೆ ಚಳುವಳಿ ಜೋರಾದಾಗ ಬಣಕಲ್‌ನಲ್ಲಿ ಇತರರೊಂದಿಗೆ ಸುಬ್ಬಮ್ಮನವರನ್ನು 
ಬಂಧಿಸಿ ಚಿಕ್ಕಮಗಳೂರಿಗೆ ಕರೆದುಕೊಂಡು ಹೋಗಲು ಪೋಲೀಸರು ವ್ಯಾನಿಗೆ ಹತ್ತಿಸಿದರು. 
ವ್ಕಾನನ್ನು ಮುಂದೆ ಬಿಟ್ಟಾಗ ಜನರು ಪ್ರತಿಭಟಿಸಿದ ರೀತಿಯನ್ನು ನೆನೆದು ಈಗಲೂ 
ಸುಬ್ಬಮನವರು ಭಾವಕರಾಗುತ್ತಾರೆ. ಬೇರಿಗಳು, ಸಾಬರು, ಎಲ್ಲಾ ಸೇರಿ ಈ ಹೆಣ್ಣು 
ಮಗಳನ್ನು ಬಿಡಿ ಎಂದು ವ್ಥಾನನ್ನು ತಡೆದರು. ಅವರು ತೋರಿಸಿದ ಆ ಬೆಂಬಲ ಎಂಥದಣ್ಣ, 
ನಾನಂತೂ ಕರಗಿ ಹೋದೆ ಎನ್ನುತ್ತಾರೆ. ಗ್ರಾಮೀಣ ಹುಡುಗಿಯೊಬ್ಬಳ ಸ್ಥಾತಂತ್ರ , ಚಳವಳಿಯ 
ಅನುಭವ ನಿಜಕ್ಕೂ ರೋಚಕವಾದುದು. 


ವಿವಾಹ 


ಈ ಸ್ವಾತಂತ್ರ, ಹೋರಾಟ ನಡೆಯುತ್ತಿದ್ದಾಗಲೇ 1941ರಲ್ಲಿ ಸುಬ್ಬಮನವರಿಗೆ 
ವಿವಾಹವಾಯಿತು. ಅವರು ಚಿಕ್ಕಮಗಳೂರು ತಾಲ್ಲೂಕು ತಳಿಹಳ್ಳದ ಅಣ್ಣೇಗೌಡರು-ಶಿವಮ್ಮ 
ಹೆಗ್ಗಡ್ರಿಯವರ ಸೊಸೆಯಾಗಿ ಅವರ ಮಗ ಶ್ರೀ ತಿಪ್ಪೇಗೌಡರ ಧರ್ಮಪತ್ನಿಯಾಗಿ ತಳಿಹಳ್ಳದ 
ಮನೆಯನ್ನು ಸೇರಿದರು. ತಳಿಹಳ್ಳ ಚಿಕ್ಕಮಗಳೂರು-ಮಲ್ಲಂದೂರು ರಸ್ತೆಯಲ್ಲಿದೆ. ಇವರ 
ಅತ್ತೆಯವರು ಜಿಲ್ಲಾ ಬೋರ್ಡ್‌ ಅಧ್ಯಕ್ಷರಾಗಿದ್ದ ಬಾಗಮನೆ ದ್ಯಾವೇಗೌಡರ ಸಹೋದರಿ. 
ತಿಪ್ಪೇಗೌಡರು ಅಣ್ಣೇಗೌಡರ ಐದು ಜನ ಗಂಡು ಮಕ್ಕಳಲ್ಲಿ ಎರಡನೆಯವರು. ಸುಬ್ಬಮನ್ನಪರ 


ಪುತಿಬಾವಂತ ಸಂಸದೀಯ ಪಟು 9 


ಮಾವ ಅಣ್ಣೇಗೌಡರ ದೊಡ್ಡಪ್ಪನ ಮಗ ಹಿರಿಯಣ್ಣನಾದ ಉದ್ದೇಗೌಡರು ಕುಟುಂಬದ 
ಯಜಮಾನರಾಗಿದ್ದು ಅವರು ಆ ಪ್ರಾಂತ್ಯದಲ್ಲೇ ಹೆಸರುವಾಸಿಯಾಗಿದ್ದರು. ತಳಿಹಳ್ಳ ಕಂದಾಯ 
ಗ್ರಾಮ. ಈ ಊರಿಗೆ ಸೇರಿದ ನಾಲ್ಕಾರು ದಾಖಲೆ ಗ್ರಾಮಗಳಿವೆ. ಈ ಊರು ಆಗ 
ಅತ್ಯಂತ ಪ್ರತಿಷ್ಠೆ ಪಡೆದಿತ್ತು. ಉದ್ದೇಗೌಡರ ಮಾತು ಆ ಸುತ್ತಮುತ್ತಲ ನಾಡಿನಲ್ಲಿ 
ನಡೆಯುತ್ತಿದ್ದಿತು. ಅವರು ನಾಡಗೌಡರೆನಿಸಿದ್ದರು. ಮೈಸೂರು ಅರಮನೆಯಿಂದಲೂ 
ಮಾನ್ಯತೆ ಪಡೆದಿದ್ದ ಮನೆ ಅದು. ಇಂತಹ ಮನೆಯ ಸೊಸೆಯಾಗಿ ಸುಬ್ಬಮನವರ 
ಜವಾಬ್ದಾರಿ ಹೆಚ್ಚಾಗಿದ್ದಿತು. 

ಈ ಮನೆಯ ಸೊಸೆ ಸ್ಪಾತಂತ್ರ , ಚಳವಳಿಯಲ್ಲಾಗಲಿ, ಸಾರ್ವಜನಿಕೆ ಕ್ಷೇತ್ರದಲ್ಲಾಗಲಿ 
ಮತ್ತೆ ಕಾಣಿಸಿಕೊಳ್ಳುವುದೆಂದರೆ ಅದು ಅಸಾಧ್ಯದ ಮಾತೇ ಆಗಿದ್ದಿತು. ಆದರೆ ಈ ಮನೆಯ 
ನಿಕಟ ಬಂಧುವಾಗಿದ್ದ ಬಾಗಮನೆ ದ್ಯಾವೇಗೌಡರು ಸುಬ್ಬಮನವರ ಸಹನಾಶೀಲತೆ, 
ಬುದ್ದಿವಂತಿಕೆ ಮತ್ತು ಹಿಡಿದ ಕೆಲಸವನ್ನು ಬಿಡದೆ ಮಾಡಬಲ್ಲಛಾತಿ ಹಾಗೂ ಎಲ್ಲರೊಂದಿಗೂ 
ಸಂಬಾಳಿಸಿಕೊಂಡು ಹೋಗಬಲ್ಲ ಗುಣಗಳನ್ನು ಗುರುತಿಸಿದ್ದರು. ದ್ಯಾವೇಗೌಡರು ಸ್ವತಃ 
ಚಳುವಳಿಯ ಮುಖಂಡರಲ್ಲೊಬ್ಬರಾಗಿದ್ದರು. ಅವರು ಸುಬ್ಬಮನವರ ಪ್ರತಿಭೆ ಇಲ್ಲಿಗೇ 
ಸೀಮಿತವಾಗಬಾರದೆಂದು ಭಾವಿಸಿದರು. ಅವರನ್ನು ಮತ್ತೆ ಸ್ಪಾತಂತ್ರ , ಚಳವಳಿಗೆ ಎಳೆದು 
ತರುವ ಪ್ರಯತ್ನ ಮಾಡಿದರು. ಅವರು ತಳಹಳ್ಳದ ಮನೆಯ ಯಜಮಾವನರಾಗಿದ್ದ 
ಉದ್ದೇಗೌಡರಿಗೆ ಮನವರಿಕೆ ಮಾಡಿಕೊಟ್ಟು ಸುಬ್ಬಮನವರು ಮತ್ತೆ ಸಾರ್ವಜನಿಕ ಕ್ಷೇತ್ರಕ್ಕೆ 
ಅಡಿಯಿಡುವಂತೆ ಅನುಮತಿ ದೊರಕಿಸಿಕೊಟ್ಟರು. ಸುಬ್ಬಮ್ಮವರು ದ್ಯಾವೇಗೌಡರನ್ನು 
ಮತ್ತು ಉದ್ದೇಗೌಡರನ್ನು ಕೃತಜ್ಞತೆಯಿಂದ ಸಧಿಸುತ್ತಾರೆ. ಸುಬ್ಬಮವವರ ರಾಜಕೀಯ 
ಚಟುವಟಿಕೆಗಳಿಗೆ ಅವರ ಪತಿ ಶ್ರೀ ತಿಪ್ಪೇಗೌಡರ ಅಪ್ಪಣೆಯೂ ಅಷ್ಟೇ ಅಗತ್ಯವಾಗಿತ್ತು. 
ತಿಪ್ಪೇಗೌಡರು ಸಾದು ಸ್ವಭಾವದ ಉದಾರ ಮನಸ್ಸಿನ ಮುಗ್ಗ ವ್ಯಕ್ತಿತ್ತದವರಾಗಿದ್ದರು. ಅವರು 
ಹಿರಿಯರು ಸಮತ್ರಿಸಿದ್ದನ್ನು ಅಲ್ಲಗೆಳೆಯುವ ಸಾಹಸ ಮಾಡುವವರಾಗಲಿ, ಅಸಹನೆಯಿಂದ 
ನೋಡುವವರಾಗಲಿ ಆಗಿರಲಿಲ್ಲ. ಇದು ನಮ್ಮೆಲ್ಲರ ಒಳತಿಗೆ ಎಂದು ಭಾವಿಸಿ ತನ್ನ ಪತ್ನಿ 
ಸ್ಪಾತಂತ್ರ , ಚಳವಳಿಯನ್ನು ಮುಂದುವರಿಸಲು ಅವಕಾಶ ನೀಡಿದರು. 


ರಾಜಕೀಯ ಮಡಿಲಿಗೆ 


1942ರ ಕ್ವಿಟ್‌ ಇಂಡಿಯಾ, ಚಳವಳಿ ದೇಶದ ಮೂಲೆ ಮೂಲೆಯಲ್ಲೂ ಸ್ವಾತಂತ್ರ , 
ಚಳವಳಿಯ ಕಿಚ್ಚಿಬ್ಬಿಸಿತು. ಅದರಲ್ಲಿ ವಿದ್ಯಾವಂತರು, ಏದ್ಯಾವಂತರಲ್ಲದವರು ಪಟ್ಟಣಿಗರು, 
ಹಳ್ಳಿಗರು, ಉಳ್ಳವರು, ಬಡವರು ರೈತರು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದವರು 
ಭಾಗವಹಿಸಿದರು. ಸುಬ್ಬಮನವರ ತವರು ತಾಲ್ಲೂಕಾದ ಮೂಡಿಗೆರೆಯಲ್ಲಿ ದಾರದಹಳ್ಳಿ 
ಡಿ.ಎಸ್‌. ಕೃಷ್ಣಪ್ಪಗೌಡರು, ಬೆಳಗೂಡಿನ ಬಿ.ಇ. ಕೃಷ್ಣೇಗೌಡರು, ಬೆಳಗೂಡಿನ 
ಲೋಕಪ್ಪಗೌಡರು, ಬಣಕಲ್‌ ಶಿವಣ್ಣ ಗೌಡರು ಮೊದಲಾದ ಯುವಕರು ಕ್ವಿಟ್‌ ಇಂಡಿಯಾ 


10 ಬಿ.ವಿಲ್‌. ಸುಬ್ದಮ್ದ 


ಚಳುವಳಿಯ ಮುಂಚೂಣಿಯಲ್ಲಿದ್ದರು. ಅವರೆಲ್ಲ ಶ್ರೀಮತಿ ಸುಬ್ಬಮ್ಮನವರು ಚಳವಳಿಯಲ್ಲಿ 
ಭಾಗವಹಿಸುವುದನ್ನು ಪ್ರೋತ್ಸಾಹಿಸಿದರು. ಈ ಚಳವಳಿ ಸ್ವಲ್ಪ ಅವಧಿಗೆ ಮಾತ್ರ ನಡೆದು 
ಹಲವರು ಜೈಲು ಸೇರಿ ಹೊರಬಂದರು. ಸುಬ್ಬಮ್ಮವವರು ಬಂಧನಕ್ಕೊಳಗಾಗಿ ಜೈಲು 
ವಾಸ ಅನುಭವಿಸಿದರು. 


ಈ ಚಳುವಳಿಯಿಂದ ಅವರ ಮೇಲೆ ಉಂಟಾದ ಪ್ರಭಾವ ದೊಡ್ಡದು. ಅವರಿಗೆ 
ಅನೇಕ ಸ್ವಾತಂತ್ರ , ಹೋರಾಟಗಾರ ಮುಂದಾಳುಗಳ ಪರಿಚಯವಾಯಿತು. ಆಗ 
ಮಹಿಳೆಯರು ಅನೇಕ ಕಡೆ ಚಳವಳಿಯಲ್ಲಿ ಸಹೆ ಕಾರ್ಯಕರ್ತರಾಗಿ ಶ್ರಮಿಸುತ್ತಿದ್ದದನ್ನು 
ಕಂಡರು. ಸುಬ್ಬಮವುವರಿಗೆ ಮಹಿಳಾ ಮುಂಬಾಳುಗಳ ಪರಿಚಯವಾಯಿತು. ಶ್ರೀಮತಿ 
ಯಶೋಧರಾ ದಾಸಪ್ಪನವರು ಇದೇ ಕಾಲಕ್ಕೆ ಬೆಳಗೂಡಿನ ಪಕ್ಕದ ಹೊಸಹಳ್ಳಿ ಗ್ರಾಮದಲ್ಲಿ 
ಭಾರತಿ ಸೇವಾ ಕೇಂದ್ರ ಮತ್ತು ಕಸ್ತೂರಿ ಬಾಯಿ ಕೇಂದ್ರಗಳನ್ನು ತೆರೆದರು. ಅನೇಕ 
ಸಂಕಷ್ಟದಲ್ಲಿದ್ದ ಹೆಣ್ಣು ಮಕ್ಕಳಿಗೆ ದಾರಿ ತೋರಿದರು. ಮಹಿಳೆಯರೂ ಸೇವಾ ರಂಗದಲ್ಲಿ 
ಸಾರ್ಥಕ ಕೆಲಸ ಮಾಡಬಹುದೆಂಬುದನ್ನು ತೋರಿಸಿಕೊಟ್ಟರು. ಇದು ಸುಬ್ಬಮ್ಮವವರ 
ಮೇಲೆ ಹೆಚ್ಚಿನ ಪ್ರಭಾವ ಬೀರಿತು. ಬಳ್ಳಾರಿ ಸಿದ್ದಮ್ಯ ಸುನಂದಮ್ಮ ರತ್ನಮ್ಮಮಾಧವರಾವ್‌ 
- ಇವರ ಬಗ್ಗೆ ಅವರಿಗೆ ಅಭಿಮಾನ. 

ಕ್ವಿಟ್‌ ಇಂಡಿಯಾ ಚಳವಳಿಯ ಅನಂತರ ಸುಬ್ಬಮನವರು ಸಕ್ರಿಯ ರಾಜಕೀಯದಲ್ಲಿ 
ತೊಡಗಿದರು. ಡಿಸ್ಟಿಕ್ಟೆ ಬೋರ್ಡ್‌ನ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾದರು. ಡಿಸ್ಟಿಕ್ಟ್‌ 
ಬೋರ್ಡ್‌ ಅಂದು ಪ್ರತಿಷ್ಟಿತ ಸಂಸ್ಥೆಯಾಗಿದ್ದಿತು. ಅದರ ಸದಸ್ಯರಾಗುವುದು ದೊಡ್ಡ 


[) ಮ ) 


ಪ್ರತಿಷ್ಟೆಯ ಪ್ರಶ್ನೆಯಾಗಿತ್ತು. ಈ ಜಿಲ್ಲಾ ಬೋರ್ಡ್‌ ಸದಸ್ಯರಾಗುವುದು ಪ್ರಜಾಪ್ರತಿನಿಧಿ ಸಭೆ 
ಸದಸ್ಯರಾಗುವುದಕ್ಕೆ ಮೊದಲು ಮೆಟ್ಟಲಾಗಿದ್ದಿತು. ಈ ಸದಸ್ಯತ್ವದಿಂದ ಸುಬ್ಬಮನವರಿಗೆ ಜಿಲ್ಲಾ 
ಮಟ್ಟದ ರಾಜಕಾರಣಿಗಳ ನಿಕಟ ಪರಿಚಯ ಮಾಡಿಕೊಳ್ಳಲು ಸಾಧ್ಯವಾಯಿತು. ರಾಜ್ಯಮಟ್ಟದ 
ರಾಜಕೀಯ ಮುಖಂಡರನ್ನು ಭೇಟಿಯಾಗುವ ಸಂದರ್ಭ ಆಗಾಗ ಒದಗುತ್ತಿದ್ದತು. ಜನರ 
ಕಷ್ಟಸುಖಗಳನ್ನರಿಯಲು, ಜಿಲ್ಲೆಯ ಸಮಸ್ಯೆಗಳನ್ನು ಪರಿಚಯಿಸಿಕೊಳ್ಳಲು ಈ ಸದಸ್ಯತ್ವ ಅವರಿಗೆ 
ನೆರವಾಯಿತು. ಇಪ್ಪತ್ತೂದು-ಇಪ್ಪತ್ನಾಲ್ಕು ವರ್ಷಗಳಿಗೆಲ್ಲ ಅವರೊಬ್ಬ ಮುಂದಾಳುವಾಗಿ 
ರೂಪುಗೊಂಡದ್ದು ಇಂದಿಗೂ ಅಪರೂಪದ ಘಟನೆಯೇ ಸರಿ. ಅವರು ಡಿಸ್ಟಿಕ್ಸ್‌ ಬೋರ್ಡ್‌ನ 
ಉಪಾಧ್ಯಕ್ಷರೂ ಆದರು. ಆಗ ಶ್ರೀ ಕಳಸ ಕೃಷ್ಣರಾಯರು, ಶ್ರೀ ಎಸ್‌.ಪಿ. ಗೋವಿಂದೇಗೌಡರಂತಹ 
ಮೇಧಾವಿಗಳು ಅಧ್ಯಕ್ಷರಾಗಿದ್ದರು. 

1942ರ ಅನಂತರ ಮೈಸೂರು ಸಂಸ್ಥಾನದಲ್ಲಿ ಕಾಂಗ್ರೆಸ್‌ ಅತ್ಯಂತ ದೃಡವಾದ ರಾಜಕೀಯ 
ಸಂಘಟನೆಯಾಯಿತು. ಮಹಾರಾಜರು ಮತ್ತು ದಿವಾನರು ಕಾಂಗ್ರೇಸ್ಟೇತರ ಸದಸ್ಕರಿಗೆ ಎಷ್ಟೇ 
ಷೋತ್ಸಾಹ ಕೊಟ್ಟರೂ ಕಾಂಗೆಸ್‌ನ ಜನಪ್ರಿಯತೆಯಿಂದಾಗಿ ಅದರ ಸದಸ್ಯರು ಚುವಾವಣೆಗಳಲ್ಲಿ 
ಆಯ್ಕೆಯಾಗಿ ಬರತೊಡಗಿದರು. ಜಿಲ್ಲಾ ಬೋರ್ಡ್‌ಗಳಲ್ಲದೇ ಪ್ರಜಾಪ್ರತಿನಿಧಿ ಸಭೆ 
ಮತ್ತು ಶಾಸಕಾಂಗ ಕೌನ್ಸಿಲ್‌ನಲ್ಲೂ ಕಾಂಜ್ವೆಸ್ಸಿಗರ ಪ್ರಾತಿನಿದ್ಯ ಹೆಚ್ಚಿತು. ಶ್ರೀಮತಿ ಬಿ.ಎಲ್‌. 


ಪತಿಭಾದಂತ ಸಂಸದೀಯ ಪಟು 11 


ಸುಬ್ಬಮನವವರಿಗೂ 1945ರಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಮಹಿಳಾ ಮೀಸಲು ಸ್ಥಾನದಿಂದ 
ಚುನಾವಣೆಗೆ ನಿಲ್ಲುವ ಅವಕಾಶ ದೊರೆಯಿತು. ಅವರು ಆಗಲೇ ಎಲ್ಲರ ಮನ್ನಣೆಗೆ 
ಪಾತ್ರರಾಗಿದ್ದುದರಿಂದ ಸುಲಭವಾಗಿ ಬಹುಮತದಿಂದ ಆಯ್ಕೆಯಾದರು. ಸುಬ್ಬಮನವರ 
ಅಕ್ಕೆ ಬಿ.ಎಲ್‌. ಮಂಜಮನವರನ್ನು ಬಿಳಗೂಡು ಸಮೀಪದ ಕೋಳೂರು ಮಂದೇಪಟೀಲ್‌ 
ರಾಮೇಗೌಡರಿಗೆ ಕೊಟ್ಟು ವಿವಾಹವಾಗಿತ್ತು. ರಾಮೇಗೌಡರು ಮೊದಲಿಂದಲೂ ಕಾಂಗ್ರೆಸ್‌ನ 
ನಿಷ್ಠಾವಂತ ಅನುವರ್ತಿಗಳು. ಅವರೂ ಈ ಬಾರಿ ಪ್ರಜಾಪ್ರತಿನಿಧಿ ಸಭೆಗೆ ಸ್ಪರ್ಧಿಸಿ 
ಚುವಾಯಿತರಾದರು. ಹೀಗೆ ಇರ ಕುಟುಂಬ ರಾಜಕೀಯದ ಮಂಚೂಣಿಗೆ ಬಂದಿತು. 
ಮುಂದೆ ಸುಬ್ಬಮ್ಮನವರ ಅಕ್ಕೆ ಶ್ರೀಮತಿ ಬಿ.ಎಲ್‌. ಮಂಜಮನವರು ಕೆಲವು ದಶಕಗಳ 
ಕಾಲ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದರು. 
ಶಾಸಕಿಯಾಗಿ ಸುಬ್ಬಮ್ಮನವರು 


ಶಾಸಕಿಯೂಗಿ ಸುಬ್ಬಮನವರು 1945 ರಿಂದ ಸತತವಾಗಿ 1957 ರವರೆಗೂ 
ಪ್ರಜಾಪ್ರತಿನಿಧಿ ಸಚಿ ಮತ್ತು ವಿಧಾನ ಸೆಬೆಯಲ್ಲಿ ಸದಸ್ಯರಾಗಿ ಪ್ರಾತಿನಿಧ್ಯ ಹೊಂದಿದ್ದರು. 
ತರುವಾಯ 1962 ರಿಂದ 1967ರವರೆಗೂ ವಿಧಾನ ಸಭಾ ಸದಸ್ಯರಾಗಿದ್ದರು. ಅವರು 
ಅಂದಿನ ದಿನಗಳನ್ನು ನೆನಪಿಸಿಕೊಳ್ಳುವ ರೀತಿಯೇ ವಿಶಿಷ್ಟ. “ಏನಣ್ಣ ಅಂದು ಎಂ.ಆರ್‌.ಎ. 
ಅಂದರೆ ಎಂ.ಎಲ್‌.ಎ ಅಂದರೆ ಇವತ್ತಿನಂತಿರಲಿಲ್ಲ. ನಾಮ ಕತ್ತಿಗೆ ಒಂದು ಕರಿಮಣಿ ಸರ 
ಹಾಕಿಕೊಂಡು ಖಾದಿ ಧರಿಸಿ ಸರಳವಾಗಿ ತಿರುಗುತಿದ್ದೆ. ಬಸ್ಸೆಂದರೆ ಬಸ್ಸಿನಲ್ಲಿ ಓಡಾಡುವುದು 
ಇಲ್ಲವೇ ಕಾಲ್ದಡಿಗೆಯಲ್ಲಿ ಹೋಗುವುದು. ಜನ ಬಂದು ತಮ್ಮಸಮಸ್ಯೆಗಳನ್ನು ಹೇಳಿದರೆ 
ಅದನ್ನು ಸರಿಪಡಿಸಲು ನಮ್ಮಖರ್ಚಿವಲ್ಲೇ ಹೋಗುತ್ತಿದ್ದೆವ. ವಾಹನ ಸೌಕರ್ಯ ಇಲ್ಲದಾಗ 
ಕಾಲ್ಲಡಿಗೆಯೇ ಗತಿ. ಸರ್ಕಾರಿ ಕಭೇರಿಗಳಲ್ಲೂ ಇವತ್ತಿನಂತಲ್ಲ. ನಾವು ಹೋಗಿ ಹೇಳಿದರೆ 
ಅವರು ನಿಗಾ ಇಟ್ಟು ಮಾಡಿ ಕೊಡುತಿದ್ದರು. ಅವರಿಗೆ ಸಂಬಳ ಸಾರಿಗೆ ಕಡಿಮೆ ಇದ್ದರೂ 
ಲಂಚಕ್ಕೆ ಕೈಡ್ಡಲು ಹಿಂಜರಿಯುತಿದ್ದರು. ಸರ್ಕಾರ ಶಾಸಕರಿಗೆ ಕೊಡುತ್ತಿದ್ದ ಸಂಭಾವನೆ 
ಕಡಿಮೆ ಇದ್ದರೂ ಜನ ಸೇವೆಯೇ ನಮ್ಮ ಕರ್ತವ್ಯವೆಂದು ತಿಳಿದುಕೊಂಡಿದ್ದೆವು”” ಹೀಗೆ 
ಸಾಗುತ್ತದೆ ಅವರ ಮಾತು. 

ಸುಬ್ಬಮನವರನ್ನು ತಾವು ಶಾಸಕಿಯಾಗಿದ್ದ ಅವಧಿಯಲ್ಲಿ ಮಾಡಿರುವ ಮುಖ್ಯ 
ಕೆಲಸಕಾರ್ಯಗಳನ್ನು ಹೇಳಿ ಎಂದರೆ ನೆನಪು ಸಹಾಯಕವಾಗಿಲ್ಲ. ಎಷ್ಟೋ ವಿಷಯಗಳು 
ಮರೆತು ಹೋಗಿವೆ. ಅವರ ಪ್ರತಿಕ್ರಿಯೆ ಹೀಗಿದೆ “ಯಾವ ಕೆಲಸ ಅಂತ ಹೇಳಲಿ, ನಾನು 
ಎಂ.ಎಲ್‌.ಎ. ಆಗಿದ್ದುದ್ದು ಎಲ್ಲ ಕೆಲಸಗಳನ್ನು ಮಾಡಲು ಅಂತ ತಿಳಿದಿದ್ದೆ. ದೊಡ್ಡದರಿಂದ 
ಹಿಡಿದು ಚಿಕ್ಕೆದರವರೆಗೂ ನಾನು ಎಲ್ಲ ವಿಷಯಗಳ ಬಗ್ಗೆ ಗಮನ ಕೊಡುತ್ತಿದ್ದೆ. ಚಿಕ್ಕಮಗಳೂರಿಗೆ 
ಪ್ರಥಮ ದರ್ಜೆ ಕಾಲೇಜು ಮಂಜೂರಾತಿಯಿಂದ ಹಿಡಿದು ಬಡ ವಿದ್ಯಾರ್ಥಿಗಳಿಗೆ 
ಸ್ಕಾಲರ್‌ಶಿಪ್‌ ಪ್ರೀ ಶಿಫ್‌ ಕೊಡಿಸುವವರೆಗೂ, ವಿದ್ಯಾಭ್ಯಾಸದ ಅಭಿವೃದ್ಧಿಗೆ ಶ್ರಮಿಸಿದೆ. 


12 ಬಿ.ಎಲ್‌. ಸುಬಮ 
ಸು 


ಹುಷಾರಿಲ್ಲದೆ ಆಸ್ಪತ್ರೆ ಸೇರಿದ್ದವರ ಬಗ್ಗೆ ವಿಚಾರಿಸಿ ಡಾಕ್ಟರಿಗೆ ಎರಡು ಮಾತು ಹೇಳುವುದೂ 
ಆಗ ನಮ್ಮ ಕೆಲಸವೆಂದು ಭಾವಿಸಿದ್ದೆವು, ನಮಗೆ ಇಂದಿನಂತೆ ಓಡಾಡಲು ಕಾರು, 
ಜೀಷಗಳಿರಲಿಲ್ಲ. ಚಿಕ್ಕಮಗಳೂರಿನಲ್ಲಿ ನಡೆದೇ ಹೋಗುತ್ತಿದ್ದೆ. ಹಳ್ಳಿಗಳಿಗೆ ಹೋಗುವದಾದರೆ 
ಬಸ್‌ ಸಿಕ್ಕಿದಷ್ಟು ದೂರ ಬಸ್ಸು ಆಮೇಲೆ ಅಲ್ಲೂ ಕಾಲ್ಲಡಿಗೆಯೇ ಗತಿ. ನಮ್ಮಬಭಾಗಮನೆ 
ದ್ಯಾವೇಗೌಡರು ಜಿಲ್ಲಾ ಬೋರ್ಡ್‌ ಅಧ್ಯಕ್ಷರಾಗಿದ್ದಾಗ ಸೈಕಲ್‌ ಹೊಡೆದುಕೊಂಡು ಊರೂರು 
ಸುತ್ತಿ ಜನರ ಕೆಲಸ ಮಾಡುತಿದ್ದರು. 

ಎಲ್ಲೋ ದೊಡ್ಡಬೊಡ್ಡವರು ಬಂದಾಗ ಜಿಲ್ಲಾಧಿಕಾರಿಗಳು ಜೊತೆ ಹೋಗುವಾಗ 
ವಾಹನಗಳಲ್ಲಿ ಹೋಗುತಿದ್ದೆವು. ವಾನು ಕೊನೆ ಬಾರಿ ಶಾಸಕಿಯಾಗಿದ್ದಾಗ ಪರಿಸ್ಥಿಶಿ ಸ್ವಲ್ಪ 
ಸುಧಾರಿಸಿತ್ತು. ರಸ್ತೆ, ಸೇತುವೆ, ಶಾಲೆ ಆಸ್ಪತ್ರೆ ಹೀಗೆ ಎಲ್ಲ ಕೆಲಸಗಳನ್ನು ಮಾಡಿಸಿದ್ದೀನಿ. 
ನಿಮ್ಮ ಊರಿನಲ್ಲಿ (ದಾರದಹಳ್ಳಿ) ಹೇಮಾವತಿಗೆ ಅಡ್ಡಲಾಗಿ ಕಟ್ಟಿರುವ ಕಿತ್ತಲೆ ಗಂಡಿ 
ಸೇತುವೆಯನ್ನು ನಾನೇ ಮಂಜೂರು ಮಾಡಿಸಿದೆ. ಅದರ ಶಂಕು ಸ್ಥಾಪನೆಯನ್ನು ಆಗಿನ 
ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್‌ ಹನುಮಂತಯ್ಯನವರು ಮಾಡಿದರು (1955)” ಎಂದು 
ವಿವರಿಸುತ್ತಾರೆ. ಅವರಿಗೆ ತಾವು ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ಉದ್ದುದ್ದ ಪಟ್ಟಿ 
ನೀಡುವುದರಲ್ಲಿ ಆಸಕ್ತಿ ಇಲ್ಲ. ನಾನು ಕರ್ತವ್ಯ ಎಂದು ಅಂದು ಮಾಡಿದೆ. ಅಲ್ಲಿಗೇ ಮರೆತೆ 
ಎಂಬ ಮುಗ್ಗತನ ಅವರದು. ಅವರಿಗೆ ಒಂದೇ ವ್ಯಥೆ. ಕಾಲಧರ್ಮ ಬದಲಾಗಿ ಈಗ 
ಎಲ್ಲಾ ಬುಡಮೇಲಾಗುತ್ತಿದೆ ಎಂಬ ವಿಷಾದ. ಅವರು ತಮ್ಮಸಾರ್ವಜನಿಕ ಜೀವನದಲ್ಲಿ 
ನೆರವಾದ ಅಸಂಖ್ಯ ಜನರನ್ನು ಸಧಿಸುತ್ತಾರೆ. ಬಿಳಗಲಿ ಲೋಕಪ್ಪನವರು, ಕಳಸ ರಾಮಚುಂದ್ರಪೈೆ, 
ಗಾಂಧೀಹಳ್ಳಿ ಪುರಾಣಿಕರು, ಹುಲಿಕೆರೆ ದ್ಯಾವೇಗೌಡರು, ಡಿ.ಎಸ್‌. ಕೃಷ್ಣಪ್ಪಗೌಡರು, ಬಿ.ಈ. 
ಕೃಷ್ಣೇಗೌಡರು, ಹಳಸೆ ಬೈರೇಗೌಡರು, ಕುಬರಗೂಡು ತಮ್ಮಣ್ಣಗೌಡರು, ಸಿ.ಆರ್‌. ಶಿವಾನಂದ, 
ಅಣ್ಣಪ್ಪಶೆಟ್ರು, ತರೀಕೆರೆ ಟಿ.ಸಿ. ಬಸಪ್ರನವರು, ಬಿ.ಪಿ. ಬಸಪ್ಪ ಶೆಟ್ಟರು ಹೀಗೆ ಸಾಗುತ್ತದೆ 
ಅವರ ನೆನಪಿನ ಸರಣಿ ಆದರೆ ಇಲ್ಲಿ ಹೆಸರಿಸದೇ ಉಳಿದವರೂ ಮುಖ್ಯರೇ ಎನ್ನುತ್ತಾರೆ. 
ಅವರು ಎ.ಎಂ. ಬಸವೇಗೌಡರ ಸಹಕಾರ ಸಜ್ಮದಿಕೆಯನ್ನು ವಿಶೇಷವಾಗಿ ಸಿಸುತ್ತಾರೆ. 

“ಸರ್ಕಾರದಲ್ಲಿ ಆಗ ಹಣವಿರುತ್ತಿರಲಿಲ್ಲ. ಈಗಿನಂತೆ ವಿಶ್ವಬ್ಮಾಂಕಿನ ಸಾಲ ಸುಲಭವಾಗಿ 
ಸಿಗುತ್ತಿರಲಿಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಗ್ರಾಮಸ್ಥರೇ ಅರ್ಧ ಹಣ ಹಾಕಿ ಇಲ್ಲವೇ ಶ್ರಮದಾನ 
ಮಾಡಿ ಶಾಲೆಗಳನ್ನು ಕಟ್ಟುತಿದ್ದರು. ಆಯಾ ಊರ ಜನರೇ ಒಕ್ಕಲುವಾರು ಬಂದು ಕೆಲಸ 
ಮಾಡಿ ಹೊಸ ರಸ್ತೆಗಳನ್ನು ಮಾಡುತ್ತಿದ್ದರು. ಸೇವಾದಳದ ಯುವಕರು ಅನೇಕ ಕಡೆ ರಸ್ತೆ 
ಮಾಡಿದರು. ಈಗ ಅವೆಲ್ಲ ಇಲ್ಲ” ಎಂದು ನೆನಪಿನ ಬುತ್ತಿ ಬಿಚ್ಚದರು. 

ಇಂದು, ಎಲ್ಲೆಲ್ಲಿ ನೋಡಿದರೂ ಭ್ರಷ್ಟಾಚಾರ, ಇದನ್ನೆಲ್ಲ ಸರಿಪಡಿಸಲು ಯಾರಿಗೂ 
ಸಾಧ್ಯವಿಲ್ಲ ಎಂಬ ಪರಿಸ್ಲಿಶಿ ಇದೆ. ಏನಣ್ಣಾ ಇದೆಲ್ಲ ಎಂದು ಕಳವಳಿಸುತ್ತಾರೆ. ಅವರ ಈ 
ಕಳಕಳಿ ಮತ್ತು ಜನಪ್ರೀತಿಯೇ ಅವರಿಗೆ ಸಮಾಜದಲ್ಲಿ ಈಗಲೂ ಗೌರವವಿರುವಂತೆ ಮಾಡಿದೆ. 
ಅವರನ್ನು ಕುಡವರೆಲ್ಲ ಸುಬ್ಬಕ್ಕ, ಸುಬ್ಬಮನವರೇ ಹೇಗಿದ್ದೀರಿ ಎಂದು ಅವರ ಕುಪಲೋಪಚಾರ 
ವಿಚಾರಿಸುತ್ತಾರೆ. ಅದೇ ಅವರಿಗೆ ನೆಮದಿ. 


ಹುತಿಬಾವಂತ ಸಂಸದೀಯ ಪಟು 13 


ರಾಜಕೀಯ ಯಾತ್ರೆ 


ಸುಬ್ಬಮನವುವರು 1952ರಲ್ಲಿ ಚಿಕ್ಕಮಗಳೂರು-ಮೂಡಿಗೆರೆ ಜಂಟಿ ಕ್ಷೇತ್ರದಿಂದ ಕಾಂಗ್ರೆಸ್‌ 
ಪಕ್ಷದವತಿಯಿಂದ ಸ್ಪರ್ಧಿಸಿ ವಿಧಾನ ಸಭೆಗೆ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾದರು. 
ಅವರೊಂದಿಗೆ ಮುಂದೆ 1970ರ ದಶಕದಲ್ಲಿ ಉಪ ಸಭಾಪತಿಗಳಾದ ಶ್ರೀ ಜಿ. 
ಪುಟ್ಟಸ್ತಾಮಿಯವರೂ ಕಾಂಗ್ರೆಸ್‌ ಪಕ್ಷದ ಅಭ್ಯರ್ಥಿಯಾಗಿ ಮೀಸಲು ಸ್ಥಾನದಿಂದ ಗೆದ್ದು 
ಬಂದಿದ್ದರು. 1952 ರಿಂದ 1957ರವರೆಗೂ ಇವರು ಶಾಸಕಿಯಾಗಿದ್ದರು. ಈ ಅವಧಿಯಲ್ಲಿ 
ಮೈಸೂರು ರಾಜ್ಯದ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಯಾಯಿತು. ಇವರು 
ಬೆಂಬಲಿಸುತ್ತಿದ್ದ ಕೆಂಗಲ್‌ ಹನುಮಂತಯ್ಯನವರು ಮುಖ್ಯ ಮಂತ್ರಿ ಸ್ಥಾನವನ್ನು ಬಿಟ್ಟು 
ಕೊಡಬೇಕಾಗಿ ಬಂದಿತು. ಮೈಸೂರು ರಾಜ್ಯ ವಿಶಾಲ ಮೈನೂರು ರಾಜ್ಯವಾಯಿತು. 
1957ರ ಚುನಾವಣೆಯಲ್ಲಿ ಶ್ರೀಮತಿ ಸುಬ್ಬಮನ್ನವರಿಗೆ ಕಾಂಗ್ರಸ್‌ ಪಕ್ಷದ ವತಿಯಿಂದ 
ಸ್ಪರ್ಧಿಸಲು ನಾಮ ನಿರ್ದೇಶನ ದೊರೆಯಲಿಲ್ಲ. ಆಗ ಪಕ್ಷದಲ್ಲಿದ್ದ ಇವರ ಬೆಂಬಲಿಗ 
ಮುಖಂಡರು ರಾಜ್ಯ ಸಮಿತಿಯ ಈ ನಿರ್ಧಾರದಿಂದ ಪಕ್ಷ ತೊರೆದು ಬಂಡಾಯ ಹೂಡಿದರು. 
ವಿಶೇಷವಾಗಿ ಮೂಡಿಗೆರೆ ತಾಲ್ಲೂಕಿನಲ್ಲಿ ಈ ಬಂಡಾಯ ಹೆಚ್ಚಾಗಿ ಕಾಣಿಸಿಕೊಂಡಿತು. ಈ 
ಸಂದರ್ಭದಲ್ಲಿ ಬಿ.ಎಲ್‌. ಸುಬ್ಬಮನವರು ಕಾಂಗ್ರೆಸ್‌ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು. 
ಆದರೆ ಚುನಾವಣೆಯಲ್ಲಿ ಕಾಂಗ್ರೆಸ್‌ ವಿರುದ್ಧ ಸ್ಪರ್ಧಿಸಲಿಲ್ಲ. ಆಗ ಸ್ವತಂತ್ರ ಅಭ್ಯರ್ಥಿಯಾಗಿ 
ಸ್ಪರ್ಧಿಸಿದ್ದ ಶ್ರೀ ಎ.ಎಂ. ಬಸೆವೇಗೌಡರಿಗೆ ಈ ಬಂಡಾಯದ ಗುಂಪು ಬೆಂಬಲ ನೀಡಿತು. 
ಬಸವೇಗೌಡರು ಸಾಮಾನ್ಯ ಕ್ಷೇತ್ರದಿಂದ ಚುನಾಯಿತರಾದ. ಮೀಸಲು ಸ್ಥಾನದಿಂದ 
ಕಾಂಗ್ರೆಸ್‌ನ ಅಭ್ಯರ್ಥಿ ಶ್ರೀ ತಿಮ್ಮಾಬೋವಿ ಅವರು ಚನಾಯಿತರಾದರು. 

1962 ರಲ್ಲಿ ಮತ್ತೆ ವಿಧಾನಸಭೆಗೆ ಸಾಮಾನ್ಯ ಚುನಾವಣೆ ಬಂದಿತು. ಅಷ್ಟೊತ್ತಿಗೆ 
ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಬದಲಾವಣೆಗಳಾಗಿದ್ದವು. ಮುಖ್ಯವಾಗಿ ಚಿಕ್ಕಮಗಳೂರು 
ಮತ್ತು ಮೂಡಿಗೆರೆ ಜಂಟಿ ಕ್ಷೇತ್ರ ಪ್ರತ್ಕೇಕವಾಗಿದ್ದು ಮೂಡಿಗೆರೆ ವಿಧಾನಸಭೆ ಕ್ಷೇತ್ರ ಮೀಸಲು 
ಕ್ಷೇತ್ರ ಎಂದೂ ಚಿಕ್ಕಮಗಳೂರು ವಿಧಾನ ಸಬಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವೆಂದೂ 
ಪರಿಗಣಿತವಾಗಿತ್ತು. ಶ್ರೀ ತಿಮಾಬೋವಿಯವರು ವಿಧಾನಸಭೆಯ ಉಪಸಭಾಷತಿಯಾಗಿ 
ಅವಧಿ ಮುಗಿಸಿದ್ದರು. ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮನವರು ಈ ನಡುವೆ ಕಾಂಗ್ರೆಸ್‌ ಪಕ್ಷ 
ಸೇರಿದ್ದರು. ಅವರಿಗೆ ಮತ್ತೆ ಕಾಂಗ್ರೆಸ್‌ ಪಕ್ಷ 1962 ರಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ 
ಸ್ಪರ್ಧಿಸಲು ಅಭ್ಯರ್ಥಿಯಾಗಿ ನಾಮ ನಿರ್ದೇಶನ ಮಾಡಿತು. ಅವರು ಚುನಾವಣೆಯಲ್ಲಿ 
ಯಶಸ್ವಿಯಾಗಿ ಆಯ್ಕೆಯಾದರು. ಆಗ ಮೂಡಿಗೆರೆ ಮೀಸಲು ಕ್ಷೇತ್ರದಿಂದ ಹಾಲಿ ಸಂಪುಟ 
ಸಚಿವರಾಗಿರುವ ಶ್ರೀ ಕೆ.ಎಚ್‌. ರಂಗನಾಥರವರು ಸ್ಪರ್ಧಿಸಿ ಪಿ.ಎಸ್‌.ಪಿ. ಪಕ್ಷದ 
ಅಭ್ಯರ್ಥಿಯಾಗಿ ಚುನಾಯಿತರಾದರು. 


14 ಬಿಎಲ್‌. ಸುಬಮ 


1962 ರಿಂದ 1967 ರವರೆಗೂ ಬಿ.ಎಲ್‌. ಸುಬ್ಬಮ್ಮನವರು ಶಾಸತಿಯಾಗಿದ್ದರು. 
ಈ ಅವಧಿಯಲ್ಲಿ ಅವರು ಹಿರಿಯ ಶಾಸಕಿ ಎನಿಸಿದ್ದರು. ಅವರಿಗೆ ಸಚಿವೆಯಾಗುವ ಎಲ್ಲ 
ಅರ್ಹತೆಗಳೂ ಇದ್ದವು. ಆದರೆ ಆಗ ಶ್ರೀ ಕಡಿದಾಳು ಮಂಜಪ್ಪನವರು ಚಿಕ್ಕಮಗಳೂರು 
ಜಿಲ್ಲೆಯ ಶೃಂಗೇರಿ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು. ಅವರು ಸಚಿವ ಸಂಪುಟದ 
ಸದಸ್ಯರಾಗಿದ್ದರು. ಆಗ ಸಚಿವರಾಗಿ ತೆಗೆದುಕೊಳ್ಳುತ್ತಿದ್ದ ಸಂಖ್ಯೆಯೂ ಕಡಿಮೆ ಇತ್ತು. 
ಈ ಕಾರಣದಿಂದಲೋ ಏನೋ ಬಿ.ಎಲ್‌. ಸುಬ್ಬಮನವದಿಗೆ ಸಚಿವರಾಗುವ ಅವಕಾಶ 
ಸಿಗಲಿಲ್ಲ. ಜೊತೆಗೆ ಅವರು ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದವೆರೂ ಅಲ್ಲು. ಆವರು 
1967ರ ಚುಮುವಣಿಯಲ್ಲಿ ಸ್ಪರ್ಧಿಸಿ ಯಶಸ್ವಿಯಾಗಲಿಲ್ಲ. ಆಗ ಪಿ.ಎಸ್‌.ಪಿ. ಪಕ್ಷದಿಂದ 
ಸಿ.ಎಂ.ಎಸ್‌, ಶಾಸ್ತ್ರಿಯವರು ಆರಿಸಿ ಬಂದರು. ಸುಬ್ಬಮನ್ನವರ ಸೋಲಿಗೆ ಆಗ ರಾಜ್ಯಾದ್ಧೆಂತ 
ಅದರಲ್ಲೂ ಹೆಳೆಯ ಮೈಸೂರಿನಲ್ಲಿ ವಿರೋಧ ಪೆಕ್ಷೆಗಳಿಗೆ ಜನರ ಒಲವು ಕುಣಿಸಿಶೊಂಡಿದ್ದು, 
ಕಾರಣವಿರಬೇಕು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸ್ಥಾನವನ್ನು ಮಾತ್ರ (ಸೈಂಗೇರಿ) 
ಪಡೆಯುವಲ್ಲಿ ಕಾಂಗ್ರಸ್‌ ತೃಪುಮಗಬೇಕಾಯಿತು. 

1969ರಲ್ಲಿ ರಾಷ್ಟ್ರೀಯ ಕಾಂಗ್ರೆನ್‌ ಪಕ್ಷ ಇಬ್ಭಾಗವಾದಾಗ ಸುಬ್ಬಮನವರು ಶ್ರೀ 
ಿಲಿಂಗಪ್ಪನವರ ಅಧ್ಯಕ್ಷತೆಯ ಸಂಸ್ಥು ಕಾಂಗೈೆಸ್‌ನಲ್ಲಿ ಉಳಿದರು. ಅವರು ಮುಂದೆಯೂ 
ಅಬೇ ಖೆಕ್ಷದಲ್ಲಿ ಮುಂದುವರಿದರು. ಸುಖ್ಬಮನವರು ಮುಂದಿನ ಒಂದು ದಶಕದ ಕಾಲ 
ರಾಜಕೀಯದ ತೆರೆಮರೆಯಲ್ಲಿದ್ದರು. ಆದರೆ ನಾರ್ವಜವಕವಾಗಿ ಇವರು ಬೆಲೆಬಾಳುವ 
ವ್ಯಕ್ತಿಯಾಗಿದ್ದರು. ವಿವಿಧ ಸಂಘ ಸಂಸ್ಥೆಗಳು ಇವರ ಸಲಹೆ ಸಹಕಾರ ಪಡೆಯುತ್ತಿದ್ದವು. 
ದಿವಂಗತ ಎ.ಎಂ. ಬಸವೇಗೌಡರು ಮುತ್ತು ಸುಬ್ಬಮವುವರು ಇತರ ಸಹಚಿರರೊಂದಿಗೆ 
ತುರ್ತು ಪರಿಸ್ಲಿಶಿಯನ್ನು ವಿರೋಧಿಸಿ ಮೌನ ಮೆರವಣಿಗೆ ಮುಂತಾದವನ್ನು ನಡೆಸಿದರು. 
1977 ರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಕಾಂಗೆಸ್ಟೇತರ ಮೈತ್ರಿಕೊಟ ಶ್ರೀಮತಿ 
ಬಿ.ಎಲ್‌. ಸುಬ್ಬಮ್ಮನವರನ್ನೇ ಸೂಕ್ತವಾದ ಅಬ್ಯರ್ಥಿ ಎಂದು ನಿರ್ಧರಿಸಿ ಚುವಾವಣೆಗೆ 
ಕಾಂಗ್ರೆಸ್‌ ಅಭೃರ್ಥಿ ಶ್ರೀ ಡಿ.ಬಿ. ಚೆಂದ್ರೇಗೌಡರ ವಿರುದ್ದ ನಿಲ್ಲಿಸಿತ್ತು. ಈ ಬಾರಿ ಅವರು 
ಜಯಶೀಲರಾಗದಿದ್ದರೂ ಕಾಂಗೆಸ್‌ ಅಭ್ಯರ್ಥಿಗೂ ಇವರಿಗೂ ಅಂತರ ಸುಮಾರು 64 
ಸಾವಿರ ಮತೆಗಳಷ್ಟೇ ಆಗಿದ್ದವು. ಇಲ್ಲಿತ ಆ ಕಾಲಬ ಅನೇಕ ಚುನಾವಣಿಗಳ ಫಲಿತಾಂಶಗಳನ್ನು 
ಗಮನಿಸಿದರೆ ಇದು ಕಡಿಮೆ ಅಂತರವೆಂದೇ ಹೇಳಬಹುದು. 

ಇಲ್ಲಿಗೆ ಬಿ.ಎಲ್‌. ಸುಬ್ಬಮ್ಮನವರ ರಾಜಕೀಯ ಕಾಲ ಮುಗಿಯಿತು; ಅವರು 
ರಾಜಕೀಯವಾಗಿ ಇತಿಹಾಸಕ್ಕೆ ಸೇರಿದವರು ಎಂದೇ ಜನ ಭಾವಿಸಿದರು. ಅವರಿಗೂ ಇಳಿ 
ವಯಸ್ಸು ಪ್ರಾರಂಭವಾಗಿತ್ತು. ಆದರೆ ಶ್ರೀ ರಾಮಕೃಷ್ಣ ಹೆಗ್ಗಡೆಯವರ ಸರ್ಕಾರ ಚಿಲ್ಲಾ 
ಪರಿಷತ್‌-ಮಂಡಲ ಪಂಚಾಯಿತಿ ವ್ಯವಸ್ಥೆಯನ್ನು 1987ರಲ್ಲಿ ಜಾರಿಗೆ ತಂದು ಈ ಸಂಸ್ಥೆಗಳಿಗೆ 


ಎ 


ಚುನಾವಣೆ ನಡೆಸಲು ನಿರ್ಧರಿಸಿತು. ಹಿಂದೆ ಸತತವಾಗಿ ಕಾಂಗ್ರೆಸ್‌ನ ಆಡಳಿತದಲ್ಲಿದ್ದ 


ಪೆತಿಬಾದಂತ ಸಂಸದೀಯ ಹಟು 8) 


ಜಿಲ್ಲೆಯಲ್ಲಿ ವಿರೋಧ ಪಕ್ಷಗಳಿಂದ ನಿಲ್ಲುವ ಅಭ್ಯರ್ಥಿಗಳು ಹೆಚ್ಚು ಸಮರ್ಥರೂ ಜನೆಪ್ರಿಯದೂ 
ಆಗಿರಬೇಕಿಂದು ಅಡಳಿತ ಪಕ್ಷದ ಅಪೇಕ್ಷಿಯಾಗಿದ್ದಿತು. ಆಗ ಮಹಿಳೆಯರಿಗಾಗಿ ಶೇಕಚೆ 
25 ರಷ್ಟು ಮೀಸಬಾತಿ ಸ್ಥಾನಗಳು ಬಂದವು. ಸುಬ್ಬಮ್ಮುವವರು 40) ವರ್ಷಗಳ ಹಿಂಚೆ 
ಪ್ರಜಾ ಪ್ರತಿನಿಧಿ ಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ನೀಡಿದ್ದ ಸಲಹ ಚಾದಿಗೆ 
ಬಂದಂಭಾಗಿತ್ತು. ಚಿಕ್ಕಮಗಳೂರಿನ ಪ್ಲಾಂಟೇಷನ್‌ ವಲಯದಲ್ಲಿ ಆರ್ಥಿಕಕ್ರಾಂತಿಯಾಗಿ 
ಕಾಫಿ ಬೆಳೆಗಾರರು ತೀವ್ರವಾಗಿ ರಾಜಕೀಯ ನಚೆನಬಲ್ಲವರಾಗಿದ್ದರು. ಈ ಕಡೆಯಲ್ಲಿ 
ಅನೇಕ ಮಹಿಳೆಯರು ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯ ನಿರತರಾಗಿದ್ದರು. ಲೋಆಸಭು 
ಸಡೆಸ್ಕರಾಗಿದ್ದ ಶ್ರೀಮತಿ ಡಿ.ಕೆ. ತಾರಾದೇವಿಯವರು ಜಿಲ್ಲಾ ಕಾಂಗೆಸ್‌ ಪಕ್ಷೆಣಿ ಸಂಘಟನೆಯ 
ನೇತೃತ್ವ ವಹಿಸಿದ್ದರು. ಈಗ ಪ್ರತಿಯೊಂದು ಸ್ಥಾನವನ್ನು ಗೆಲ್ಲುವುದು ಆಳುವ ಜನತಾ ತ್ರಿ 
ಅಮೂಲ್ಯವಾಗಿದ್ದಿತು. 

ಚಿಕ್ಕೆಹಿಗಳೂರು ತಾಲ್ಲೂಕಿನ ವಸ್ತಾರೆ ಹೋಬಳಿ ಕ್ಷೇತ್ರ ಮಹಿಳೆಯರಿಗೆ ಮೀಸಲಾಗಿಬ್ದು 
ಅಲ್ಲಿಂದ ಶ್ರೀಮಂತರೂ ಪ್ರೆಬಾಖಶಾಲಿಗಳೂ ಆದ ಮಹಿಳಾ ಅಬೃರ್ಥಿಯೊಬ್ಬರು ಸ್ಪರ್ಧಿಸಿದ್ದರು. 
ಅವರಿಗೆ ಎದುರಾಗಿ ನಿಲ್ಲುವಂತೆ ಶ್ರೀಮತಿ ಬಿ.ಎಲ್‌. ಸುಬ್ಬಮನವುವೆರನ್ನು ಜಸೆತು ಪಕ್ಷದವರು 
ವಿನಂತಿಸಿದರು. ಆಗ ಇಷ್ಟು ವರ್ಷಗಳ ಅನಂತರ ಮತ್ತೆ ರಾಜಕೀಯವನ್ನು ಪ್ರವೇಸಿಸಲು 
ಸುಬ್ಬಮನೆವರು ಹಿಂದೇಟು ಹಾಕಿದರು. ಆಗಿನ ರಾಜಕೀಯದ ರೀತಿಯೇ ಬೇಲಿ 
ಬೇರ್ಯ್ಮಾರನ್ನಾದರೂ ನಿಲ್ಲಿಸಿ ನನ್ನನ್ನು ಬಿಟ್ಟುಬಿಡಿ ಅಂದರು. ಆದರೆ ಪಕ್ಷದ ಕಾರ್ಯಕರ್ತರು 
ಬಿಡಲಿಲ್ಲ. “ನೀವೆಲ್ಲಿ ಸೋಲುತ್ತೀರಿ, ನಮಗೆ ಪೂರ್ಣ ವಿಶ್ವಾಸವಿಬಿ. ಬೀಪ್ರ ನಿಲ್ಲಲೇಬೇಗಿ” 
ಎಂದು ಒತ್ತಾಯಿಸಿದರು. ಆಗ ಸುಬ್ಬಮನವವರು ಚುವಾವಣೆಯಲ್ಲಿ ಸ್ಪರ್ಧಿಸಲು ಒಪ್ಪಿದರು. 

ಜಿಲ್ಲಾ ಪರಿಷತ್‌ ಚುನಾವಣೆ ಸುಬ್ಬಮನವರು ಹಿಂದೆ ಸಾರ್ವಜನಿಕ ಕ್ಷೇತ್ರದಲ್ಲಿ 
ಮಾಡಿದ ಸೇವೆಗೆ ಒಂದು ಒರೆಗಲ್ಲಾಗಿತ್ತು. ಚುವಾವಣಿ ಮುಗಿದು ಫಲಿತಾಂಶ ಹೊರ 
ಬಂದಾಗ ಆವರು ವಿಜಯಿಯಾಗಿದ್ದರು. ಮತ್ತೊಮ್ಮೆ ಜನ ಪ್ರತಿನಿಧಿಯಾಗಿ ಕೆಲಸ ಮಾಡುವ 
ಅವಕಾಶ ಆವರಬಾಯಿತು. ಆಗ ಅಧ್ಯಕ್ಷರನ್ನು ವಾರ್ಷಿಕೆಬಾಗಿ ಆವರ್ತವ ಅವದಿಗೆ 
ಚುನಾಯಿಸುವ ಪದ್ಧತಿ ಚಾರಿಗೆ ಬಂದಿತು. ಇದರಿಂದುಗಿ ಸುಬ್ಬಮ್ಮವವರು ಅಧ್ಯಕ್ಷರಾಗುವ 
ಅವಕಾಶವಿತ್ತು. ಅವರೇ ಹೇಳುವಂತೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕ್ಸೆಷ್ಟ 
ಹೆಗ್ಗಡೆಯವರು ಸುಬ್ಬಮ್ಮನವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಹೇಳಿ ಕಳುಹಿಸಿದ್ದರು. 
ಆದರೆ ಜಿಲ್ಲಾ ಮಟ್ಟದ ರಾಜಕೀಯದ ತುಮುಲದಲ್ಲಿ ಅದು ಅವರ ಕೈಗೆಟುಕಲಿಲ್ಲ. ಅವರಾಗಿ 
ಆ ಹುದ್ದೆಗೆ ಒತ್ತಡ ತರಲೂ ಹೋಗಲಿಲ್ಲ. ಅವರು ಅಧ್ಯಕ್ಷೆರಾಗುವುದಕ್ಕಿಂತ ಹೆಚ್ಚಿನದು 
ನಲವತ್ತೈದು ವರ್ಷಗಳ ಅವರ ಸಾರ್ವಜನಿಕ ಜೀವನದಲ್ಲಿ ಅವರು ಮತ್ತೆ ಮತ್ತೆ ಜನತೆಗೆ 
ಸಲುವ ವ್ಯಕ್ತಿಯಾದದ್ದು. ಜಿಲ್ಲಾ ಬೋರ್ಡ್‌ನಿಂದ ಜಿಲ್ಲಾ ಪರಿಷತ್‌ವರೆಗೂ ಈ ಚುನುವಣಾ 
ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿ ರಾಜಕೀಯಕ್ಕೆ ವಿದಾಯ ಹೇಳಿದರು. 


16 ಬಿ.ಎಲ್‌. ಸುಬಮ್ನ 
ದ 


ಕುಟುಂಬ 

ಬಿ.ಎಲ್‌. ಸುಬ್ಬಮ್ಮಮತ್ತು ತಿಪ್ಪೇಗೌಡರದು ಸಂತೃಪ್ತ ಸಂಸಾರ. ಅವರು 1950ರ 
ದಶಕದಲ್ಲೇ ತಮ್ಮತಳಿಹಳ್ಳ ಗ್ರಾಮದಿಂದ ಚಿಕ್ಕಮಗಳೂರಿಗೆ ವಾಸಬಂದರು. ಇದರಿಂದ 
ಅವರಿಗೆ ಮಕ್ಕಳನ್ನು ಓದಿಸಲು ಮತ್ತು ಸಾರ್ವಜನಿಕರೊಡನೆ ಸಂಪರ್ಕ ಹೊಂದಿರಲು 
ಅನುಕೂಲವಾಯಿತು. ಚಿಕ್ಕಮಗಳೂರು ಬಸ್‌ ನಿಲ್ದಾಣದ ಕೆಳಗೆ ಇವರ ಮನೆ ಇದ್ದಿತು. 
ಸಾಧಾರಣ ಹೆಂಚಿನ ಮನೆಯಲ್ಲಿ ಇವರ ಬಾಳ ನೌಕೆ ಸಾಗಿತು. ಮೃದುಮಾತಿನ ಸೌಮ್ಯ 
ಸ್ವಭಾವದ ಸುಬ್ಬಮನವರು ಬಡವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದರು. ಗತ್ತು ಗೈರತ್ತುಗಳಿಲ್ಲದೆ 
ಸರಳವಾಗಿ ಮನಬಿಚ್ಚಿ ಮಾತನಾಡುತ್ತಿದ್ದರು. ಅವರ ಸಲಿಗೆಯ ಹೈದಯಪೂರ್ವಕವಾದ 
ಮಾತುಕತೆಗಳು ಜನರಲ್ಲಿ ಅವರ ಬಗ್ಗೆ ಹೆಚ್ಚಿನ ಪ್ರೀತ್ಯಾಭಿಮಾನ ಹುಟ್ಟಲು ಕಾರಣವಾಗಿದ್ದವು. 
ಅವರ ಬಳಿ ಕೆಲಸವಾಗಲು ಬೇರೆಯವರ ಶಿಘಫಾರಸ್ಸಾಗಲಿ, ಹೆಚ್ಚು ಪರಿಚಯವಾಗಲಿ 
ಬೇಕಿರಲಿಲ್ಲ. ಕೆಲಸ ಸಕಾರಣದ್ದಾಗಿದ್ದರೆ ಅದಕ್ಕೆ ಗಮನ ಕೊಡುವದು ಅವರ ಕಾರ್ಯನೀತಿ. 

ಈ ದಂಪತಿಗಳಿಗೆ ನಾಲ್ವರು ಮಕ್ಕಳು. ಶ್ರೀಯುತರಾದ ಟಿ. ವಿಜಯಕುಮಾರ್‌ 
ಮತ್ತು ಟಿ. ಜಯಪ್ರಕಾಶ್‌ ಗಂಡು ಮಕ್ಕಳು, ಶ್ರೀಮತಿ ಟಿ. ದೇವಕಿ ಮತ್ತು ಟಿ. ಶ್ರೀದೇವಿ 
ಹೆಣ್ಣುಮಕ್ಕಳು. ಮೊದಲಿನವರು ಈಗಿಲ್ಲ. ಶ್ರೀ ಟಿ. ಜಯಪ್ಪಕಾಶ್‌ ಕೊನೆಯ ಮಗನಾಗಿದ್ದು 
ಹಾಲಿ ಪೋಲೀಸ್‌ ಇಲಾಖೆಯಲ್ಲಿ ಉನ್ನತ ಐ.ಜಿ. ಹುದ್ದೆಯಲ್ಲಿದ್ದಾರೆ. ಶ್ರೀಮತಿ ಟಿ. 
ದೇವಕಿ ಅವರು ಕಾಲೇಜೊಂದರ ಪ್ರಾಂಶುಪಾಲರಾಗಿದ್ದಾರೆ. ಕುಮಾರಿ ಶ್ರೀದೇವಿಯವರು 
ಚಿಕ್ಕಮಗಳೂರಿನಲ್ಲಿ ವಕೀಲರಾಗಿದ್ದಾರೆ ಹಾಗೂ ಬಿ.ಜೆ.ಪಿ. ಪಕ್ಷದ ಮುಂದಾಳುಗಳೆಲ್ಲೊಬ್ಬರು. 
ಶ್ರೀಮತಿ ಸುಬ್ಬಮನವರ ಪತಿ ತಿಪ್ಪೇಗೌಡರು 1988ರಲ್ಲಿ ಕಣದ್ರೆಯಾದರು. ಹಾಲಿ ಶ್ರೀಮತಿ 
ಸುಬ್ಬಮನವರು ಮತ್ತು ಮಗಳು ಶ್ರೀದೇವಿಯವರು ಚಿಕ್ಕಮಗಳೂರು ನಗರ ವಿಜಯಪುರ 
ಬಡಾವಣೆಯಲ್ಲಿ ತಮ್ಮ ಮಗ ಶ್ರೀ ಟಿ. ಜಯಪ್ರಕಾಶ್‌ ಅವರು ಕಟ್ಟಿಸಿರುವ ನಿವಾಸದಲ್ಲಿ 
ವಾಸಿಸುತ್ತಿದ್ದಾರೆ. 

ಶಾಸನ ಸಭೆಯಲ್ಲಿ 

ಶ್ರೀಮತಿ ಬಿ.ಎಲ್‌. ಸುಬ್ಬಮನವರು ಮೃದು ಮಾತಿನ ಸೌಮ್ಯ ಸ್ವಭಾವದ ಮಹಿಳ 
ಎಂದೇ ಪರಿಚಿತರೆಂದು ಈ ಹಿಂದೆ ಹೇಳಿದ್ದೇನೆ. ಹಾಗೂ ಅವರು ಪಡೆದ ಶಿಕ್ಷಣವೂ 
ಕಡಿಮೆ. ಇವರು ಶಾಸನ ಸಭೆಯಲ್ಲಿ ಏನು ತಾನೇ ವಿಷಯಗಳನ್ನು ಮಾಡಿಸಿಯಾರು? 
ವಾದ ಮಾಡಿಯಾರು? ಎಂಬ ಅಭಿಪ್ರಾಯವೇ ಹೆಚ್ಚು. ಜೊತೆಗೆ ಇವರು ಆಡಳಿತ 
ಪಕ್ಷದಲ್ಲಿ ಶಾಸಕಿಯಾಗಿದ್ದರು. ಸರ್ಕಾರದ ವಿರುದ್ದ ಚಿಕಾರವೆತ್ತಿರಲಾರರು; ಅಲ್ಲೊಂದು ಇಲ್ಲೊದು 
ಪ್ರಶ್ನೆಗಳನ್ನು ಕೇಳಿ ಕೊಟ್ಟ ಉತ್ತರಿಂದ ಸಂತೃಪ್ಪರಾಗಿ ಕುಳಿತು ಬಂದಿರುವ ಪೈಕಿ ಇರಬೇಕು 
ಎಂಬ ಭಾವನೆ ಹುಟ್ಟಲು ಯಾರೂ ಹೆಚ್ಚು ಸಿನಿಕರಾಗಬೇಕಿಲ್ಲ. ನಾನು ಇವರ ಬಗ್ಗೆ ಗ್ರಂಥ 


ಪ್ರತಿಭಾವಂತ ಸಂಸದೀಯ ಹಟು 17 


ರಚನೆಗೆ ಯೋಚಿಸಿದಾಗಲೂ ಇವರು ಶಾಸನೆ ಸಭೆಯಲ್ಲಿ ಹೆಚ್ಚು ಅವಕಾಶಗಳನ್ನು 
ಉಪಯೋಗಿಸಿಕೊಳ್ಳಲು ಹಾತೊರೆಯುವವರಲ್ಲ. ತುಂಬಾ ಕಡಿಮೆ ವಿಷಯಗಳು ದೊರೆತರೆ 
ಹೇಗೆ ಒಂದು ಸಂಪುಟ ಮಾಡುವುದು ಎಂಬ ಸಂಶಯ ನನ್ನನ್ನು ಕಾಡುತ್ತಿತ್ತು. ಆದರೆ 
ಇಂತಹ ಹಿರಿಯ ಮಹಿಳೆ ಅದೂ ನಮ್ಮ ಜಿಲ್ಲೆಯವರು ಅವರ ಬಗ್ಗೆ ಬರೆಯಲೇಬೇಕೆಂಬ 
ನಿರ್ಧಾರವೇ ಧೈರ್ಯ ತಂದಿದ್ದಿತು. 

ನಾನು ಪ್ರಜಾಪ್ರತಿನಿಧಿ ಮತ್ತು ಶಾಸನಸಭೆಗಳ ಕಲಾಪಗಳನ್ನು ಪರಿಶೀಲಿಸಿದ ಮೇಲೆ 
ನನ್ನ ಆತಂಕ ನಿವಾರಣೆಯಾಯಿತು. ಅವರು ತಮ್ಮಶಾಸಕ ಅವಧಿಯ ಪ್ರಾರಂಭದಿಂದಲೂ 
ಕೊನೆಯವರೆಗೂ ಶಾಸನ ಸಭೆಯನ್ನು ಉಪಯೋಗಿಸಿಕೊಂಡಿರುವ ರೀತಿ ಅಚ್ಚರಿ ಮೂಡಿಸಿತು. 
ಅವರು ಪ್ರಸ್ತಾಪಿಸಿರುವ, ಚರ್ಚಿಸಿರುವ ವಿಷಯಗಳಾದರೋ ಗಹನವಾದವು. ಅವ ಕೇವಲ 
ಆಡಳಿತಕ್ಕೆ ಸಂಬಂದಿಸಿದವಲ್ಲ. ನೆಲ, ಬೆಳೆ, ಬಾಷೆ, ಆರ್ಥಿಕ ವಿಷಯಗಳು, ಸ್ತೀಯರ 
ಹಕ್ಕುಬಾದ್ಯತೆಗಳು, ಸರ್ಕಾರದ ಕಾರ್ಯ ನೀತಿ ಮೊದಲಾದ ಹತ್ತು ಹಲವು ವಿಷಯಗಳನ್ನು 
ದೀರ್ಫವಾಗಿ ಮಂಡಿಸಿ ಚರ್ಚಿಸುವ ಛಾತಿ, ಜ್ಞಾನ ಸಂಪತ್ತು ಅವರಲ್ಲಿತ್ತು. ಅವರು 
ಮುಂದೆ ಇಂತಹದೊಂದು ಸಂಪುಟಿ ಹೊರಬರುತ್ತದೆ ಅದರಲ್ಲಿ ದಾಖಲಾಗಬೇಕೆಂಬ ಇರಾದೆ 
ಹೊಂದಿ ಇಷ್ಟು ಮಾತನಾಡಿದವರಲ್ಲ. ಯಾವದೇ ಕಾಲದ ವಿಧಾನಸಭಾ ಕಲಾಪ ತೆಗೆದರೂ 
ಇಪ್ಪತ್ತೈದು ಮೂವತ್ತು ಸದಸ್ಯರಿಗಿಂತ ಹೆಚ್ಚು ಸದಸ್ಯರು ಕಲಾಪದಲ್ಲಿ ಸಾಕಷ್ಟು ಕಾಲಾವಕಾಶ 
ಪಡೆದು ಚರ್ಚೆಯಲ್ಲಿ ಭಾಗವಹಿಸಿದ್ದು ಕಂಡುಬರುವುದಿಲ್ಲ. ಹೀಗಿರುವಾಗ ಸುಬ್ಬಮನವರು 
ಆಳುವ ಪಕ್ಷದ ಸದಸ್ಕೆರಾಗಿ ಮಾಡಿರುವ ಸಾಧನೆ ಅವರೊಬ್ಬ ಉತ್ತಮ ಸಂಸದೀಯ ಪಟು 
ಎಂಬುದನ್ನು ದೃಢಪಡಿಸುತ್ತದೆ. 

ಶಾಸಕಿಯವರು 1945ರಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಮಹಿಳಾ ಸ್ಥಾನದಿಂದ 
ಆಯ್ಕೆಯಾದರು. ಅವರು ಆಯ್ಕೆಯಾದ ಮೇಲೆ ತಾವೊಬ್ಬ ಮಹಿಳೆಯರ ಪ್ರತಿನಿಧಿ 
ಅವರ ಹಿತಾಸಕ್ತಿಗಳಿಗಾಗಿ ಮತ್ತು ಹಕ್ಕುಬಾಧ್ಯತೆಗಳಿಗಾಗಿ ಶ್ರಮಿಸುವುದು ತನ್ನ ಕರ್ತವ್ಯ ಎಂದು 
ಬಗೆದರು ಅವರು ಸದಸ್ಯರಾಗಿ ಬಂದ ಹೊಸತರಲ್ಲೇ ಸಳೀಯ ಸಂಸ್ಥೆಗಳಲ್ಲಿ ಮತ್ತು 
ಪ್ರಜಾಪ್ರತಿನಿಧಿ ಸಭೆಯಲ್ಲೇ ಶೇಕಡ ಇಪ್ಪತ್ತೆದರಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ 
ಮೀಸಲಿಡಬೇಕೆಂದು ಒತ್ತಾಯಿಸಿದರು. ತಮ್ಮಚಿಕ್ಕ ವಯಸ್ಸಿನಲ್ಲೇ ಅವರು ಮಹಿಳೆಯರ 
ಬಗ್ಗೆ ಪ್ರಬುದ್ಧ ಚಿಂತನೆ ನಡೆಸಿ ಈ ಸಲಹೆ ಮಾಡಿದ್ದಾರೆ. ಅವರು ಈ ಸಲಹೆ ನೀಡಿದ 
ನಲವತ್ತು ವರ್ಷಗಳ ಅನಂತರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡ 25ರಷ್ಟು 
ಮೀಸಲಾತಿ ಬಂದಿತೆಂದರ ಅವರ ಈಗಾಗಲೇ ಅಂತಹ ವಿಚಾರವನ್ನು ಸಭೆಯ 
ಮುಂದಿಟ್ಟಿರುಪುದು ಅಮು ದೊರದರ್ಶಿತ್ವಕ್ಕೆ ಸಾಕ್ತಿಯಾಗಿದೆ. ಅವರು ಶಾಸನ ಸಭೆಯಲ್ಲೂ 
ಮಹಿಳೆಯರಿಗೆ, ಖೀಸಲಾಫಿ ಇರಬೇಕೆಂದು ಪ್ರತಿಪಾದಿಸಿದ ವಿಚಾರ ಸ್ವಾತಂತ್ರ , ಬಂದು 


ಅರ್ಥ ಶತಮಾನಕ್ಕೂ ಹೆಚ್ಚು ಕಾಲ ಕಳೆದರೂ ಅನುಷ್ಠಾನಕ್ಕೆ ಬಂದಿಲ್ಲ. ಇಂತಹ ಮೌಲಿಕವಾದ 
ವಿಚಾರವನ್ನು ಅಷ್ಟು ಹಿಂದೆಯೇ ಪ್ರತಿಪಾದಿಸಿದ್ದಕ್ಕಾಗಿ ಸೀ ಸಬಲೀಕರಣವಾದಿಗಳೂ 
ಅಚ್ಚರಿಪಪಬಹುದು. 1945ರ ಅಕ್ಟೋಬರ್‌ 19 ರಂದು ಪ್ರಜಾಪ್ರತಿನಿಧಿ ಸಚೆಯಲ್ಲಿ 
ಅವರು ಹೀಳಿದ ಮಾತುಗಳು ಇವು: 


“ನಿಜವಾಗಿಯೂ ರಾಜಕೀಯ ಶಿಕ ಕ್ಷಣಕ್ಕೆ ಸ್ಥಳೀಯ ಸಂಸ್ಥೆಗಳು ಸೋಪಾನವಾಗಿವೆ. 
ಆದಿ ಒಂದು ವಿಚಾರ ಮಾತ್ರ ತೀರಾ ಶೊ RN ಅಷ್ಟು "ಜನ ಸದಸ್ಯರು ಇರುವಾಗ 
ಅದದಲ್ಲಿ ಕೇವಲ ಒಬ್ಬಿಬ್ಬರು ಮಹಿಳಾ ಸದಸ್ಯರು ಮಾತ್ರ ಇರುವುದು ತೀರಾ ಪಾಟ 
ಕೊನೆಯ ಪಕ್ಷ ಶೇಕಡ 25 ರಷ್ಟು ಮಂದಿಯಾದರೂ ಸ್ತ್ರೀಯರು ಇರಬೇಕಾದುದು ಅಗ 
ಈಗ ಕೊಟ್ಟರುವ ಸ್ತಾನಗಳನ್ನು ನೋಡಿದರೆ ಸರ್ಕಾರದವರು ಸ್ತ್ರೀಯರಿಗೆ ಎಷ್ಟು, ಬ 
ಪ್ರಾಶಸ್ಯೆ ಕೊಟ್ಟಿದ್ದಾರೆಂಬುದು ಗೊತ್ತಾಗುತ್ತದೆ ಈ ಸಭೆಯಲ್ಲಿಯೂ ಅಷ್ಟೆ. 300 ಜವಕ್ಕೆ 
ಮೇಲ್ಪಟ್ಟಿರುವ ಈ ಸಭೆಯಲ್ಲಿ ಕೇವಲ 7-8 ಜನ ಮಾತ್ರ ಸ್ಲೀಯರಿರುವುಬೆಂದರೆ ನಮ್ಮ 
ಸಂಸ್ಥಾನವು ಎಷ್ಟು ಮುಂದುವರೆದಿದೆ ಎಂದು ಗೊತ್ತಾಗುತ್ತದೆ. ಇನ್ನು ಮುಂದಾದರೂ 
ಇಂತಹ ಸುಂಸ್ಥೆಗಳಲ್ಲಿ ಶೇಕಡಾ 25 ಮಂದಿಯಾದರೂ ಇರುವಂತೆ ಏರ್ಪಾಡು ಮಾಡುತ್ತೀರೆಂದು 
ವಂಬಿ ಈ ವರ್ಣ ಯವನ್ನು ಪುಷ್ಟೀಕಂಸುತ್ತೇನೆ” (ಪ್ರಜಾ ಪ್ರತಿನಿಧಿ ಸಚಿ ನಡಾವಳಿ 
19-10-1945). 
ಸುಬ್ಬಮನವರಿಗೆ ಅನನ್ನವಾದ ಸ್ಲೀಪರವಾದ ಕಾಳಜಿ ಇದ್ದಿತು. ಅವರು 1952ರಲ್ಲಿ 
ಮೈಸೂರು ರಾಜ್ಯದ ಪ್ರಥಿಮ ವಧಾಸನಚಿಗೆ ಚುನಾಯಿತರಾಗಿ ಬಂದದು. ಆಗಲೂ 
ಅವರು ತಮ್ಮ ಸ” ಪರವಾದ ಬೇಡಿಕೆಗಳನ್ನು ಸಭೆಯಲ್ಲಿ ಮಂಡಿಸುತ್ತಿದ್ದರು. 1953ರ 
ಆಗಸ್ಟ್‌ 4 ಮ ಆವರು ಶಿಕ್ಷಂ ಸುಧಾರಣಾ ವರದಿಯನ್ನು ಕುರಿತು ಮಾಡಿರುವ ಒ ಬಾಷಣ 
ಗಮನು ನರ್ಜವಾದುಯೆ, 


“ಈ ಪ್ಪ ಮರಿ ಎಜ್ಯುಕೇಷನ್ನಿಗೆ ಒಂದು ಸಮಿತಿಯನ್ನು ಮಾಡಿ ಬೇರೆ ಒಂದು 
ಹದಲ್ಲಿ ಇದನ್ನು ಬದಲಾವಣೆ ಮಾಡಬೇಕೆಂದು ಶಿಫಾರ್ನು ಮಾಡಿದ್ದಾರೆ. ಇದು 
ನಟ ಸಂತೋಷದ ವಿಷಯ. ಇದಕ್ಕೆ ಪೂರ್ವಭಾವಿಯಾಗಿ ಸುಶಿಕ್ಷಿತ ಮಹಿಳೆಯರನ್ನು 
ಉಸಪಾಧ್ಯಾಯಣಿಯರನ್ನಾಗಿ ನೇಮಿಸಬೇಕೆಂದು ಹೇಳಿಬ್ದಾದೆ. ಅದೂ ಸಹ ಒಂದು 
ಸಂತೋಷದ ವಿಷಯ. ಅದಕ್ಕೇ ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ಡೆರೆಕ್ಟರನ್ನು 
ನೇಮಕಮಾಡುವುಗ ಮಹಿಳಾ ಡೈರೆಕ್ಟರವರನ್ನೇ ನೇಮಿಸುವುದು ಉತ್ತಮ. ಇದೇ ರೀತಿ 
ಈ ಸ್ಕೂಲು ಇವ್‌ಸೆಕ್ಷರುಗಳು ಮತ್ತು ಡಿ.ಇ.ಓ. ರವರುಗಳನ್ನು ಸಹ ನೇಮಿಸಬೇಕಾಗಿದೆ. 
ಈಗ ಪುರುಷರಿಗಿಂತಲೂ ಒಂದು ಹೆಚ್ಚಿನ ಸ್ಥಾನಮಾನ ಸ್ತ್ರೀಯರಿಗೆ ಲಭಿಸಬೇಕಾಗಿದೆಯೆಂದು 
ವಾಮ ವಾದಿಸುತ್ತಿದ್ದೇನೆಂದು ತಾವುಗಳಾರೂ ಭಾವಿಸಬಾರದು. ವಾನು ಕೇಳುತ್ತಿರುವುದು 
ನ್ಯಾಯವಾದದ್ದು.” 


ಪತಿಭಾವಂತ ಸಂಸದೀಯ ಪಟು 19 


“ನ್ನು ಸ್ರೀ ವಿದ್ಯಾಭ್ಯಾಸದ ವಿಚಾರವಾಗಿ ಈಗಾಗಲೇ ಅನೇಕ ಮಹನೀಯರುಗಳು 
RS ವಿ ಶ್ರೀ ಶಿವಪ್ಪನವರು ಸದ್ಭೃಹಿಣಿಯರಾಗುವುಬಕ್ಕಿ ಯೋಗ್ಯವಾಬೆಂಥ 
ಭ್ಯಾಸವನ್ನು ಸ ಸ್ಟೀಯರದಿಗೆ PS ಒಂದು ಮಾತನ್ನು ಹೇಳಿದರು. 
Ke. ಮಾನು ಹೇಳುತ್ತೇನೆ ಇದರಂತೆಯೇ ಪುರುಷರಿಗೂ ಕೂಡ ಈಗ ಸದ್ಗ ಹಸ್ತರಾಗುವುದಕ್ಕೆ 
ವಿದ್ಯೆಯನ್ನು ಅವರಿಗೂ ಕೊಡಬೇಕಾದದ್ದು ಸಹಜ (ನಗು). ಸ್ತ್ರೀಯರು ಹೀಗೆ ಹೈಯರ್‌ 
ಎಜ್ಯುಕೇಷನ್‌ ಪಡೆದ ಮಾತ್ರಕ್ಕೇ ಅವರು ಸದ್ಗೃ ಹಿಣಿಯಾರಾಗುವುದಿಲ್ಲ. ಎಂಬ 
ಅಭಿಪ್ರಾಯವನ್ನು ನಾನು ಒಪ್ಪಿಕೊಳ್ಳೆಲು ತಯಾರಾಗಿಲ್ಲ. ಶಶಮಾನಗಳಿಂದಲೂ ತಾವು 
ತೆಗೆದುಕೊಳ್ಳಿ 19ನೆಯ ಶತಮಾನದಿಂದಲೂ ತಾವು ತೆಗೆದುಕೊಳ್ಳ ಆಗಿನ ಕಾಲದಲ್ಲಿ ಸ್ಟೀಯರ 
ವಿದ್ಯಾಭ್ಯಾಸ, ಅವರ ಗೌರವ, ಅವರ ಸ್ಥಾನಮಾನಗಳೇನಿದ್ದವು ಎಂಬುದನ್ನು ನೋಡಿ? 
ಅವರು ವಿರಿ ಪುರುಷರಿಗಿಂತಲೂ ಚೆನ್ನಾಗಿ ರಾಜ್ಯ: ರ ಮಾಡಿದ್ದಾರೆ. ದೇಶದ 
ಹಿತದ್ಭಷ್ಟಿಯನ್ನು ಕಾಪಾಡಿಕೊಂಡು ಬಹಳ ವಿಚಕ್ಷಣೆಯಿಂದ ರಾಜ್ಯಭಾರ "ಮಾಡಿದ್ದಾರೆ. 
ಇದನ್ನೆಲ್ಲಾ ನೋಡುವುದಾದರೆ ಹಿಂದಿನಿಂದಲೂ ಹೆಂಗಸರು ಸಬ್ನ ಟಣಿಯರಾಗಿಯೇ 
ನಡೆದುಕೊಂಡು ಬಂದಿದ್ದಾರೆಂಬುದು ಚರಿತ್ರೆಗಳಿಂದಲೂ ವ್ಯಕ್ತಿವಾಗುಃ ಶದೆ. ಹೀಗಿರುಖಾಗ 
ಇಂದು ಸ್ಪೀಯರು ವಿದಾ ವತಿಯರಾದ ಮಾತ್ರದಿಂದಲೇ ಸಬ್ದ ್ರ ಹೀತೆಯರಾಗುವದಿಲ್ಲವೆಂಬ 
ಈ ಒಂದು ಅಂಶವನ್ನು ಮಾನ್ಯ ಸದಸ್ಯರು ತಮ್ಮಮನಸ್ಸಿಗೆ ಏತಜ್ಟಾಗಿ ಹಾಗೆ ತಂದುಕೊಂಡಚಿಡೋ 
ಅದು ನನಗೆ ತಿಳಿಯದಾಗಿದೆ. ಈ ದಿವಸ ಪುರುಷರಂತೆಯೇ ಸ್ತ್ರೀಯರಿಗೂ ಕೂಡ ಅವರು 
ಸದ್ಭಹೀಣಿಯರಾಗುವಂಥ ಸುವಿದ್ಯಾವಂಥೆಯರಾಗುವಂಥ ಮತು ದೇಶವನ್ನು ಕಟ್ಟಿಕೊಂಡು 
ಫಾನೇಗಯ ಚೈತನ್ಯ ಕೊಡುವಂಥ ಈ ಎಲ್ಲಾ ವೈವಸ್ಥೆಗಳನ್ನೊಳಗೊಂಡಿರುವಂಥ ಒಂದು 
ವಿದ್ಯಾಭ್ಯಾಸ ಸೀಯರಿಗೂ ಒದಗಿಸಬೇಕಾದದ್ದು ತಿ €ರಾ ಅವಶ್ಯಕವಾಗಿರುತ್ತದೆಂದು ನಾನು 
ಸೂಚಿಸಲಿಚ್ಛಸುತ್ತೇೆ. ” (ದಿನಾಂಕ 4-8- 1953) 
ಶ್ರೀಮತಿ ಸುಬ್ಬಮನವವರು ಸ್ರೀ ಪುರುಷರ ನಡುವಿನ ಭಿನ್ನಬೇಧವನ್ನು ಶಾಸನ ಸಭೆಯಲ್ಲಿ 
ಬಲವಾಗಿ ವಿರೋಧಿಸಿದ್ದಾರೆ. ಅವರ ಈ ಮಾತುಗಳು ಐತಿಹಾಸಿಕ ಮಹತ್ವ ಪಡೆದಿವೆ. 
ಆ ಕಾಲದಲ್ಲಿ ಹೇಗೆ ಉದ್ಯೋಗಸ್ಥ ಸ್ತೀಯರನ್ನು ನೋಡಲಾಗುತ್ತಿತ್ರೆಂಬುದಕ್ಕೆ ಇದು ಸಾಕ್ಷಿಯಾಗಿದೆ: 
“ನಮ್ಮ ದೇಶದಲ್ಲಿ ಹೆಂಗಸರು ಗಂಡಸರಷ್ಟು ಬುದ್ಧಿವಂತರೇ ಎಂಬುದು 
ವಿವಾದಾಸ್ಸದವಾಗಿದೆ. ಅವರು ಎಷ್ಟೋ ಬುದ್ಧಿವಂತರಾಗಿದ್ದರೂ ಸಹ ಅವರಿಗೆ ತಕ್ಕ 
ಫ್ರೋತ್ಸಾಹವಿಲ್ಲ. ಇದು ನಮ್ಮಮಾನ್ಯ ಮಂತ್ರಿಗಳಾದ ಡಾ।॥। ನಾಗವಗೌಡರಿಗೆ ಗೊತಿರಬಹುದು. 
ಅವರಿಗೆ ಗೊತ್ತಿರಬಹುದಾದ ಸಮಾಚಾರವೊಂದನ್ನು ಈ ಸಂಬರ್ಭದಲ್ಲಿ ಹೇಳೆಬಯಸುತ್ತೇವಿ. 
ಹೊಸೂರಿನಲ್ಲಿ ಐ.ಎ.ಎಸ್‌. ಪಾಸು ಮಾಡಿರುವ ಒಬ್ಬ ಸ್ತ್ರೀಯು ಸಬ್‌ಕಲೆಕ್ಟರ್‌ 
ಅಧಿಕಾರದಲ್ಲಿದ್ದಾರೆ. ಅವರಿಗೆ ಮಕ್ಕಳಾದರೆ ಅವರಂತೆಯೇ ಎಷ್ಟೋ ಬುದ್ಧಿವಂತರಾದ 
ಮಕ್ಕಳು ಹುಟ್ಟಬಹುದು. ಆದರೆ ಅವರು ಮದುವೆ ಮಾಡಿಕೊಳ್ಳಕೂಡದೆಂದು ಹೇಳಿ 


20 ಬಿ.ವಿಲ್‌. ಸುಬ್ಬಮ್ದ 


ನಿರ್ಬಂಧ ಮಾಡಿರುತ್ತಾರೆಂದು ತಿಳಿದುಬಂದಿದೆ. ಇದು ಸರಿಯೇ? ಹೀಗಾದರೆ ಹೆಣ್ಣು 
ಮಕ್ಕಳು ಮುಂದುವರಿಯಲು ಎಷ್ಟು ಕಷ್ಟಕರವೆಂಬುದನ್ನು ಊಹಿಸಬಹುದು. ಹಾಗೆ 
ನಿರ್ಬಂಧಿಸುವುದು ಸರಿಯಲ್ಲ; ಅದು ನಿಜವಾಗಿಯೂ ಸರಿಯಾದ ನೀತಿಯಲ್ಲ ಎಂದು 
ಸೂಚಿಸುತ್ತೇನೆ” (ದಿನಾಂಕೆ 19-3-1954) 

ಮಹಿಳೆಯರು ಕೇವಲ ಸಹಾಯಕ ಕೆಲಸಗಳನ್ನು ಮಾಡುವುದಕ್ಕಷ್ಟೇ ಸೀಮಿತರಲ್ಲ 
ನ್ಯಾಯ ನಿರ್ಣಯದಿಂದ ಹಿಡಿದು ವಿವಿಧ ಜವಾಬ್ದಾರಿ ಕೆಲಸಗಳನ್ನು ಅವರು 
ನಿರ್ವಹಿಸಬಲ್ಲರೆಂಬುದನ್ನು ಅವರು ಒತ್ತಿ ಹೇಳಿದ್ದಾರೆ. 

“ಇನ್ನು ಜಡ್ಜ್‌ಗಳನ್ನು ನೇಮಿಸತಕ್ಕ ವಿಷಯದಲ್ಲಿ ಒಂದು ಮಾತನ್ನು ನಾನು 
ಹೇಳಬಯಸುತ್ತೇನೆ. ಜಡ್ಜ್‌ಗಳನ್ನು ನೇಮಿಸುವಾಗ ಒಳ್ಳೆಯ ಉತ್ತಮರಾದಂಥವರನ್ನೂ 
ಮತ್ತು ದಕ್ಷರಾದಂಥವರನ್ನೂ ನೇಮಿಸಬೇಕು. ಈಗ ಕೇರಳದಲ್ಲಿ ಅನ್ನಜಾಂಡಿ ಎನ್ನುವ 
ಮಹಿಳೆಯೊಬ್ಬರನ್ನು ಹೈಕೋರ್ಟ್‌ ನ್ಯಾಯಾಧೀಶರಾಗಿ ನೇಮಿಸಿದ್ದಾರೆ. ಅವರು 
ಯಾರಿಗಿಂತಲೂ ಕಡಿಮೆ ಇಲ್ಲ. ದೇಶದ ನ್ಯಾಯಗಳನ್ನು ತೀರ್ಮಾನ ಮಾಡುತ್ತಿದ್ದಾರೆ. 
ಆದ್ದರಿಂದ ಹಾಗೆಯೇ ಮೈಸೂರಿನ ಹೈಕೋರ್ಟು ಇತಿಹಾಸ ಪ್ರಸಿದ್ಧವಾದದ್ದು. ಇಲ್ಲಿಯೂ 
ಸಹ ಯಾರಾದರೂ ಮಹಿಳೆಯರು ಉತ್ತಮರಾದವರು, ಸಮರ್ಥರಾದವರು, ಯೋಗ್ಯತೆ 
ಇದ್ದವರು ಅಡ್ಜೊಕೇಟ್‌ಗಳಾಗಿ ಅನುಭವವನ್ನು ಪಡೆದಿರತಕ್ಕವರು ಇದ್ದರೆ ಅಂಥವರಿಗೆ 
ಹೈಕೋರ್ಟ್‌ನಲ್ಲಿ ನ್ಯಾಯಧೀಶರನ್ನಾಗಿ ನೇಮಕ ಮಾಡುವುದಕ್ಕೆ ಅವಕಾಶವನ್ನು 
ಮಾಡಿಕೊಡಬೇಕು. ನಮ್ಮಮಹಿಳೆಯರಿಗೂ ಕೂಡ ನ್ಯಾಯಾವಾದವನ್ನು ಎತ್ತಿ ಹಿಡಿದು 
ನಿಷ್ಟಕ್ಷಪಾತವಾದಂತಹ ಒಂದು ನ್ಯಾಯಾವನ್ನು ತೀರ್ಮಾನ ಮಾಡತಕ್ಕಂಥ ಒಂದು ಅರ್ಹತೆ 
ಇದೆ. ಆದ್ದರಿಂದ ಅವರಿಗೆ ಅಂಥಾ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರು ತಮ್ಮ 
ಪ್ರತಿಭೆಯನ್ನು ತೋರಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಹೇಳಿ ಈ ಸಮಯದಲ್ಲಿ 
ನನಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮಾನ್ಯ ಅಧ್ಯಕ್ಷರಿಗೆ ವಂದಿಸಿ ನಾನು 
ನನ್ನ ಮಾತನ್ನು ಮುಗಿಸುತ್ತೇನೆ” (ವಿಧಾನ ಸಭಾಕಲಾಪ: ದಿ: 19-3-1964) 

ಶ್ರೀಮತಿ ಸುಬ್ಬಮನ್ನವರು ಪ್ರತಿಪಾದಿಸಿರುವ ಈ ಮೇಲಿನ ವಿಚಾರಗಳು ಅವರ 


ವ್ಯಕ್ತಿತ್ರಕ್ಕೆ ಸ್ತೀಪರ ಕಾಳಜಿಗೆ ಮತ್ತು ದೂರದ್ಬಷ್ಟಿಗೆ ಹಿಡಿದ ಕನ್ನಡಿಯಾಗಿದೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮನವರು ಓದಿದ್ದು ಕಡಿಮೆ, ಲೋಕಾನುಭವದಿಂದ 
ತಿಳಿದದ್ದು ಹೆಚ್ಚು. ಇಂದೂ ಆಡಳಿತ ಭಾಷೆಯಾಗಿ ಕನ್ನಡದ ಸ್ಥಾನಮಾನವೇನು ಎಂಬುದರ 
ಬಗ್ಗೆ ಚರ್ಚಿ ನಡೆಯುತ್ತಲೇ ಇದೆ. ಪೂರ್ಣ ಪ್ರಮಾಣದಲ್ಲಿ ಅದು ಅನುಷ್ಟಾನಕ್ಕೆ ಬಂದಿಲ್ಲ. 
ಆದರೆ 1945 ರಷ್ಟು ಹಿಂದೆಯೇ ಅವರು ತಮ್ಮಅತ್ಯಂತೆ ಕಿರಿಯ ವಯಸ್ಸಿನಲ್ಲೇ ಈ ಬಗ್ಗೆ 


ಪತಿಭಾವಂತ ಸಂಸದೀಯ ಪಟು 2] 


ಪ್ರಜಾಪ್ರತಿನಿಧಿ ಸಭೆಯಲ್ಲಿ ತಳೆದಿರುವ ನಿಲುವು ಅಚ್ಚರಿ ಹುಟ್ಟಿಸುತ್ತದೆ. ಅವರು ಕನ್ನಡದ 
ಸ್ಥಾನಮಾನದ ಬಗ್ಗೆ ಸ್ವಷ್ಟನಿಲುವನ್ನು ಹೊಂದಿದ್ದು ಅದರ ಜಾರಿಗಾಗಿ ಏಕಕಂಠದಿಂದ 
ಒತ್ತಾಯಿಸಿದ್ದಾರೆ. 

“ಈ ನಿಲುವಳಿ ಸೂಚನೆಯನ್ನು ತಂದ ಸದಸ್ಯರು ಬಹಳ ಒಳ್ಳೆಯ ಉದ್ದೇಶದಿಂದ 
ತಂದಿದ್ದಾರೆ. ಆದರೆ ಕನ್ನಡ ಭಾಷೆಯ ಬಗ್ಗೆ ತಪ್ಪಭಿಪ್ರುಯವ ಇನ್ನೂ ಅನೇಕರಿಗಿದೆಯೆಂಬುದು 
ಗೊತ್ತಾಗುವುದಿಲ್ಲ. ನಾವು ಕನ್ನಡಿಗರು, ನಮ್ಮಮಾನ್ಯ ಪ್ರಭುಗಳು ಕನ್ನಡಿಗರು, ನಮ್ಮದೇಶ 
ಭಾಷೆ ಕನ್ನಡ, ಆದರೂ ಇದಕ್ಕೆ ಧಕ್ಕೆ ಬಂದಿರುವುದನ್ನು ನೋಡಿದರೆ ಪ್ರಜೆಗಳಿಗೆ ಇದರ 
ಶಿಕ್ಷಣ ಸರಿಯಾಗಿ ಬೇಕಾಗಿರುತ್ತದೆ. ಸಾಮಾನ್ಯವಾಗಿ ಎಲ್ಲಾ ದೇಶಗಳಲ್ಲೂ ಅವರವರ 
ಮಾತೃಭಾಷೆಯನ್ನೇ ಆಚಾರ ವ್ಯವಹಾರಗಳಲ್ಲಿಯೂ ನಡೆಸುತ್ತಾರೆ. ಇದಕ್ಕೆ ನಮ್ಮಪಕ್ಕದ 
ರಾಷ್ಟ್ರವಾದ ಹೈದರಾಬಾದಿನಲ್ಲಿ ಉರ್ದು ಭಾಷೆಯೇ ಕೋರ್ಟು, ಕಛೇರಿಗಳ ವ್ಯವಹಾರ 
ಭಾಷೆಯಾಗಿರುವುದೇ ನಿದರ್ಶನವಾಗಿದೆ. ಅದರಂತೆ ನಮ್ಮ ಮೈಸೂರು ಸಂಸ್ಥಾನದಲ್ಲೂ 
ಕನ್ನಡಕ್ಕೆ ಏಕೆ ಪ್ರಾಶಸ್ಯ ಕೊಡಬಾರದೆಂದು ನಾನು ಕೇಳಬೇಕಾಗಿದೆ. ರವೀಂದ್ರನಾಥ್‌ 
ಟ್ಯಾಗೋರ್‌, ಮಹಾತ್ಮಗಾಂಧಿ ಮುಂತಾದ ಅವೇಕ ಮಹನೀಯರು ಪ್ರತಿ ಶಾಲೆಗಳಲ್ಲೂ 
ಅವರವರ ದೇಶ ಭಾಷೆಯಲ್ಲೇ ಪಾಠಪ್ರವಚನಗಳನ್ನು ನಡೆಸಬೇಕೆಂದು ಹೇಳಿದ್ದಾರೆ. ರಷ್ಯಾ 
ದೇಶದಲ್ಲಿ ಸಾಮಾನ್ಯವಾಗಿ ಅನೇಕ ಒಳಪಂಗಡಗಳಿದ್ದರೂ ದೇಶಭಾಷೆಯಲ್ಲೇ ಪತ್ರ 
ವ್ಯವಹಾರಗಳನ್ನು ನಡೆಸುತ್ತಿದ್ದಾರೆ. ಆದ್ದರಿಂದ ಆ ರಾಷ್ಟ್ರವು ಸ್ವಂತ ಕಾರ್ಯಗಳನ್ನು ಚಿನ್ನಾಗಿ 
ನೆರವೇರಿಸಿಕೊಂಡು ಕೀರ್ತಿಯನ್ನು ಪಡೆದಿದೆ. ಆದರೆ ಕನ್ನಡಿಗರಿಗೆ ಕನ್ನಡವೇ ಇಲ್ಲ, 
ಆದ್ದರಿಂದ ಅನೇಕರು ಇಂಗ್ಲೀಷೂ ಇಲ್ಲದೆ, ಕನ್ನಡ ವಿದ್ಯಾಭ್ಯಾಸಕ್ಕೆ ಸರಿಯಾದ ತಳಹದಿಯೂ 
ಇಲ್ಲದೆ ಆಚಾರ ವ್ಯವಹಾರಗಳನ್ನು ಬಿಟ್ಟು ದಯಾದಾಕ್ಷಿಣ್ಯಕ್ಕೆ ಕೈ ಎತ್ತಿದ್ದಾರೆ. ಕನ್ನಡ ಭಾಷೆಗಿಂತ 
ಪರಭಾಷೆಗಳು ಅನೇಕರಿಗೆ ಚಿನ್ನಾಗಿ ಗೊತ್ತಿದೆಯೆಂದರೆ ಸಾಧಾರಣವಾಗಿ ನಮ್ಮಕನ್ನಡಕ್ಕೆ 
ಎಷ್ಟು ಬೆಲೆಯಿದೆಯೆಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಈ ನಿಲುವಳಿ ಸೂಚನೆಯನ್ನು 
ಪುಷ್ಟೀಕರಿಸುತ್ತಾ ಈಗ ಹೊರಡಿಸಿರುವ ಆಜ್ಞೆಯನ್ನು ಸರ್ಕಾರದವರು ವಾಷಸ್ಸು ತೆಗೆದುಕೊಂಡು, 
ಕನ್ನಡದ ಅವಶ್ಯಕತೆಗೆ ಹೆಚ್ಚಾಗಿ ಪೋತ್ಸಾಹ ಕೊಟ್ಟರೆ ಕನ್ನಡ ಮಾತೆಯು ಬೆಳಗುವುದಕ್ಕೆ 
ಅವಕಾಶವಾಗುತ್ತದೆ ಎಂದು ಹೇಳಿ ಇದಕ್ಕೆ ಮಾನ್ಯ ಸದಸ್ಯರು ಸಂಪೂರ್ಣವಾಗಿ ಬೆಂಬಲ 
ಕೊಡುತಾರೆಂದು ನಂಬಿದ್ದೇನೆ.” (ಪ್ರಜಾ ಪ್ರತಿನಿಧಿ ಸಭೆ ನಡಾವಳಿ ದಿನಾಂಕ: 22-10-1945) 

ಭಾಷಾವಾರು ಪ್ರಾಂತ ರಚನೆಯ ಬಗ್ಗೆ 1952 ರಿಂದ 1956 ರವರೆಗೂ ರಾಜ್ಯ 
ಶಾಸನ ಸಬೆಗಳಲ್ಲಿ ಪಾರ್ಲಿಮೆಂಟಿನಲ್ಲಿ ಬಾರಿ ವಾದ ವಿವಾದಗಳಾದವು; ಚರ್ಚಿಗಳಾದವ. 
ಈ ಭಾಷಾವಾರು ಪ್ರುಂತವನ್ನು ಬೆಂಬಲಿಸುವ ಸಾಹಿತಿಗಳು, ಛಭಾಷಾಮದಿಗಳು, ರಾಜಕೀಯ 
ವಾದಿಗಳು ಇದ್ದರೂ, ಅದನ್ನು ವಿರೋಧಿಸುವವರೂ ಬೇರೆ ಬೇರೆ ಕಾರಣಗಳಿಗಾಗಿ ಇದ್ದರು. 


ಸುಬ ಸಮು ಸವರು ವಕಟದಪವಾಗಿ ಬೆಂ ಿಲಿಸುತ್ತಿ ಆಗಿನ ಮುಖ್ಯ ಮಂತ್ರಿ ಕೆಂಗಲ್‌ 
ಹನುಯಂ ತಂ ನವರು ಅಖಂಡ ಕನ್ನಡ ಪ್ರಾಂತಕ್ಕೆ ಬೆಂಬಲ ಕೊಟ್ಟರು. ಆದರೆ ಶ್ರೀಮತಿ 
ಬಿ.ಐಲ್‌. ಸುಬ್ಬಮನ್ಯದರು RMS; ಹಿತಾಸಕ್ತಿಯಿಲ್ಲದೆ ತಾನು ಗ ಕಾರಣಕ್ಕುಗಿ ಈ 
ಭಾಷಾವಾರು ಪ್ರಾಂತವನ್ನು ವಿರೋಧಿಸುತ್ತೇನಿಂದು ನಿರ್ದಾಕ್ಷಿಣ್ಯವಾಗಿ ಶಾಸನ ಸಭೆಯಲ್ಲಿ 
ಹೇಳಿದ ಯಾತಶುಗಲು £ ಅವರೆ. ರುಷ್ಟೀಯವಾದಕ್ಕೆ ಸಾಕ್ಷಿಯಾಗಿರುವುದಲನೆ ಈಗ ಈ ಭಾಷಾವಾರು 
ಪ್ರಾಂತಗಳು ಎಬುರಿಸುತಿರುವ ಬಿಕ್ಕಟ್ಟಿಗೂ ಸೂಚಿಯಾಗಿದೆ. ಅವರ ಅಭಿಪ್ರಾಯದ ಬಗ್ಗೆ 
ಭಿಲ್ದಾಭಿಪ್ರಾಯ ಪ್ರಕ್ಷಪಡಿಸಲು ಇಷ್ಟೇ ಕಾರಣಗಳನ್ನು ಮುಂದಿಡಬಹುದು. ಆದರೆ ಇಲ್ಲಿ 
ಮುಖ್ಯಿಮದ ವಿಚಾರವೆಂದರೆ ಅವರು ಕೇವಲ ನಾಮಕಾವಸ್ತೆ ಶಾಸಕರಾಗಿರದೇ ಪ್ರಬ ಬುದ್ಧಮಾಗಿ 
ರಾಷ್ಟ್ರ, ರಾಜ್ಯ ಮತ್ತು ಭಾಷೆಯ ಬಗ್ಗೆ ಚಿಂತಿಸುವವದಾಗಿದ್ದರೆಂಬುದು ಫೆ ಮುಂದಿನ 
ಮಾತುಗಳಿಂದ ತಿಳಿದುಬರುತ್ತದೆ. 


“ಇನ್ನು ಪ್ರಾಂತಗಳ ರಚನಿಯ ವಿಚಾರವಾಗಿ ಶ್ರೀಮಾನ್‌ ಶಿವರುದ್ರಪ್ಪನವರು 
ಮಾತನಾಡಿದರು. ಪ್ರಾಂತಗಳ ರಚನೆಯ ಪ್ರಯತ್ನ ಕೋಮುವಾರು ಭಾವನೆಯ ಮೇಲೆ 
ಪಡೆಯುತ್ತದೆ ಎಂದು ಹೇಳಿದರು. ಕೆಲವ ಕಡೆ ಭಾಷಾವಾರು ಪ್ರಾಂತ ರಚನೆಯಾಗಬೇಕು; 
ಕರ್ನಾಟಕ ಪ್ರಾಂತರಚನೆಯಾಗಬಚೇಕು ಎಂದು ಹೇಳುತ್ತಾರೆ; ಕೆಲವರು ಬೇಡವೆಂದು 
ಹೇಳುತ್ತಾರೆ; ಇದನ್ನು ನೋಡಿದರೆ ಕೋಮುವಾರು ಭಾವನೆಯಿಂದಲೇ ಹೇಳುತ್ತಾರೆಂದು 
ಕಾಣುತ್ತದೆ. ಹೀಗಾದರೆ ಮೆಜಾರಿಟಿ ಕೋಮು ರಾಜ್ಯವನ್ನಾಳುತ್ತದೆ ಎಂದು ಮುಂತಾಗಿ 
ಕೆಲವರು ಹೇಳುತಾರೆ. ಈ ಹೊತ್ತಿನ ಪರಿಸ್ತಿತಿಯಲ್ಲಿ ಇದು ಸಾಧ್ಯವಿಲ್ಲ. ಅಂಥ 
ಅವ್ಕುಯವಾಗುವುದಾದರೆ ಅದನ್ನು ಸಂಪಡಿನುವ ಶಕ್ತಿ ನಮಗಿದೆ. ಅಂತೂ ಭಾಷಾವಾರು 
ನೀತಿ ಯಾವಾಗಲೂ ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯದಲ್ಲ. ಅದನ್ನು ನಾನು ಯಾವಾಗಲೂ 

ವಿರೋಧಿಸುತ್ತೇವಿ. ಈಗ ಭಾರತದಲ್ಲಿ ಹಲವಾರು ಮುಖ್ಯ ಸಮಸ್ಯೆಗಳಿರುವಾಗ ಈ 
ಬುಷಾವಾರು ಸಮಸ್ಯೆಯನ್ನಿಟ್ಟುಿಕೊಂಡರೆ ದೇಶಕ್ಕೆ ಕಷ್ಟವಾಗುತದೆ. ಕೆಲವು ಸದಸ್ಕರು 
ಹೇಳುವ ಹಾಗೆ, ವಾಕಿಸ್ಸಾನ” ಅಮೆರಿಕಾದ ಮುನಿಟರಿ ಒಪ್ಪಂದ; ಒಂದು ಕಡೆ ಬಂಡವಾಳ 
ಶಾಟಿತ್ಮ. ಇನ್ನೊಂದು ಕಡೆ ಜಾತಿವಾದ. ಈ ಮಧ್ಯೆ ಭಾರತ ಗಾಂಧೀವಾದವನ್ನು 
ಬಿಟ್ಟರೇ ಜನರಿಗೆ ನಮ್ಮದೇಶದ ಮುಂದಿರುವ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಎದುರಿಸುವುದಕ್ಕಿ 
ಕಷ್ಟವಾಗುತ್ತದೆ. ಭಾರತದ ಹಿತವನ್ನೇ ಅತಿ ಮುಖ್ಯವಾಗಿಟ್ಟುಕೊಂಡು ಯಾವ ಸಮಸ್ಯೆಯನ್ನಾಗಲಿ 
ಎದುರಿಸಬೇಕು.” (ದಿನಾಂಕ 13-3-1954) 

“ಒಂದು ವೇಳೆ ಭಾಷೆಯನ್ನೇ ಆಧಾರವಾಗಿ ತೆಗೆದುಕೊಂಡು ಕರ್ಣಾಟಕ ಪ್ರಾಂತ್ಯವನ್ನು 
ಮಾಡುತ್ತೇವೆಂದು ಹೇಳಿದರೆ, ಕರ್ಣಾಟಕ ಪ್ರಾಂತ ಮಾಡಿದ ಮೇಲೂ ಕೂಡ 30-32 ಲಕ್ಷ 
ಇನ್ನಡಿಗರು ಉಳಿದುಹೋಗುತ್ತಾರೆ. ಈ ರೀತಿ ಕನ್ನಡ ಸಾಮ್ರಾಜ್ಯವನ್ನು ಯಾರ 
ಸಂತೋಷಕ್ಕೋಸ್ಕರ ಕಟ್ಟಬೇಕು? ಕೇಂದ್ರದಲ್ಲಿ ಸರ್ಕಾರ ಬಲಯುತವಾಗಿಲ್ಲದೆ ಹೋಗಿದ್ದರೆ 
ಆಂದಭ್ರರೂ ಕನ್ನಡಿಗರೂ ಬಳ್ಳಾರಿಗಾಗಿ ಯುದ್ಧ ಮಾಡಬೇಕಾಗುತ್ತಿತ್ತು. 


ಪತಿಬಾವಂತ ಸಂಸದೀಯ ಹಟು 23 


ಶ್ರೀ ನಾರಾಯಣರೆಡ್ಡಿಯವರು ಮತ್ತು ಶ್ರೀಮತಿ ಸಿದ್ದಮನವರೂ ಮಾತನಾಡಿದುದನ್ನು 
ನೋಡಿದರೆ ಯುದ್ಧ ಮಾಡುತ್ತಾರೆಯೇ ಎಂದು ಭಾಸವಾಗುತ್ತಿತ್ತು. ತೆಲುಗು, ತೆಲುಗು 
ಎಂದು ಅವರು ಹೇಳುವುದು. ಕನ್ನಡ, ಕನ್ನಡ ಎಂದು ಇವರು ಹೇಳುವುದು. ಇಂತಹ 
ಶಬ್ದಗಳಿಗೆ ನಾವು ಮಾರು ಹೋಗಬಾರದು. ಒಳ್ಳೆಯ ವಿಷಯಗಳನ್ನು ನೋಡಿ, ತುಲನೆ 
ಮಾಡಿ ಏಕತೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಭಾಷಾವಾರು ತತ್ವದ ಮೇಲೆ 
ರಾಜ್ಯಗಳನ್ನು ಕಟ್ಟಿದರೆ ಖಂಡಿತವಾಗಿ ಭರತದ ಏಕತೆಗೆ ಕುಂದು ಬರುತ್ತದೆ; ಆರ್ಥಿಕ 
ಮುಗ್ಗಟ್ಟು ಉಂಟಾಗುತ್ತದೆ; ರಾಜಕೀಯದಲ್ಲಿ ಬಿಕ್ಕಟ್ಟು ಬರುತ್ತದೆ. ಆದ್ದರಿಂದ ಭಾಷೆಯ 
ಆಧಾರದ ಮೇಲೆ ಪ್ರುಂತಗಳನ್ನು ರಚಿಸತಕ್ಕದ್ದು ಸಾಧುವಾದುದಲ್ಲ, ಆದಕಾರಣ ಭಾಷಾವಾರು 
ತತ್ವದ ಪ್ರಕಾರ ಪ್ರಾಂತೆಗಳನ್ನು ವಿಭಜನೆ ಮಾಡುವುದಕ್ಕೆ ಸಾನು ವಿರೋಧಿಯಾಗಿದ್ದೇನೆಂದು 
ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನ” (ದಿನಾಂಕ: 26-4-1955) 

ಚಿಕ್ಕಮಗಳೂರು ಜಿಲ್ಲೆಯ ಹೆಚ್ಚಿನ ಭಾಗ ಮಲೆನಾಡಿನಿಂದ ಕೂಡಿದೆ. ಶ್ರೀಮತಿ 
ಸುಬ್ಬಮನವರು ಆ ಪ್ರದೇಶದಿಂದಲೇ ಬಂದವರಾಗಿದ್ದರು. ಅಲ್ಲಿನ ಕಷ್ಟಸುಖಗಳನ್ನು ಬಡವರ 
ದುಸ್ಲಿತಿಯನ್ನು ಮಳೆಬೆಳೆಗಳನ್ನು ಕುರಿತು ಆಗಾಗ ಶಾಸನ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. 
ಅವರು ಮಲೆನಾಡಿನ ಬಗ್ಗೆ ಮಾತನಾಡುವುದು ದಣಿವಿಲ್ಲದ ಕೆಲಸವೆಂಬಂತೆ ಮಾತವಾಡಿ 
ತೋರಿಸಿಬ್ದಾರೆ. ಇವರೇನು ವಿರೋಧ ಪಕ್ಷದ ಸದಸ್ಯರೇ ಎಂಬಂತೆ ಸರ್ಕಾರವನ್ನು ತರಾಟಿಗೆ 
ತೆಗೆದುಕೊಂಡಿದ್ದಾರೆ. 


“ನಮ್ಮ ಕೈಗಾರಿಕೆಗಳ ವಿಚಾರ ಹೇಳುವುದಾದರೆ ಹಳ್ಳಿಗಳಲ್ಲಿ ಹೆಚ್ಚು ಹೆಚ್ಚಾಗಿ 
ಕೈಗಾರಿಕೆಗಳನ್ನು ಸ್ನಾಪನೆ ಮಾಡಬೇಕು. ಅಲ್ಲಿ ಸರಿಯಾದ ಕೈಗಾರಿಕೆಗಳು 
ಮುಂದುವರಿಯಬೇಕೆಂದು 20 ವರ್ಷಗಳಿಂದ ಹೇಳಿದರೂ ಸರಿಯಾದ ಕಟ್ಟಡವಿಲ್ಲ. ಆಯುಧ 
ಉಪಕರಣಗಳಿಲ್ಲ. ದೀಪದ ಅನುಕೂಲವಿಲ್ಲ. ಮಧ್ಯಮಲೆಬಾಡಾದ ಚಿಕ್ಕಮಗಳೂರಿನ 
ಕ್ಸೆಗುರಿಕೆ ಶಾಲೆಯ ಗತಿ ಹೀಗಿದೆ. ಇಲ್ಲಿಯ ಸ್ಕೂಲಿಗೆ ಬಂದು ಸಾಮಾನುಗಳನ್ನು ಹಾಸನಕ್ಕೆ 
ಸಾಗಿಸಿದ್ದಾರೆ. ಜನರಿಗೆ ಸ್ಥಳವಿಲ್ಲದೆ, ಕಟ್ಟಡಗಳಿಲ್ಲದೆ ಹೊರಟು ಹೋಗುತ್ತಿದ್ದಾರೆ. 
ಸರ್ಕಾರದವರು ಮಲೆನಾಡು ಕೈಗಾರಿಕೆ ಅಭಿವೃದ್ಧಿಪಡಿಸುತ್ತೇವೆಂದು ಭದ್ರಾವತಿಯಲ್ಲಿ ಕಬ್ಬಿಣದ 
ಕಾರ್ಬಾನೆ, ಲಕ್ಕವಳ್ಳಿ ಪ್ರಾಜೆಕ್ಟ್‌, ಸಕ್ಕರೆ ಕಾರಾನೆ ಮುಂತಾದುವನ್ನು ಸ್ಥಾಪನೆ 
ಮಾಡುತ್ತಿರುವುದಾಗಿ ಹೇಳುತ್ತಿದ್ದಾರೆ. ಆದರೆ ಭದ್ರಾವತಿ ಕಾರಾನೆಯಿಂದ ಬಂದ ಲಾಭ 
ಮಲೆನಾಡಿನ ಅಭಿವೃದ್ದಿಗಾಗಿ ಏನಾದರೂ ವಿನಿಯೋಗ ಮಾಡುತ್ತಿದ್ದಾರೆಯೇ? ಏನೂ 
ಇಲ್ಲ. ಲಕ್ಕವಳ್ಳಿ, ಪ್ರಾಜೆಕ್ಸ್‌ನಿಂದ ಎಕರೆಯೊಂದಕ್ಕೆ 25 ಪಲ್ಲ ಭತ್ತವನ್ನು ಬೆಳೆಯುತ್ತಿದ್ದ 
ಉತ್ಕೃಷ್ಟವಾದ ಜಮೂನು ಮುಳುಗಿ ಇತರ ಜಿಲ್ಲೆಗೆ ಅನುಕೂಲವಾಗುವುದಾದರೆ ಅದರಿಂದ 
ಮಲೆನಾಡು ಅಭಿವೃದ್ದಿಯಾಗುತ್ತದೆಯೆ (os 


24 ಬಿ.ಎಲ್‌, ಸುಬ್ದಮ್ದ 


“ಮಲೆನಾಡಿನ ವಿದ್ಯಾಬ್ಯಾಸದ ವಿಚಾರದಲ್ಲಿ ಸುಶಿಕ್ಷಿತ ಉಪಾಧ್ಯಾಯರಿಲ್ಲದೆ ವಿದ್ಯೆಯ 
ತಳಹದಿಯೇ ಕೆಟ್ಟುಹೋಗುತ್ತಿದೆ. ಇದಕ್ಕೆ ಸರಿಯಾದ ಮೇತನ ಸಿಕ್ಕದೆ ಇರುವುದೇ ಕಾರಣ. 
ಪ್ರೈಮರಿ ಪಾಠಶಾಲೆಯ ಉಪಾಧ್ಯಾಯನಾಗಿರಬೇಕಾದರೆ ಸಾಮಾನ್ಯವಾಗಿ ಈಗಿನ 
ಎಸ್‌.ಎಸ್‌.ಎಲ್‌.ಸಿ. ಯಾದರೂ ಆಗಿರಬೇಕು. ಸ್ಕೂಲು ಕೇಳಿದರೆ ಕಟ್ಟಡ ಕೊಡಬೇಕೆಂದು 
ಕೇಳುತ್ತಾರೆ. ಕಟ್ಟಡ ಕೊಟ್ಟರೂ ಮುಖಂಡರು ಸರ್ಕಾರದ ದೃಷ್ಟಿಗೆ ಬಿದ್ದವರು ಎನಿಸಿಕೊಂಡವರ 
ಕೋರಿಕೆ ಮಾತ್ರ ಜಾಗ್ರತೆ ಸಫಲವಾಗುತ್ತದೆ. ಬಡವರ ಕೋರಿಕೆ ಕಡೆ ದೃಷ್ಟಿ 
ಬೀಳಬೇಕು.” (ಪ್ರಜಾಪ್ರತಿನಿಧಿ ಸಭೆ ನಡವಳಿ: 2-10-1948) 

ಅವರು ಮಲೆನಾಡಿನ ಜಮೀನ್ನಾರರ ಬಗ್ಗೆ ಮಾತ್ರ ಚಿಂತಿಸದವರಲ್ಲ. ಅಲ್ಲಿನ 
ಹಿಂದುಳಿದ ಜನರ ಬಗೆಯೂ ಅವರು ಯೋಚಿಸಿ ಆ ಜನರ ವಿದ್ಯಾಭ್ಯಾಸದ ಬಗ್ಗೆ ಸರ್ಕಾರ 
ದಿಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕೆಂದು 1954 ರಷ್ಟು ಹಿಂದೇಯೇ ಒಂದು ನಿರ್ಣಯವನ್ನು 
ಮಂಡಿಸಿದ್ದಾರೆ. 

“ಅಧ್ಯಕ್ಷರೇ, ಮಲೆನಾಡು ಪ್ರದೇಶದಲ್ಲಿರುವ ಹಿಂದುಳಿದ ಕೋಮಿನವರ 
ಹಿತದೃಷ್ಟಿಯಿಂದ ನಾನು ಈ ಖೋತಾ ಸೂಚನೆಯನ್ನು ಸಬೆಯ ಮುಂದಿಡುತ್ತೇನೆ. 
ಹಿಂದುಳಿದ ಪಂಗಡದವರಲ್ಲಿ ಬೆಸ್ತರು, ಬೇಡರು, ಕುಂಬಾರರು, ಕೊರಮರು, ಬಿಲ್ಲವರು, 
ಕೊರಚೆರು ಮುಂತಾದ ನಾವಾ ಜಾತಿಯವರು ಇರುತ್ತಾರೆ. ಇವರಿಗೆಲ್ಲಾ ಬೋರ್ಡಿಂಗ್‌ 
ಹೋಂಗಳಿಲ್ಲದೆ ಹಿಂದುಳಿದಿದ್ದಾರೆ. ಈ ಜನಾಂಗದ ಪರವಾಗಿ ಪ್ರತಿನಿಧಿಗಳು ಯಾರು 
ಇಲ್ಲದಿರುವುದರಿಂದ ಇವರ ಕಷ್ಟಸುಖಗಳನ್ನು ಸರ್ಕಾರದ ಮುಂಬೆ ತರುವುದು ಕಷ್ಟವಾಗಿದೆ. 
ಇವರಿಗೆಲ್ಲಾ ಬೋರ್ಡಿಂಗ್‌ ಹೋಂಗಳನ್ನು ಒದಗಿಸಿಕೊಟ್ಟು ವಿದ್ಯಾರ್ಹತೆಯಲ್ಲಿ ಈ 
ಜನಾಂಗದವರು ಮುಂದುವರಿಯಲು ಸಮಸ್ತ ಸೌಲಭ್ಯಗಳನ್ನು ಒದಗಿಸಿ ಮತ್ತು ಹೆಚ್ಚಿನ 
ಸ್ಕಾಲರ್‌ಷಿಪ್‌ಗಳನ್ನು ಸಹ ಕೊಡಬೇಕಾದುದು ಅತ್ಯಗತ್ಯವಾಗಿದೆ. ಹಿಂದುಳಿದ ಜವಾಂಗವು 
ಮುಂದೆ ಬಂದಷ್ಟೂ ನಮ್ಮದೇಶದ ಪ್ರಗತಿ ಹೆಚ್ಚುತ್ತದೆಂಬ ಧ್ಯೇಯವನ್ನು ಸರ್ಕಾರದವರು 
ಇಟ್ಟುಕೊಂಡು ಇವರಿಗೆ ಆದಷ್ಟು ಸಹಾಯವನ್ನು ಒದಗಿಸಿ ಕೊಡಬೇಕೆಂದು ಒತ್ತಾಯ 
ಪೂರ್ವಕವಾಗಿ ಹೇಳುತ್ತಾ ಈ ಖೋತಾ ಸೂಚನೆಯನ್ನು ಸಭೆಯ ಮುಂದೆ ಮಂಡಿಸುತ್ತೇನೆ” 
(ದಿನಾಂಕ: 23-3-1954). 

ಸರ್ಕಾರ ಮಿತವ್ಯಯ ಸಾಧಿಸುವ ಉದ್ದೇಶದಿಂದ ಜಿಲ್ಲೆಗಳ ಪುನರ್‌ರಚನೆ 
ಮಾಡಬೇಕೆಂದೂ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳನ್ನು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ 
ಸೇರಿಸಬಹುದೆಂದು ಶ್ರೀ ಎ.ಜಿ. ರಾಮಚಂದ್ರ ರಾಯರ ವರದಿ ತಿಳಿಸಿರುತ್ತದೆ. ಈ ಬಗ್ಗೆ 
ಪ್ರಸ್ತಾಪಿಸುತ್ತಾ ಸುಬ್ಬಮನವರು ಸರ್ಕಾರಕ್ಕೆ ಈ ಶಿಫಾರಸ್ಸು ಜಾರಿಗೆ ತರದಂತೆ ತಿಳಿಸುತ್ತಾರೆ. 

“ಶ್ರೀರಾಮಚಂದ್ರರಾಯರ ವರದಿಯಲ್ಲಿ ಉಳಿತಾಯದ ವಿಷಯವನ್ನು ಪ್ರಸ್ತಾಪ 
ಮಾಡುತ್ತಾ ಜಿಲ್ಲೆಗಳನ್ನು ಕಡಿಮೆ ಮಾಡಬೇಕು ಎಂದು ಹೇಳಿದ್ದಾರೆ. ಇದರಿಂದ ನಮಗೆ 


ಪತಿಭಾದಂತ ಸಂಸದೀಯ ಪಟು 25 


ತೊಂದರೆಯಾಗಬಹುದು. ಕಾರಣ ತಮಗೆಲ್ಲರಿಗೂ ಗೊತಿದೆ. ನಮ್ಮಚಿಕ್ಕಮಗಳೂರು 
ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗಳನ್ನು ಶ್ರೀ ರಾಮಚಂದ್ರರಾಯರ ವರದಿಯಲ್ಲಿ ಪ್ರಸ್ತಾಪ 
ಮಾಡಿದ ಹಾಗೆ ಕಾಣುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯು 2787 ಚದುರ ಮೈಲಿ ಇದೆ. 
ಹಾಸನ ಜಿಲ್ಲೆಯು 2638 ಚದುರ ಮೈಲಿ ಇದೆ. ಯಾವ ದೃಷ್ಟಿಯಿಂದ ಚಿಕ್ಕಮಗಳೂರು 
ಜಿಲ್ಲೆಯನ್ನು ತೆಗೆಯಬೇಕೆಂದು ಯೋಚನೆ ಮಾಡಿದರೋ ನನಗಂತೂ ಗೊತ್ತಿಲ್ಲ ಮಾನ್ಯ 
ಸದಸ್ಯರು ಈ ವಿಚಾರದಲ್ಲಿ ಒತ್ತಾಯಪಡಿಸುತ್ತಿರುವುದನ್ನು ನೋಡಿದರೆ ನನಗೆ 
ಆಪರ್ಯವಾಗುತ್ತದೆ. ಈ ವಿಚಾರವನ್ನು ಸರ್ಕರದವರು ಬಹಳ ಎಚ್ಚರಿಕೆಯಿಂದ ಯೋಚನೆ 
ಮಾಡಬೇಕೆಂದು ನಾನು ಸರ್ಕಾರದ ಮುಂದೆ ಈ ಸಬೆಯಲ್ಲಿ ಕೇಳುತ್ತೇನೆ. ಇಂಥ 
ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ಸರ್ಕಾರದವರು ಬಹಳ ದೀರ್ಪವಾಗಿ ಯೋಚನೆ 
ಮಾಡುತ್ತಾರೆಂದು ನಾನು ನಂಬಿಕೊಂಡಿದ್ದೇನೆ. ಆದ್ದರಿಂದ ಈ ವಿಷಯವನ್ನು ನಾನು ಇನ್ನೂ 
ಹೆಚ್ಚಿಗೆ ಪ್ರಸ್ತಾಪ ಮಾಡುವುದಿಲ್ಲ. ಮಲೆನಾಡಿನ ಎಲ್ಲಾ ಜಿಲ್ಲೆಗಳನ್ನು ಒಟ್ಟಾಗಿ ಸೇರಿಸಿ 
ಮಲೆನಾಡು ಇಂಪ್ರೂವ್‌ಮೆಂಟ್‌ ಬೋರ್ಡ್‌ ಮಾಡಬೇಕು. ಹಿಂದಿನ ಸರ್ಕಾರದವರು 
ಮಲೆನಾಡಿನ ಇಂಪ್ರುವ್‌ಮೆಂಟ್‌ ಬೋರ್ಡನ್ನು ಮಾಡಿದ್ದರು. ಆದರೆ ಬೋರ್ಡ್‌ನ 
ಕಾರ್ಯಕ್ರಮಗಳೂ ಏನೂ ಕಾಣಲಿಲ್ಲ. ಆ ಬೋರ್ಡ್‌ ಹೇಗೆ ಹುಟ್ಟಿತೋ ಹಾಗೆಯೇ 
ಅದು ಪರ್ಯಾವಸಾನವಾಯಿತು. ಮಲೆನಾಡಿನ ಜಿಲ್ಲೆಗಳಿಗೆ ಯಾವ ಬದಲಾವಣೆಯೂ 
ಆಗದಂತೆ ಸರ್ಕಾರದವರು ಯೋಚನೆ ಮಾಡಿ ಯಾವ ಜಿಲ್ಲೆಗಳ ಜನಗಳಿಗೂ 
ತೊಂದರೆಯಾಗದಂತೆ ಕೆಲಸ ಮಾಡಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. (ವಿಧಾನ 
ಸಭಾ ಕಲಾಷಪೆ-ದಿನಾಂಕೆ: 2-4-1962). 

ಮುಂದೆ ಮಲೆನಾಡು ಅಭಿವೃದ್ದಿ ಮಂಡಳಿ ರಚನೆಯಾದುದು ಅವರ 
ಮುಂದಾಲೋಟಚನೆಗೆ ಸಾಕ್ಷಿ. ಮಲೆನಾಡಿನ ಕಾಫಿ ತೋಟಗಳ ಮೇಲೆ ಕಂದಾಯ ವಿಧಿಸಿದ 
ವಿಷಯವಾಗಲಿ, ಕಾಫಿ ಬೆಳೆಗಾರರ ಮೇಲೆ ಆದಾಯದ ತೆರಿಗೆ ವಿಧಿಸಿದ ಬಗ್ಗೆಯಾಗಲಿ, 
ರಸ್ತೆ ನಿರ್ಮಾಣ, ಶಿಕ್ಷಣ, ಆರೋಗ್ಯ, ಸೌಕರ್ಯಗಳ ಕುರಿತಾಗಲಿ ಅವರು ತಾವು 
ಶಾಸಕಿಯಾಗಿದ್ದ ಅವಧಿಯಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಆ ಸಮಸ್ಯೆಗಳನ್ನು ಶಾಸನ ಸಭೆಯಲ್ಲಿ 
ಪ್ರಸ್ತಾಪಿಸಿದ್ದಾರೆ, ದೃಢವಾಗಿ ಅವುಗಳ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. 1955ರ ಏಪ್ರಿಲ್‌ನ 
ಅಧಿವೇಶನದಲ್ಲಿ ಅವರು ಕಾಫಿ ತೋಟಗಾರರ ಸ್ಥಿತಿಗತಿಯ ಬಗ್ಗೆ ಸಭೆಯ ಮುಂದಿಟ್ಟಿರುವ 
ಅಂಕಿಅಂಶಗಳು ಇಂದಿಗೂ ಅಮೂಲ್ಯವಾಗಿದೆ. 

ಈ ಗ್ರಂಥದಲ್ಲಿ ಸುಬ್ಬಮನವರು ವಿಧಾನ ಸಭೆಯಲ್ಲಿ ಕೇಳಿದ ಪ್ರಶ್ನೆಗಳ ಬಗ್ಗೆ ನಡೆದ 
ಚರ್ಚೆಯನ್ನು ಪ್ರತ್ಯೇಕವಾಗಿ ನಮೂದಿಸಲಾಗಿದೆ. ಇಲ್ಲಿ ದಾಖಲಾಗಿರುವವಲ್ಲದೆ ಇನ್ನೂ 
ಅನೇಕ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಈ ಗ್ರಂಥದ ಉದ್ದೇಶಕ್ಕಾಗಿ ಪರಿಮಿತಿವಾಗಿ 
ಆಯ್ದು ಕೊಡಲಾಗಿದೆ. ಅವರು ಕೇಳಿರುವ ಪ್ರಶ್ನೆಗಳು ವೈವಿಧ್ಯಮಯವಾಗಿವೆ. ಪಾನ 


26 ಬಿ.ಎಲ್‌. ಸುಬಮ 
ಸ್‌ 


ನಿರೋಧ, ರೈತರ ಯಣಭಾರ, ಕಾಲೇಜು ಅಧ್ಯಾಪಕರ ನೇಮಕ, ಏಲಕ್ಕಿ ಮಂಡಳಿ ರಚನೆ, 
ಆಹಾರ ಧಾನ್ಯಗಳ ಬೆಲೆ ಕುಸಿತ, ಯಗಚಿ ನದಿಗೆ ಸೇತುವೆ ನಿರ್ಮಾಣ, ಅಣೆಕಟ್ಟೆ ನಿರ್ಮಾಣ, 
ಚಿಕ್ಕಮಗಳೂರು ಜಿಲ್ಲೆಯ ನೀರಾವರಿ ಯೋಜನೆಗಳು. ಹೀಗೆ ಹತ್ತಾರು ವಿಷಯಗಳನ್ನು 
ಕುರಿತು ಅವರು ಪ್ರಶ್ನೆಗಳನ್ನು ಎತಿದ್ದಾರೆ, ನಿರ್ಣಯಗಳನ್ನು ಮಂಡಿಸಿದ್ದಾರೆ. ಅವೆಲ್ಲ 
ಅವರ ಸಾರ್ವಜನಿಕ ಕಾಳೆಜಿಗೆ ಸಾಕ್ಷಿಯಾಗಿದೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮವವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆಯರ 
ಸ್ಥಾನಮಾನ ಅತ್ಯಂತ ದುರ್ಬಲವಾಗಿದ್ದ ಕಾಲದಲ್ಲಿ ಕಾರ್ಯಪ್ರವೃತ್ತರಾದರು. ಅವರು ಇಂದು 
ನಮ್ನೊಡನಿದ್ದು ಮಹಿಳೆಯರು ಉನ್ನತ ಸ್ಥಾನಗಳನ್ನು ನಿರ್ವಹಿಸುತ್ತಿರುವುದನ್ನು ಕಾಣುತ್ತಿದ್ದಾರೆ. 
ತಾವು ಸಾರ್ವಜನಿಕ ಜೀವನಕ್ಕೆ ಇನ್ನೂ ಪ್ರಸ್ತುತರೆಂದು ತಮ್ಮ ಚಟುವಟಿಕೆಗಳಿಂದ 
ತೋರಿಸಿಕೊಟ್ಟಿದ್ದಾರೆ. ಶಾಸಕಿಯಾಗಿದ್ದಾಗ ವೈದ್ಯಕೀಯ ಕಾಲೇಜು ಆಯ್ಕೆ ಸಮಿತಿ ಸದಸ್ಯರಾಗಿ, 
ಪ್ರದೇಶ ಕಾಂೈೆಸ್‌ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂದು ಜನರು, ಸಂಘ 
ಸಂಸ್ಥೆಗಳೂ ಅವರನ್ನು ಕರೆದು ಗೌರವಿಸುತ್ತಾರೆ. ಇದು ಅವರ ಸಾತ್ವಿಕ, ಸಾರ್ಥಕ ಸಂಸದೀಯ 
ಜೀವನಕ್ಕೆ ಸಲ್ಲುತ್ತಿರುವ ಬಾಗಿನವಾಗಿದೆ. 1980ರಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದ ನಾಲ್ಕನೆ 
ಅಖಿಲ ಭಾರತ ಸರ್ವಧರ್ಮ ಸಮ್ಮೇಳನದಲ್ಲಿ ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮನವರಿಗೆ 
“ಮಹಿಳಾ ರತ್ನ” ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅವರು ಈ ಬಿರುದಿಗೆ 
ಅನ್ವರ್ಥವಾಗಿ ಬದುಕಿದ್ದಾರೆ. ಅವರ ಈ ಶಾಸನ ಸಭಾ ಕಲಾಪಗಳು ಜಿಲ್ಲೆಯ ರಾಜಕೀಯ 
ಮತ್ತು ಸಾಮಾಜಿಕ ಇತಿಹಾಸ ರಚನೆಗೂ ಉಪಯುಕ್ತ ಮೂಲ ಆಕರಗಳಾಗಿವೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮನವರು ನಡೆದು ಬಂದ ದಾರಿಯ ಮೈಲಿಗಲ್ಲುಗಳು 
ಅ) ಜನನ ;  ದಿವಾಂಕ 28-6-1928 
ಆ) ವಿದ್ಯಾಭ್ಯಾಸ : ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆ 
ಇ) ಸ್ವಾತಂತ್ರ , ಚಳವಳಿಯಲ್ಲಿ ಜೈಲು ವಾಸ, 1942. 


ಈ) ಜಿಲ್ಲಾಬೋರ್ಡ್‌ ಸದಸ್ಯತ್ವ 1944-48 
ಉ) ಪ್ರಜಾಪ್ರತಿನಿಧಿ ಸಭೆ ಸದಸ್ಯತ್ವ 1945-51 
ಊ) ವಿಧಾನಸಭಾ ಸದಸ್ಯತ್ವ 1952-57 
ಎ) ಎರಡನೇ ಬಾರಿ ಶಾಸಕತ್ವ 1962-67 
ಏ) ಜಿಲ್ಲಾಪರಿಷತ್‌ ಸದಸ್ಯತ್ವ 1986-91 


ಐ) "ಮಹಿಳಾ ರತ್ನ ಪ್ರಶಸ್ತಿ 1980 


ಭಾಗ - ಎರಡು 


ಪ್ರಜಾಪ್ರತಿನಿಧಿ ಸಭೆ ಮತ್ತು ವಿಧಾನ ಸಭೆ ಕಲಾಪ 


ಪತಿಭಾವಂತ ಸಂಸದೀಯ ಪಟು 29 


ಬಾಗ - ಎರಡು 
ಪುಜಾಪುತಿನಿಧಿಸಭೆ ಮತ್ತು ವಿಧಾನಸಭೆ ಕಲಾಪ 
1. ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ತ್ರೀಯರಿಗೆ ಪ್ರಾತಿನಿಧ್ಯ ಹೆಚ್ಚಿಸಲು ಆಗ್ರಹ 
ಅಧ್ಯಕ್ಷರೇ, 
ಈ ನಿರ್ಣಯವನ್ನು ಪುಷ್ಟೀಕರಿಸುತ್ತಾ ಒಂದೆರಡು ವಿಚಾರಗಳನ್ನು ತಮಗೆ 
ತಿಳಿಸುತ್ತೇನೆ. 
ಈಗ ಸಾಧಾರಣವಾಗಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಅಧಿಕಾರವೂ ಬಹಳವಾಗಿ 
ಕುಂಟಿತವಾಗಿರುತ್ತದೆ. ಇದಕ್ಕೆ ನಿದರ್ಶನವಾಗಿ ನಮ್ಮಜಿಲ್ಲಾ ಬೋರ್ಡು ಇದೆ. ಇದೂ 
ಅಲ್ಲದೆ ಈ ಜಿಲ್ಲಾ ಬೋರ್ಡುಗಳು ರದ್ದು ಮಾಡಿ, ತಾಲ್ಲೂಕು ಬೋರ್ಡು, ಪಂಚಾಯಿತಿ 
ಬೋರ್ಡುಗಳುಬೇಕೆಂಬ ನಿರ್ಣಯವೂ ಈಗ ತಮಗೆ ಬಂದಿದೆ. ಹಿಂದೆ ಜಿಲ್ಲಾ 
ಕಾನ್‌ಫೆರೆನ್ನಿಯಲ್ಲಿಯೂ ಇದೇ ವಿಚಾರವಾಗಿ ವಿಪುಲವಾಗಿ ಚರ್ಚೆಯಾಗಿ ಅದಕ್ಕೆ ಸಾಕಷ್ಟು 
ಬೆಂಬಲ ಸಿಕ್ಕದೆ ಬಿದ್ದುಹೋಯಿತು. ಆಗ ನಮ್ಮಷ್ನಳೀಯ ಸಂಸ್ಥೆಗಳ ಸಚಿವರು ಅಧ್ಯಕ್ಷತೆ 
ವಹಿಸಿದ್ದರು. 1938ರಲ್ಲಿ ಕಳುಹಿಸಿದ ಹಿರಣ್ಣಯ್ಯ ಸಮಿತಿಯ ಸಲಹೆಗಳು ಬಹಳ ಮಟ್ಟಿಗೆ 
ಉಪಯುಕ್ಷ್ತವಾಗಿದ್ದರೂ, ಅದನ್ನು ಸರ್ವರೂ ಮುಕ್ತಕಂಠದಿಂದ ಹೊಗಳುತ್ತಿದ್ದರೂ, 
ಸರ್ಕಾರದವರು ಅವರ ಸಲಹೆಗಳನ್ನು ಜಾರಿಗೆ ತರದಿದ್ದುದು ಅತಿ ಶೋಚನೀಯ. ಪ್ರತಿಯೊಬ್ಬ 
ನಾಗರೀಕನೂ, ಅವನು ಪಟ್ಟಣದವನಾಗಲೀ, ನಗರದವನಾಗಲೀ, ಹಳ್ಳಿಯವನಾಗಲೀ, 
ಅವನಿಗೆ ಮತಕೊಡುವ ಹಕ್ಕು ಇದ್ದೇ ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾದ್ದು 
ಈ ಹಕ್ಕು. ಈ ಸ್ಥಳೀಯ ಸಂಸ್ಥೆಗಳು ಬಹಳೆ ಜನೋಪೆಯುಕ್ತ ಕಾರ್ಯಗಳನ್ನು ಕೈಕೊಳ್ಳಬಲ್ಲವ- 
ಹಾಲಿನ ಸರಬರಾಜು, ಆಸ್ಪತ್ರೆ, ಜನಾರೋಗ್ಯ, ದನಗಳ ಅಭಿವೃದ್ದಿ ಇವೇ ಮುಂತಾದ 
ಅಭಿವೃದ್ಧಿಕಾರ್ಯಗಳನ್ನು ಮತ್ತು ಪ್ರಯೋಜನಕಾರಿಯಾದ ಕೆಲಸಗಳನ್ನು ಕೈಕೊಳ್ಳಬಹುದು 
ಬ್ರಿಟಿಷ್‌ ಇಂಡಿಯಾದಲ್ಲಿ ಈ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂಘವಿದೆ. 
ಆಗಾಗ ಈ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಈ ಸಂಘವು 
ಪರಿಶೀಲಿಸುತ್ತಿರುತ್ತದೆ. ನಿಜವಾಗಿಯೂ ರಾಜಕೀಯ ಶಿಕ್ಷಣಕ್ಕೆ ಸ್ಥಳೀಯ ಸಂಸ್ಥೆಗಳು 
ಸೋಪಾನವಾಗಿವೆ. ಆದರೆ ಒಂದು ವಿಚಾರ ಮಾತ್ರ ತೀರಾ ಶೋಚನೀಯ. ಅಷ್ಟು ಜವ 
ಸದಸ್ಯರು ಇರುವಾಗ ಅದರಲ್ಲಿ ಕೇವಲ ಒಬ್ಬಿಬ್ಬರು ಮಹಿಳಾ ಸದಸ್ಯರು ಮಾತ್ರ ಇರುವುದು 
ಶೀರಾ ಶೋಚನೀಯ. ಕೊನೆಯ ಪಕ್ಷ 25 ರಷ್ಟು ಮಂದಿಯಾದರೂ ಸ್ತ್ರೀಯರು 
ಇರಬೇಕಾದುದ್ದು ಅಗತ್ಯ. ಈಗ ಕೊಟ್ಟಿರುವ ಸ್ಥಾನಗಳನ್ನು ನೋಡಿದರೆ ಸರ್ಕಾರದವರು 
ಸ್ಟೀಯರಿಗೆ ಎಷ್ಟು ಮಟ್ಟಿನ ಪ್ರಾಶಸ್ಯ ಕೊಟ್ಟಿದ್ದಾರೆಂಬುದು ಗೊತ್ತಾಗುತ್ತೆದೆ. ಈ ಸಭಿಯಲ್ಲಿಯೂ 


30 ಬಿ.ಎಲ್‌. ಸುಬ್ಬಮ್ದ 


ಅಷ್ಟೆ. 300 ಜನಕ್ಕೆ ಮೇಲ್ಪಟ್ಟಿರುವ ಈ ಸಭೆಯಲ್ಲಿ ಕೇವಲ 7-8 ಜನ ಮಾತ್ರ 
ಸ್ತೀಯರಿರುವುದೆಂದರೆ ನಮ್ಮ ಸಂಸ್ಥಾನವು ಎಷ್ಟು ಮುಂದುವರಿದಿದೆ ಎಂದು ಗೊತ್ತಾಗುತ್ತದೆ. 
ಇನ್ನು ಮುಂದಾದರೂ ಇಂತಹ ಸಂಸ್ಥೆಗಳಲ್ಲಿ ಶೇಕಡಾ 25 ಮಂದಿಯಾದರೂ ಇರುವಂತೆ 
ಏರ್ಪಾಡು ಮಾಡುತ್ತೀರೆಂದು ನಂಬಿ ಈ ನಿರ್ಣಯವನ್ನು ಪುಷ್ಟೀಕರಿಸುತ್ತೇನೆ. (ಪ್ರಜಾಪ್ರತಿನಿಧಿ 
ಸಭೆ ನಡವಳಿ, 19-10-1945) 


ಪುತಿಬಾವಂತ ಸಂಸದೀಯ ಪಟು 31 


2. ಆಡೆಳಿತ ಭಾಷೆಯಾಗಿ ಕನ್ನಡ ಚರ್ಚೆ 

ಈ ನಿಲುವಳಿ ಸೂಚನೆಯನ್ನು ತಂದ ಸದಸ್ಯರು ಬಹಳ ಒಳ್ಳೆಯ ಉದ್ದೇಶದಿಂದ 
ತಂದಿದ್ದಾರೆ. ಆದರೆ ಕನ್ನಡ ಭಾಷೆಯ ಬಗ್ಗೆ ತಪ್ಪಾಭಿಪ್ರಾಯವು ಇನ್ನೂ 
ಅನೇಕರಿಗಿದೆಯೆಂಬುದು ಗೊತ್ತಾಗುವುದಿಲ್ಲ. ನಾವು ಕನ್ನಡಿಗರು, ನಮ್ಮಮಾನ್ಯ ಪ್ರಭುಗಳು 
ಕನ್ನಡಿಗರು, ನಮ್ಮದೇಶಭಾಷೆ ಕನ್ನಡ, ಆದರೂ ಇದಕ್ಕೆ ಧಕ್ಕೆ ಬಂದಿರುವುದನ್ನು ನೋಡಿದರೆ 
ಪ್ರಜೆಗಳಿಗೆ ಇದರ ಶಿಕ್ಷಣ ಸರಿಯಾಗಿ ಬೇಕಾಗಿರುತ್ತದೆ. ಸಾಮಾನ್ಯವಾಗಿ ಎಲ್ಲಾದೇಶಗಳಲ್ಲೂ 
ಅವರವರ ಮಾತ್ಸಭಾಷೆಯನ್ನೇ ಆಚಾರ ವ್ಯವಹಾರಗಳಲ್ಲಿಯೂ ನಡೆಸುತ್ತಾರೆ. ಇದಕ್ಕೆ 
ನಮ್ಮಪಕ್ಕದ ರಾಷ್ಟ್ರವಾದ ಹೈದರಾಬಾದಿನಲ್ಲಿ ಉರ್ದು ಭಾಷೆಯೇ ಕೋರ್ಟು, ಕಛೇರಿಗಳ 
ವ್ಯವಹಾರ ಭಾಷೆಯಾಗಿರುವುದೇ ನಿದರ್ಶನವಾಗಿದೆ. ಅದರಂತೆ ನಮ್ಮ ಮೈಸೂರು 
ಸಂಸ್ಥಾನದಲ್ಲೂ ಕನ್ನಡಕ್ಕೆ ಏಕೆ ಪ್ರಾಶಸ್ತ್ಯ ಕೊಡಬಾರದೆಂದು ನಾನು ಕೇಳಬೇಕಾಗಿದೆ. 
ರವೀಂದ್ರನಾಥ ಟ್ಯಾಗೋರ್‌, ಮಹಾತ್ಮಗಾಂಧಿ ಮುಂತಾದ ಅನೇಕ ಮಹನೀಯರು ಪ್ರತಿ 
ಶಾಲೆಗಳಲ್ಲಿ ಅವರವರ ದೇಶಭಾಷೆಯಲ್ಲೇ ಪಾಠಪ್ರವಚನಗಳನ್ನು ನಡೆಸಬೇಕಿದು ಹೇಳಿದ್ದಾರೆ. 
ರಷ್ಯಾ ದೇಶದಲ್ಲಿ ಸಾಮಾನ್ಯವಾಗಿ ಅನೇಕ ಒಳಪಂಗಡಗಳಿದ್ದರೂ ದೇಶಭಾಷೆಯಲ್ಲೇ ಪತ್ರ 
ವ್ಯವಹಾರಗಳನ್ನು ನಡೆಸುತ್ತಿದ್ದಾರೆ. ಆದ್ದರಿಂದ ಆ ರಾಷ್ಟ್ರವು ಸ್ವಂತ ಕಾರ್ಯಗಳನ್ನು ಚೆನ್ನಾಗಿ 
ನೆರವೇರಿಸಿಕೊಂಡು ಕೀರ್ತಿಯನ್ನು ಪಡೆದಿದೆ. ಆದರೆ ಕನ್ನಡಿಗರಿಗೆ ಕನ್ನಡವೇ ಇಲ್ಲ. 
ಆದ್ದರಿಂದ ಅನೇಕರು ಇಂಗ್ಲೀಷೂ ಇಲ್ಲದೆ, ಕನ್ನಡ ವಿದ್ಯಾಭ್ಯಾಸಕ್ಕೆ ಸರಿಯಾದ ತಳಹದಿಯೂ 
ಇಲ್ಲದೆ ಆಚಾರ ವ್ಯವಹಾರಗಳನ್ನು ಬಿಟ್ಟು ಬಹಳ ದಯಾದಾಕ್ಷಿಣ್ಯಕ್ಕಿ ಕೈ ಎತ್ತಿದ್ದಾರೆ. ಕನ್ನಡ 
ಭಾಷೆಗಿಂತ ಪರಭಾಷೆಗಳು ಅನೇಕರಿಗೆ ಚೆನ್ನಾಗಿ ಗೊತಿದೆಯೆಂದರೆ ಸಾಧಾರಣವಾಗಿ ನಮ್ಮ 
ಕನ್ನಡಕ್ಕೆ ಎಷ್ಟು ಬೆಲೆಯಿದೆಯೆಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಈ ನಿಲುವಳಿ 
ಸೂಚಿನೆಯನ್ನು ಪುಷ್ಟೀಕರಿಸುತ್ತಾ ಈಗ ಹೊರಡಿಸಿರುವ ಆಜ್ಞೆಯನ್ನು ಸರ್ಕಾರದವರು ವಾಷಸ್ಸು 
ತೆಗೆದುಕೊಂಡು, ಕನ್ನಡದ ಅವಶ್ಯಕತೆಗೆ ಹೆಚ್ಚಾಗಿ ಪ್ರೋತ್ಲಾಹಕೊಟ್ಟರೆ ಕನ್ನಡ ಮಾತೆಯು 
ಬೆಳಗುವದಕ್ಕೆ ಅವಕಾಶವಾಗುತ್ತದೆ ಎಂದು ಹೇಳಿ ಇದಕ್ಕೆ ಮಾನ್ಯ ಸದಸ್ಯರು ಸಂಪೂರ್ಣವಾಗಿ 
ಬೆಂಬಲ ಕೊಡುತ್ತಾರೆಂದು ನಂಬಿದ್ದೇನೆ. 

(ಪ್ರಜಾಪ್ರತಿನಿಧಿ ಸಭೆ ನಡಾವಳಿ ದಿನಾಂಕ: 22-10-1945). 
3. ಮಲೆನಾಡಿನ ಸಮಸ್ಸೆಗಳ ಪ್ರಸ್ತಾಪ 


ಮಾನ್ಯ ಅಧ್ಯಕ್ಷರೇ, 

ಈ ನಿರ್ಣಯವನ್ನು ಪುಷ್ಟೀಕರಿಸುತ್ತಾ ಕೆಲವು ವಿಚಾರಗಳನ್ನು ತಿಳಿಸುತ್ತೇನೆ. 
ಮಲೆನಾಡು ಅಭಿವೃದ್ಧಿಯಾಗಬೇಕೆಂದು ಯೋಜನೆ ಮಾಡಿದಂತೆ ಅಲ್ಲಿ ಆಗದೆ ದಿನದಿನಕ್ಕೂ 
ಅದು ಹೀನಸ್ತಿತಿಗೆ ಬರುತ್ತಿದೆ. ಅಲ್ಲಿನ ಜನಾಂಗ ಕ್ರಮೇಣ ಬಹಳ ಕಡಿಮೆಯಾಗುತ್ತಿದೆ. 


32 ಬಿ.ಎಲ್‌. ಸುಬ್ದಮ್ನ 


ಮಲೆನಾಡಿನಲ್ಲಿ ದೊಡ್ಡ ತೊಂದರೆಯೇನೆಂದರೆ ಗರ್ಭಿಣಿ ಸ್ಲೀಯರು ಹೆರಿಗೆಯಾದ ಕೂಡಲೇ 
ಮೃತಿಹೊಂದುತ್ತಾರೆ. ಇದಕ್ಕೆ ಹೆರಿಗೆ ಆಸ್ಪತ್ರೆಗಳನ್ನು ಅನೇಕವಾಗಿ ಮಾಡಿದ್ದಾಗ್ಕೂ ಸಂಪೊರ್ಣ 
ಪ್ರಯೋಜನವಾಗಿಲ್ಲ. ಅದರಲ್ಲೂ ಹರಿಜನರು ಮತ್ತು ಬಡವರಾದ ಕೆಲವರು ಸರಿಯಾದ 
ವೈದ್ಯರ ಸಹಾಯವಿಲ್ಲದೆ ಬಹಳವಾಗಿ ಸಾಯುತ್ತಾರೆ. ಈಗಿರುವ ಆಸ್ಪತ್ರೆಗಳಲ್ಲಿ ಸರಿಯಾದ 
ಔಷಧಿ, ಸ್ಥಳವಸತಿ ಮೊದಲಾದ ಸೌಕರ್ಯಗಳು ಸರಿಯಾಗಿಲ್ಲ. ಇನ್ನು ಕೆಲವು ಕಡೆ 
ಸರಿಯಾದ ಸಿಬ್ಬಂದಿಯಿಲ್ಲ. ಆಸ್ಪತ್ರೆಗೆ ಹೋಗಿ ಸೇರಿದರೂ ಖಾಯಿಲೆ ಗುಣವಾಗಿ 
ಅನುಕೂಲವಾಗದಿದ್ದರೆ ಏನು ಪ್ರಯೋಜನ? ಅನೇಕ ಕಡೆ ಕಾಂಪೌಂಡರು ಇಲ್ಲದೆ ಯಾವ 
ಅಮುಭವ ಮತ್ತು ಶಿಕ್ಷಣವಿಲ್ಲದಿರುವವರು ಔಷಧಿಗಳನ್ನು ಮನಸ್ಸಿಗೆ ಬಂದು ಹಾಗೆ ತಿಳಿಯದೆ 
ಕೊಡುವುದರಿಂದ ಜನರಿಗೆ ಬಹಳ ಕಷ್ಟ. ಇದನ್ನು ತಪ್ಪಿಸಬೇಕು. ಮತ್ತು ಈಗಿರತಕ್ಕೆ 
ನರ್ಸುಗಳಿಗೆ ಸರಿಯಾದ ಶಿಕ್ಷಣವಿಲ್ಲ. ಡಿಸ್ಪಿಕ್ಸೆ ಬೋರ್ಡಿನವರು ಮತ್ತು ಆರೋಗ್ಯ ಇಲಾಖೆಯ 
ಡೈರೆಕ್ಷರು ಅವರ ಶಿಕ್ಷಣಕ್ಕೆ ಏರ್ಪಾಡು ಮಾಡಿದ್ದಾರೆ. ಒಂದು ವರ್ಷ ಡಿಸ್ಪಿಕ್ಸ್‌ಹೆಡ್‌ 
ಕಾರ್ಬರಿನಲ್ಲಿ ಅವರು ಶಿಕ್ಷಣ ಕೊಡುತ್ತಾರೆ. ಆದರೆ ನಿಜವಾಗಿಯೂ ಸರಿಯಾದ ಶಿಕ್ಷಣವಿಲ್ಲದೇ 
ಹೋಗಿ, ಹೆರಿಗೆ ವಿಚಾರದಲ್ಲಿ ನರ್ಸುಗಳಿಗೆ ಸಾಕಷ್ಟು ಅನುಭವವಿಲ್ಲದೇ ಬಹಳ 
ಅನಾನುಕೂಲವಾಗಿದೆ. ಆದ್ದರಿಂದ ಅವರಿಗೆ ಒಂದು ವರ್ಷ ಶಿಕ್ಷಣವಾದ ಮೇಲೆ ಇನ್ನೊಂದು 
ವರ್ಷ ದೊಡ್ಡ ಆಸ್ಪತ್ರೆಯಲ್ಲಿ ಸರಿಯಾದ ಶಿಕ್ಷಣ ಕೊಟ್ಟು ಹಳ್ಳಿಯವರಿಗೂ ಮತ್ತು ಇತರರಿಗೂ 
ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರದವರು ಶಿಕ್ಷಣ ಕೊಡಬೇಕು. 

ನಮ್ಮಕ್ಕಿಗಾರಿಕೆಗಳ ವಿಚಾರ ಹೇಳುವದಾದರೆ ಹಳ್ಳಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ಕೈಗಾರಿಕೆಗಳನ್ನು 
ಸ್ಥಾಪನೆ ಮಾಡಬೇಕು. ಅಲ್ಲಿ ಸರಿಯಾದ ಕೈಗಾರಿಕೆಗಳು ಮುಂದುವರಿಯಬೇಕೆಂದು 20 
ವರ್ಷಗಳಿಂದ ಹೇಳಿದರೂ ಸರಿಯಾದ ಕಟ್ಟಡವಿಲ್ಲ ಆಯುಧ ಉಪಕರಣಗಳಿಲ್ಲ. ದೀಪದ 
ಅನುಕೂಲವಿಲ್ಲ. ಮಧ್ಯೆಮಮಲೆನಾಡಾದ ಚಿಕ್ಕಮಗಳೂರಿನ ಕೈಗಾರಿಕೆಯ ಶಾಲೆಯ ಗತಿ 
ಹೀಗಿಬೆ. ಇಲ್ಲಿಯ ಸ್ಕೂಲಿಗೆ ಬಂದ ಸಾಮಾನುಗಳನ್ನು ಹಾಸನಕ್ಕೆ ಸಾಗಿಸಿದ್ದಾರೆ. ಜನರಿಗೆ 
ಸ್ಥಳವಿಲ್ಲದೆ, ಕಟ್ಟಡಗಳಿಲ್ಲದೆ ಹೊರಟು ಹೋಗುತ್ತಿದ್ದಾರೆ. ಸರ್ಕಾರದವರು ಮಲೆನಾಡು 
ಕೈಗಾರಿಕೆ ಅಭಿವೃದ್ಧಿಪಡಿಸುತ್ತೇನೆಂದು ಬದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಲಾನೆ, ಲಕ್ಕವಳ್ಳಿ 
ಪ್ರಾಜೆಕ್ಟ್‌ ಸಕ್ಕರೆ ಕಾರ್ಬಾನೆ ಮುಂತಾದುವನ್ನು ಸ್ಥಾಪನೆ ಮಾಡುತ್ತಿರುವುದಾಗಿ ಹೇಳುತ್ತಿದ್ದಾರೆ. 
ಆದರೆ ಬದ್ರಾವತಿ ಕಾರ್ಲಾನೆಯಿಂದ ಬಂದೆ ಲಾಭ ಮಲೆವಾಡಿನ ಅಭಿವೃದ್ದಿಗಾಗಿ ಏನಾದರೂ 
ವಿನಿಯೋಗ ಮಾಡುತ್ತಿದ್ದಾರೆಯೆ? ಏನೂ ಇಲ್ಲ. ಲಕ್ಕವಳ್ಳಿ ಪ್ರಾಜೆಕ್ಟ್‌ನಿಂದ ಎಕೆರೆಯೊಂದಕ್ಕೆ 
25 ಪಲ್ಲ ಬತ್ತವನ್ನು ಬೆಳೆಯುತಿದ್ದ ಉತ್ಕೃಷ್ಟವಾದ ಜಮೂನು ಮುಳುಗಿ ಇತರ ಜಿಲ್ಲೆಗೆ 
ಅನುಕೂಲಪಾಗುವುದಾದರೆ ಅದರಿಂದ ಮಲೆನಾಡು ಅಭಿವೃದ್ದಿಯಾಗುತ್ತದೆಯೆ? 

ಉಪಾಧ್ಯಕ್ಷೆರು-ಆ ವಿಷಯ ಅನಾವಶ್ಯಕ. ನಿಮಗೆ ಏನಾಗಬೇಕೋ ಅದನ್ನು ಕೇಳಿ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮನವರು - ಮಾರ್ಗ ಸೌಕರ್ಯ ಸರಿಯಾಗಿಲ್ಲದೆ ಬಹಳ 
ತೊಂದರೆಯಾಗಿದೆ. ಈಗ ಡಿಸ್ಪಿಕ್ಟೆ ಬೋರ್ಡ್‌, ಐ.ವಿ.ಸಿ. ಗ್ರಾಂಟುಗಳಿಂದ ಕೆಲಸ 


ಪುತಿಭಾವಂತ ಸಂಸದೀಯ ಪಟು 33 


ಮಾಡುತ್ತಿದೆ. ಆದರೆ ಪಬ್ಬಿಕ್‌ ವರ್ಕ್ಸ್‌ ಇಲಾಖೆಯವರಿಗೆ ಕೆಲಸ ಜಾಸ್ಟಿಯಾಗಿರುವುದರಿಂದ 
ಅವರು ಮುನಿಸಿಪಾಲಿಟಿ ಮತ್ತು ಡಿಸ್ಪಿಕ್ಸೆ ಬೋರ್ಡಿನ ಕೆಲಸವನ್ನು ಅವರ ಕೆಲಸದ ಜೊತೆಗೆ 
ಮಾಡಲು ಅವಕಾಶವಿಲ್ಲ. ಆದ್ದರಿಂದ ಇಂಜಿನಿಯರಿಂಗ್‌ ಇಲಾಖೆಗೆ ನಮ್ಮಮಲೆನಾಡಿನ 
ಕೆಲಸವನ್ನು ವಹಿಸದಂತೆ ಮಾಡಿ ಮಲೇನಾಡಿಗೇ ಪ್ರತ್ಯೇಕ ಇಂಜಿನಿಯರಿಂಗ್‌ ಸಿಬ್ಬಂದಿಯನ್ನು 
ಕೊಡಬೇಕು. ಹಳ್ಳಿಯ ರಸ್ತೆ, ಅಲ್ಲಿಯ ಕುಂದುಕೊರತೆಗಳನ್ನು ಪರಿಶೀಲಿಸಲು ಸಚಿವರು 
ಬರುವುದಾದರೆ ಅವರ ಪ್ರೊಗ್ರಾಂ ತಿಳಿಸದೆ ಆಗಂತುಕವಾಗಿ ಬಂದರೆ ನಿಜ ಸಂಗತಿ ತಿಳಿಯುತ್ತದೆ 
ಇದು ನಿಶ್ಚಯ. 

ವ್ಯವಸಾಯದ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನು ಹೇಳುವುದಾದರೆ ಹೆಚ್ಚು 
ಆಹಾರ ಬೆಳೆಯಬೇಕೆಂದು ಪ್ರಚಾರ ಮಾಡುತ್ತಿದ್ದರೂ ಸಹ ಯಾವ ವಿಧವಾಗಿಯೂ 
ಉತ್ತಮವಾಗಿಲ್ಲದ ಪರಿಸ್ಲಿಶಿ ಇದ್ದ ಹಾಗೆಯೇ ಕಠಿಣವಾಗಿದೆ. ಇದಕ್ಕೆ ಕಾರಣ ರೈತರಿಗೆ 
ವಿಶೇಷ ಯಣವಿದೆ. ಅವರ ಆಸ್ತಿ ಪಾಸ್ತಿಯಲ್ಲಾ ಮಾರ್ವಾಡಿಗಳ ಪಾಲಾಗಿದೆ. ಇದಕ್ಕೆ 
ಸರ್ಕಾರದವರು ಸರ್ವೆ ಮಾಡಿ ಸಾಲದ ಹೊರೆಯನ್ನು ಪರಿಹಾರ ಮಾಡಬೇಕು. ಇದಕ್ಕೆ ತಕ್ಕ 
ಯೋಜನೆ ಮಾಡಬೇಕು. ಇಲ್ಲದಿದ್ದರೆ ಹಳ್ಳಿಗಳೂ ನಷ್ಟವಾಗಿ ದೇಶದ ಉತ್ಪತ್ತಿಯೂ 
ನಷ್ಟವಾಗುತ್ತದೆ ಎಂದು ನಿಸ್ಸಂಶಯವಾಗಿ ಹೇಳಬೇಕಾಗಿದೆ. 

ಮಲೆನಾಡಿನ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸುಶಿಕ್ಷಿತ ಉಪಾಧ್ಯಾಯರಿಲ್ಲದೆ ವಿದ್ಯೆಯ 
ತಳಹದಿಯೆ ಕೆಟ್ಟುಹೋಗುತ್ತಿದೆ. ಇದಕ್ಕೆ ಸರಿಯಾದ ವೇತನ ಸಿಕ್ಕದೆ ಇರುವುದೇ ಕಾರಣ. 
ಪ್ರೈಮರಿ ಪಾಠಶಾಲೆಯ ಉಪಾಧ್ಯಾಯನಾಗಬೇಕಾದರೆ ಸಾಮಾನ್ಯವಾಗಿ ಈಗಿನ 
ಎಸ್‌.ಎಸ್‌.ಎಲ್‌.ಸಿ. ಯಾದರೂ ಆಗಿರಬೇಕು. ಸ್ಕೂಲು ಕೇಳಿದರೆ ಕಟ್ಟಡ ಕೊಡಬೇಕೆಂದು 
ಕೇಳುತ್ತಾರೆ. ಕಟ್ಟಡ ಕೊಟ್ಟರು ಮುಖಂಡರು, ಸರ್ಕಾರದ ದೃಷ್ಟಿಗೆ ಬಿದ್ದವರುಯೆನಿಸಿಕೊಂಡವರ 
ಕೋರಿಕೆ ಮಾತ್ರ ಜಾಗ್ರತೆ ಸಫಲವಾಗುತ್ತದೆ. ಬಡವರ ಕೋರಿಕೆ ಕಡೆ ದೃಷ್ಟಿ ಬೀಳಬೇಕು. 
(ಪ್ರಜಾಪ್ರತಿನಿಧಿ ಸಭೆ ನಡಾವಳಿ: 2-10-1948) 


34 ಬಿ.ಬಲ್‌. ಸುಬಮ 
ಎ ee 


4. ಮಲೆನಾಡಿನ ಅಭಿವೃದ್ದಿಗೆ ಹೆಚ್ಚು ಹಣ ನಿಗದಿ ಮಾಡಲು ಖೋತಾ 
ನಿರ್ಣಯ ಮಂಡನೆ 


ಈ ಖೋತಾ ನಿರ್ಣಯವನ್ನು ಸಭೆಯ ಮುಂದಿಡುವುದಕ್ಕೆ ಅಪ್ಪಣೆ ಬೇಡುತ್ತೇನೆ 
ಅದು ಹೀಗಿದೆ. 


"That the demand under the head , General Administration (except 
the sub major heads B C and F) for Rs. 20,98,700 be reduced by Rs. 
100 {to raise discussion on the need for afloting more funds for the 


improvement of Malnad area.)" 


ಸ್ವಾಮಿ, ಈ ನಿರ್ಣಯವನ್ನು ಸಭೆಯ ಮುಂದಿಡುತ್ತಾ ಎರಡು ಮಾತುಗಳನ್ನು 
ಹೇಳುತ್ತೇನೆ. ಮಲೆನಾಡಿನ ಅಭಿವೃದ್ಧಿಗಾಗಿ ಸರ್ಕಾರದವರು ಏನು ಕಾರ್ಯಕ್ರಮಗಳನ್ನು 
ಕೈಕೊಳ್ಳಬೇಕೆಂಬ ವಿಚಾರವನ್ನು ಸಬೆಯ ಮುಂದೆ ಹೇಳುತ್ತೇನೆ. ಬಯಲು ಸೀಮೆಯ 
ಕೆಲವ ಸದಸ್ಯರು ಮಲೆನಾಡು ಪಾಕಿಸ್ತಾನ ಎಂದು ಹೇಳುತ್ತಾರೆ. ಆದರೂ ನಮ್ಮಕಷ್ಟವನ್ನು 
ಸಭೆಯ ಮುಂದೆ ಇಡದೆ ವಿಧಿಯಿಲ್ಲ. ಒಬ್ಬ ತಾಯಿಗೆ ನಾಲ್ಕು ಮಕ್ಕಳಿದ್ದು ಅವುಗಳಲ್ಲಿ 
ಮೂರು ಚಿನ್ನಾಗಿದ್ದು ಇನ್ನೊಂದು ನಿಶ್ಯಕ್ಷವಾಗಿದ್ದರೆ ತಾಯಿ ಆ ನಿಶ್ಯಕ್ತ ಮಗುವನ್ನೂ ಮಿಕ್ಕ 
ಮೂರು ಮಕ್ಕಳ ಜೊತೆಗೇ ಸೇರಿಸಿದರೆ ಅದನ್ನು ನೋಡುವವರಾರು? ಅದರ ಪೋಷಣೆ 
ಚಿನ್ನಾಗಿ ನಡೆಯಲಾರದು. ಆ ಮಗುವಿಗಾಗಿ ಹೆಚ್ಚು ಶ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. 
ಆದರಂತೆ ನಮ್ಮ ಮಲೆನಾಡಿನ ವಿಷಯಕ್ಕೆ ಹೆಚ್ಚು ಗಮನ ಕೊಡಬೇಕು ನಮ್ಮನಿಶ್ಯಕ್ತಿಯನ್ನು 
ಹೇಳದೆ ನಿರ್ವಾಹವಿಲ್ಲ. ಆದುದರಿಂದ ಮಲೆನಾಡಿನ ಕೆಲವು ವಿಚಾರಗಳನ್ನು ಹೇಳುತ್ತೇನೆ. 


ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆಗಳನ್ನೊಳಗೊಂಡ ಶೇಕಡ 35ರ ಭಾಗ 
ಸಂಸ್ಥಾನದಲ್ಲಿ ಮಲೆನಾಡಿಗೆ ಸೇರಿದೆ. ದೇಶಕ್ಕೆ ಹೆಚ್ಚು ಆಹಾರ ಬೆಳೆದುಕೊಡುತ್ತಿರುವುದು 
ಮಲೆನಾಡು. ಅಲ್ಲದೆ ಕಾಫಿ, ಏಲಕ್ಕಿ, ಶ್ರೀಗಂಧ, ಮೆಣಸು ಮುಂತಾದ ವ್ಯಾಪಾರದ 
ವಸ್ತುಗಳನ್ನು ಬೆಳೆದು ನಮ್ಮದೇಶಕ್ಕೆ ಡಾಲರ್‌ ಸಂಪಾದನೆ ಮಾಡಿ ಕೊಡುವುದು ಮಲೆನಾಡು. 
ಹೀಗಿರುವಾಗ ಇದಕ್ಕೆ ಎಷ್ಟು ನಿಗಾ ಕೊಡಬೇಕೆಂದು ಎಲ್ಲರೂ ಗಮನದಲ್ಲಿಟ್ಟುಕೊಳ್ಳಬೇಕು. 
ಸರ್ಕಾರ ಹಣ ಉಳಿಸುವುದಕ್ಕೆ ಚಿಕ್ಕಮಗಳೂರು ಡಿಸ್ಪಿಕ್ಷನ್ನು ಏಕೆ ತೆಗೆಯಬಾರದೆಂದು ಶ್ರೀಮಾನ್‌ 
ಪಟ್ಟಾಭಿರಾಮನ್‌ರವರು ನಿನ್ನೆಯ ದಿನ ಕೇಳಿದರು. ಅದಕ್ಕೆ ನಾನು ಒಪ್ಪುತ್ತೇನೆ. ಡಿಸ್ಪಿಕ್ಸು 
ತೆಗೆಯಿರಿ ಖರ್ಚು ಕಡಿಮೆ ಮಾಡಿ, ಆದರೆ ಚಿಕ್ಕಮಗಳೂರನ್ನೇ ತೆಗೆಯಿರಿ ಎಂದು ವಿಕೆ 
ಹೇಳಿದರೋ ಗೊತ್ತಾಗಲಿಲ್ಲ. ಮಹಿಳೆಯರು ಈ ಸಭೆಗೆ ಬಂದ ಕಾಲದಲ್ಲಿ ಈ ಡಿಸ್ಪಿಕ್ಟ್‌ 
ಹೋದರೆ, ಇದಕ್ಕೆ ನಾವೇ ಕಾರಣರು ಎಂಬ ಆಕ್ಷೇಪಣೆ ನಮ್ಮಮೇಲೆ ಬೀಳಲಿ ಎಂದು 
ಹೇಳಿದರೋ ಏನೋ ಎಂದು ನನಗೆ ಆಶ್ಚರ್ಯವಾಯಿತು. ಇನ್ನೊಬ್ಬರು ಮಲೆನಾಡಿನವರು 


ಪುತಿಬಾವಂತ ಸಂಸದೀಯ ಪಟು 35 


ಅನಾಗರಿಕರು ಎಂದು ಹೇಳಿದರು. ಮಲೆನಾಡಿನಲ್ಲಿ ಸಾವಿರ ರೂಪಾಯಿ ಕಂದಾಯ 
ಕೊಡುವ ರೈತನ ಹೆಂಡತಿಯೂ ಕೂಡ ಗೊಬ್ಬರ ಹೊರುವುದು, ನೀರು ಹೊರುವುದು 
ಮುಂತಾದ ಮನೆ ಕೆಲಸಗಳನ್ನು ಮಾಡುತ್ತಾಳೆ. ಇಲ್ಲಿ ನೂರೋ ನೂರೈವತ್ತೋ ಸಂಬಳ 
ಬರುತ್ತಿರುವವರ ಮನೆ ಹೆಂಗಸರು ಸಿನಿಮಾ ನಾಟಕಗಳನ್ನು ನೋಡಿಕೊಂಡು, ಒಳ್ಳೊಳ್ಳೆಯ 
ಬಟ್ಟೆಗಳನ್ನುಟ್ಟುಕೊಂಡು ನಾಜೂಕಾಗಿರುತ್ತಾರೆ. ಇಲ್ಲಿ ಸ್ಕೂಲು ಕಾಲೇಜು ಮುಂತಾದ 
ಜನರಿಗೆ ಬೇಕಾದ ಎಲ್ಲಾ ಅನುಕೂಲತೆಗಳು ಕೇಂದ್ರೀಕೃತವಾಗಿವೆ. ಈ ದೃಷ್ಟಿಯಿಂದ ಅಲ್ಲಿ 
ಅವಾಗರಿಕತೆ ಇದೆ. ನೀವು ಈ ಮಲೆನಾಡಿನವರು ನಾಗರಿಕರಾಗುವಂತೆ ಮಾಡುವುದಕ್ಕೆ 
ಬೇಕಾದ ಸಹಾಯವನ್ನು ಕೊಡಿ ಎಂದು ನಾನು ಕೇಳುತ್ತಿರುವುದು. 

ಮೊದಲನೆಯದಾಗಿ ಮೈದಾನ ಪ್ರದೇಶವಾದ ಇಲ್ಲಿ ರಸ್ತೆ ಸೌಕರ್ಯವಿದೆ. ಮಲೆನಾಡಿನಲ್ಲಿ 
ರಸ್ತೆ ಸೌಕರ್ಯವಿಲ್ಲದೆ ಬಹಳ ಕಷ್ಟ. ಇರುವ ಕೆಲವು ರಸ್ತೆಗಳೂ ಜನರಿಗೆ ಸಂಚಾರಕ್ಕೆ 
ಅನುಕೂಲವಾಗಿಲ್ಲ. ಮಧ್ಯೆ ಅಡ್ಡ ಹೊಳೆಗಳು, ಹಳ್ಳಗಳು ಹರಿಯುತ್ತಿರುತ್ತವೆ. ಸೇತುವೆ 
ಇರುವುದಿಲ್ಲ. ಇದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲು ಬಹಳ ಕಷ್ಟ. 
ಅದರಲ್ಲಿಯೂ ಸ್ಟೀಯರು ಕಾಯಿಲೆ ಬಿದ್ದರೆ, ಗರ್ಭಿಣಿಯರಾಗಿದ್ದರೆ ಅವರನ್ನು ಆಸ್ಪತ್ರೆಯಿರುವ 
ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕಾದರೆ ಆಗ ಕಷ್ಟವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. 
ಮಳೆಗಾಲದಲ್ಲಿ ಹುಡುಗರು ಸ್ಕೂಲಿಗೆ ಹೋಗಬೇಕೆಂದರೆ ಕಷ್ಟ. ಅಲ್ಲಿ ಹೆಚ್ಚು ಹೆಚ್ಚು 
ರಸ್ತೆಗಳನ್ನೂ ಸೇತುವೆಗಳನ್ನೂ ಮಾಡಿಸಿಕೊಡಬೇಕು. ಮಲೆನಾಡಿನಲ್ಲಿ ದೊಡ್ಡ ದೊಡ್ಡ 
ಸೇತುವೆಗಳನ್ನು ಮಂಜೂರು ಮಾಡಿದ್ದೇವೆಂದು ಸರ್ಕಾರದವರು ಹೇಳುತ್ತಾರೆ, ಆದರೆ 
ಯಾವುದರ ಕೆಲಸವೂ ಪ್ರಾರಂಭವಾಗಿಲ್ಲ. ಕಡೂರು ಮಂಗಳೂರು ರಸ್ತೆಗೆ ಮೈಲಿಗೆ ಸಾವಿರ 
ರೂಪಾಯಿ ಗ್ರಾಂಟ್‌ ಕೊಡುತ್ತಿದ್ದಾರೆ. ಈ ಹಣವೇನೋ ಖರ್ಚಾಗುತ್ತದೆ, ಆದರೆ ರಸ್ತೆಯ 
ಸ್ಥಿತಿ ಶೋಚನೀಯವಾಗಿದೆ ಎಂದು ವ್ಯಸನದಿಂದ ಹೇಳುತ್ತೇನೆ. ರಸ್ತೆಗಳನ್ನು 1, 11, 11 
ಮತ್ತು IV ಎಂದು ನಾಲ್ಕು ದರ್ಜೆಗಳಾಗಿ ಮಾಡಿದ್ದಾರೆ, [ಳನೆಯ ದರ್ಜೆ ಎನ್ನುವುದನ್ನೆಲ್ಲಾ 
ಡಿಸ್ಪಿಕ್ಟಿ ಬೋರ್ಡಿನವರು ನೋಡಿಕೊಳ್ಳುತ್ತಾರೆ. ಈ ರಸ್ತೆಗಳನ್ನು ತಕ್ಕಮಟ್ಟಿಗೆ 
ಅನುಕೂಲವಾಗಿರುತ್ತವೆ. ಆದರೆ ಪಬ್ಬಿಕ್‌ ವರ್ಕ್ಸ್‌ ಇಲಾಖೆಯವರು ನೋಡಿಕೊಳ್ಳುವ 
ರಸ್ತೆಗಳ ಅವಸ್ಥೆಯನ್ನು ಹೇಳುವುದಕ್ಕೆ ವಸನವಾಗುತ್ತದೆ. ಈ ರಸ್ತೆಗಳಿಗೆ ಕೊಡುವ ಗ್ರಾಂಟು 
ಏನಾಗುತ್ತದೆಯೋ ಗೊತ್ತಾಗುವುದಿಲ್ಲ. 

ಈಗ ಚಿಕ್ಕಮಗಳೂರು-ನರಸಿಂಹರಾಜಪುರ ರಸ್ತೆ ಬಹಳ ಮುಖ್ಯವಾದದ್ದು. ಈ 
ರಸ್ತೆಗೆ ಹೆಬ್ಬೆ ಹತ್ತಿರ ಒಂದು ಸೇತುವೆ ಬಹಳ ಅಗತ್ಯವಾಗಿ ಕಟ್ಟಿಸಬೇಕಾಗಿದೆ. ಈ ರಸ್ತೆ 
ಮತ್ತು ಇದಕ್ಕೆ ಅಗತ್ಯವಾಗಿ ಆಗಬೇಕಾದ ಸೇತುವೆ ಇವುಗಳ ಬಗ್ಗೆ ಇದುವರೆಗೆ ಸರ್ಕಾರಕ್ಕೆ 
ಮೊರಾರು ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ. ಹೀಗೆ ನಾವು ಇವುಗಳನ್ನು ಕೇಳುವುದಕ್ಕೆ 


36 ಬಿ.ಎಲ್‌. ಸುಬ್ಬಮ್ದ 


ಪ್ರಾರಂಭಿಸಿ 8-10 ವರ್ಷಗಳ ಮೇಲಾಯಿತು. ಇಷ್ಟಾದರೂ ಸರ್ಕಾರದವರು ಮಲೆನಾಡಿನ 
ವಿಚಾರವಾಗಿ ಹೆಚ್ಚು ಗಮನ ತೆಗೆದುಕೊಂಡಿಲ್ಲ. ಕೇಳತಕ್ಕದ್ದು ನಮ್ಮಕರ್ತವ್ಯ; ಮಾಡಿಸತಕ್ಕದ್ದು. 
ಸರ್ಕಾರದವರ ಕರ್ತವ್ಯ. ಆದ್ದರಿಂದ ಈ ಎರಡು ಕೆಲಸಗಳನ್ನು ಆದಷ್ಟು ಜಾಗ್ರತೆ 
ಮಾಡಿಸಿಕೊಡಬೇಕೆಂದು ಸರ್ಕಾರದವರಿಗೆ ಸಲಹೆ ಮಾಡುತ್ತೇನೆ. 

ಇನ್ನು ಕಡೂರು ಚಿಕ್ಕಮಗಳೂರು ರೈಲ್ವೆ ವಿಚಾರ - ಈ ರೈಲ್ವೆಯನ್ನು 
ಹಾಕಿಸಿಕೊಡಬೇಕೆಂದು ಅನೇಕ ವರ್ಷಗಳಿಂದಲೂ ಪದೇ ಪದೇ ಸರ್ಕಾರದವರು 
ಒತ್ತಾಯಪಡಿಸುತ್ತಲೇ ಬಂದಿದ್ದೇವೆ. ನಮ್ಮಮಲೆನಾಡಿನಲ್ಲಿ ಬೆಲೆ ಬಾಳತಕ್ಕ ಬೆಳೆಗಳಾಗುತ್ತವೆ, 
ಕಾಫಿ, ಏಲಕ್ಕಿ, ಅಡಿಕೆ ಇತ್ಯಾದಿಗಳಲ್ಲದೆ ಇನ್ನೂ ಬೇರೆ ಅನೇಕ ಬೆಳೆಗಳನ್ನು ತೆಗೆಯಲಾಗುತ್ತದೆ. 
ಅಲ್ಲಿ ಮಾವು, ಕಿತ್ತಳೆ, ಬಾಳೆಹಣ್ಣು ಹಲಸಿನಹಣ್ಣು ಇತ್ಯಾದಿಗಳನ್ನು ಬಹಳ ವಿಶೇಷವಾಗಿ 
ದೊರೆಯುತ್ತದೆ. ಆದರೆ ಸರಿಯಾದ ಸಂಚಾರ ಸೌಕರ್ಯಗಳಿಲ್ಲದ ಪ್ರಯುಕ್ತ ಯಾರೂ 
ಅವುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಅನುಕೂಲವಾಗಜೆ ಅವಗಳೆಲ್ಲಾ 
ಅಲ್ಲೇ ಬಿದ್ದು ಕೊಳೆತು ಹೋಗುತ್ತಾ ಇದೆ. ಹೀಗೆ ಮಲೆನಾಡಿನ ವ್ಯಾಪಾರಾಭಿವೃದ್ದಿಗೆ 
ಬಹಳ ಧಕ್ಕೆ ಬಂದಿದೆ. ಆದ ಕಾರಣ ಸರ್ಕಾರದವರು ಮಲೆನಾಡಿನ ಎಲ್ಲ ಜಿಲ್ಲೆಗಳಿಗೂ 
ರೈಲ್ವೆ ಸೌಕರ್ಯಗಳನ್ನೊದಗಿಸಿಕೊಡುವಂತೆ ಕೇಂದ್ರ ಸರ್ಕಾರದವರಿಗೆ ಸೂಕ್ತ ಸಲಹೆಗಳನ್ನು 
ಕೊಡಬೇಕೆಂದು ನಾನು ತಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. 

ಇನ್ನು ಮಲೆನಾಡಿನ ಆಸ್ಪತ್ರೆಗಳ ವಿಚಾರವಾಗಿ ಹೇಳಬೇಕಾದರೆ ಸರ್ಕಾರದವರೇನೋ 
ಅಲ್ಲಿಗೆ ಕೆಲವು ಆಸ್ಪತ್ರೆಗಳನ್ನು ಕೊಟ್ಟಿದ್ದಾರೆ. ಆದರೆ ಅವುಗಳಿಂದ ಪ್ರಯೋಜನ ಮಾತ್ರ 
ಆಗುತ್ತಿಲ್ಲ ಆಸ್ಪತ್ರೆಗಳಿದ್ದ ಕಡೆ ಡಾಕ್ಟರುಗಳಿರುವುದಿಲ್ಲ. ಡಾಕ್ಷರಿದ್ದ ಕಡೆ ಔಷಧಿಗಳಿರುವುದಿಲ್ಲ. 
ಹೀಗೆಲ್ಲಾ ಅವ್ಯವಸ್ಥೆಯಿಂದ ಕೂಡಿದ್ದಾಗಿದೆ, ಮಲೆನಾಡಿನ ಆಸ್ಪತ್ರೆಗಳು. ಉದಾಹರಣೆಗೆ 
ತಿಳಿಸಬಹುದಾದವು ಗೋಣೀಬೀಡು ಆಸ್ಪತ್ರೆ ಮತ್ತು ಜನ್ನ ಗದ್ದೆ ಆಸ್ಪತ್ರೆ. ಅಲ್ಲಿ ಆಸ್ಪತ್ರೆಗಳಿದ್ದರೂ 
ಅವುಗಳಿಂದ ಅಷ್ಟು ಪ್ರಯೋಜನವಾಗಿಲ್ಲ. ಇದಕ್ಕೆಲ್ಲಾ ಕಾರಣ ತಾವು ಈ ಮೈದಾನ 
ಪ್ರದೇಶವಾದ ಬೆಂಗಳೂರು ಮೈಸೂರು ಇತ್ಯಾದಿ ಸ್ಥಳಗಳಲ್ಲಿದತಕ್ಕೆ ಹುಡುಗರಿಗೇ ಹೆಚ್ಚು 
ಹೆಚ್ಚಾಗಿ ಮೆಡಿಕಲ್‌ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಸೀಟುಗಳನ್ನು ಕೊಡುತ್ತಿರುವುದು. 
ಈ ರೀತಿ ಕೊಟ್ಟು ಪಾಸ್‌ ಮಾಡಿಸಿ ಇಂಥ ಸ್ಥಳದಿಂದ ನಮ್ಮ ಮಲೆನಾಡಿನ ಪ್ರದೇಶಕ್ಕೆ 
ಅವರನ್ನು ವರ್ಗ ಮಾಡಿದರೆ, ಅವರು ಅಲ್ಲಿ 2-3 ತಿಂಗಳ ಕಾಲ ನಿಲ್ಲದೆ ವಾಪಸು ಬಂದು 
ಬಿಡುತ್ತಿದ್ದಾರೆ. ಈ ಕಾರಣದಿಂದ ಮಲೆನಾಡಿನ ಆಸ್ಪತ್ರೆಗಳು ಸರಿಯಾಗಿ ನಡೆಯುತ್ತಿಲ್ಲ. 
ಅದಕ್ಕಾಗಿ ನಾಮು ಏನು ಸಲಹೆ ಮಾಡುತ್ತೇನಿಂದರೆ ಇನ್ನು ಮುಂದಕ್ಕೆ ಮಲೆನಾಡಿನಿಂದ 
ಬರತಕ್ಕ ವಿದ್ಯಾರ್ಥಿಗಳಿಗೆ ಈ ಮೆಡಿಕಲ್‌ ಬಾಬಿನಲ್ಲಿ ಅಭ್ಯಾಸ ಮಾಡಲು ಹೆಚ್ಚು ಪ್ರೋತ್ಲಾಹ 
ನೀಡಿದ್ದೇ ಆದರೆ ಅವರು ಈ ವಿದ್ಯಾಭ್ಯಾಸ ಮುಗಿಸಿದ ನಂತರ ಡಾಕ್ಷೆರಾಗಿ ಬಂದ ಮೇಲೆ 
ಅವರು ಆ ಮಲೆನಾಡಿನ ಪ್ರಾಂತದವರೇ ಆಗಿರುವುದರಿಂದ ಅಲ್ಲಿಯೇ ಸೇವೆ ಮಾಡಲು 
ಅವಕಾಶವಾಗಿ ನಮ್ಮ ಇಂದಿನ ತೊಂದರೆಗಳನ್ನೆಲ್ಲಾ ಪರಿಹಾರವಾಗಲು ಬಹಳ 


ಪ್ರತಿಭಾವಂತ ಸಂಸದೀಯ ಹಟು 37 


ಅನುಕೂಲವಾಗುತ್ತದೆ ಎಂದು. ಆದ್ದರಿಂದ ಮುಂದಕ್ಕೆ ಮಲೆನಾಡಿನಿಂದ ವಿದ್ಯಾಭ್ಯಾಸ 
ಮಾಡಲು ಬರತಕ್ಕ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರಾಶಸ್ಯ ಕೊಟ್ಟು ತನ್ಮೂಲಕ ಮಲೆನಾಡಿನ 
ಕ್ಷೇಮಾಭಿವೃದ್ಧಿಗೆ ಸಹಾಯ ಮಾಡಬೇಕೆಂದು ಸರ್ಕಾರದವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. 
ಈಗ ಮಲೆನಾಡಿನಲ್ಲಿಡಿ.ಡಿ.ಟಿ. ಸ್ಟೇ ಮಾಡುತ್ತಿರುವದರಿಂದ ಮಲೇರಿಯಾ ಹಾವಳಿ 
ಬಹಳ ಕಡಿಮೆಯಾಗಿದೆಯೆಂಬ ವಿಷಯ ತಿಳಿಸಲು ಬಹಳ ಸಂತೋಷಪಡುತ್ತೇನೆ. ಆದರೇ 
ಡಿ.ಡಿ.ಟಿ. ಸ್ಟೇ ಮಾಡಲು 5 ಮೈಲಿಗಳಿಗೆ ಒಂದರಂತೆ ಒಂದೊಂದು ಸೆಂಟರ್‌ಗಳನ್ನು 
ಮಾಡಲಾಗಿದೆ. ಈ ರೀತಿಯಾಗಿ ಈಗ ಕಳಸ, ಜಾವಗಲ್ಲು ಹಿರೇ ಬೈಲು ಮುಂತಾದ 
ಕೆಲವು ಸ್ಥಳಗಳಲ್ಲಿ ಈ ಸ್ಟೇ ಮಾಡುವುದು ನಡೆಯುತಿದೆ. ಬಾಕಿ ಪ್ರದೇಶದಲ್ಲಿ ಮಾಡುತ್ತಿಲ್ಲ. 
ಆದ್ದರಿಂದ ಈ ಡಿ.ಡಿ.ಟಿ. ಯನ್ನು ಸಾಮೂಹಿಕವಾಗಿಸ್ಟೇ ಮಾಡುವಂತೆ 
ಏರ್ಪಾಡುಮಾಡಬೇಕೆಂದೂ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಹೆಲ್ಮ್‌ ಸೆಂಟರುಗಳನ್ನು 
ತೆರೆಯುವುದಕ್ಕೋಸ್ಕರವಾಗಿ ಬಡ್ಗೆಟ್ಟಿನಲ್ಲಿ ಹೆಚ್ಚು ಹಣವನ್ನು ಈ ಬಾಬಿಗೆ 
ಮೀಸಲಾಗಿಡಬೇಕೆಂದೂ ಸರ್ಕಾರದವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. 


ಈಗ ಮಲೆನಾಡಿನಲ್ಲಿ ಕಮ್ಮುನಿಟಿ ಪ್ರಾಜೆಕ್ಟುಗಳನ್ನು ಮಾಡಬೇಕೆಂದು ಮಾಡಿದ್ದೀರಿ. 
ಆದರೆ ಇವುಗಳನ್ನು ಸೊರಬ ಶಿಕಾರಿಪುರ ತಾಲ್ಲೂಕುಗಳಲ್ಲಿ ಮಾಡಬೇಕೆಂದು ಮಾಡಿದ್ದೀರಿ. 
ಅವುಗಳನ್ನು ಅಲ್ಲಿ ಮಾಡುವುದಕ್ಕೆ ಬದಲಾಗಿ ತೀರ ಮಲೆನಾಡಾದ ಕೊಪ್ಪ, ಮೂಡಿಗೆರೆ, 
ನರಸಿಂಹರಾಜಪುರ, ತೀರ್ಥಹಳ್ಳಿ ಮುಂತಾದ ಕಡೆಗಳಲ್ಲಿ ಮಾಡಿದ್ದರೆ, ಅಲ್ಲಿನ ಜನರಿಗೆ 
ತುಂಬಾ ಅನುಕೂಲವಾಗುತ್ತಿತ್ತು. 

ಸರ್‌ ಎಂ. ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಮಲೆನಾಡು ಅಭಿವೃದ್ಧಿಯ ಬಗ್ಗೆ ಏನೇನು 
ಅಗತ್ಯವೆಂಬುದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಒಪ್ರಿನಲು ಒಂದು 
ಸಮಿತಿಯನ್ನು ನೇಮಕ ಮಾಡಿದ್ದರು. ಆ ಸಮಿತಿಯವರು ಒಪ್ಪಿಸಿದ ವರದಿಗನುಸಾರವಾಗಿ 
ಸರ್ಕಾರದವರು ಕಿಲಸಮಾಡಿದ್ದರೆ ಇಂದು ಮಲೆನಾಡಿನಲ್ಲಿ ಚಿನ್ನದ ಹೊಳೆಯೇ ಹರಿಯುತ್ತಿತ್ತು. 
ಹಾಗೆ ಮಾಡಿರುವುದಿಲ್ಲವಾದ್ದರಿಂದ ಈಗಲಾದರೂ ಸರ್ಕಾರದವರು ಆ ಸಮಿತಿಯವರು 
ಕೊಟ್ಟೆರತಕ್ಕ ವರದಿಯ ಪ್ರಕಾರ ಕಾರ್ಯಕ್ರಮಗಳನ್ನು ಕೈಗೊಂಡು ಮಲೆನಾಡಿನ ಅಭಿವೃದ್ಧಿಗೆ 
ಅನುಕೂಲಮಾಡಿಕೊಡಬೇಕಿಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 

ಕೈಗಾರಿಕೆಗಳ ಬಗ್ಗೆ ಹೇಳುವುದಾದರೆ, ತಾವ ಎಲ್ಲಾ ಕೈಗಾರಿಕೆಗಳನ್ನೂ ಬಯಲು 
ಸೀಮೆಗಳಲ್ಲೇ ಮಾಡಿ ಮಲೆನಾಡಿಗೆ ಯಾವುದರಲ್ಲೂ ಪ್ರಾಶಸ್ಕ ಕೊಡದೆ ಹೋದದ್ದರಿಂದ 
ಅದು ದಿನೇ ದಿನೇ ಹೀನಸ್ತಿತಿಗೆ ಬರಲು ಕಾರಣವಾಯಿತು. ನಾನಾಗಲೇ ಸೂಚಿಸಿದಂಥ 
ಮಲೆನಾಡು ಅಭಿವೃದ್ದಿ ಸಮಿತಿಯವರು ನೀಡಿರತಕ್ಕ ಸಲಹೆಯಂತೆ ಮಲೆ ನಾಡಿನಲ್ಲಿ ಕೆಲವು 
ಕೈಗಾರಿಕೆಗಳನ್ನಾದರೂ ಸ್ಥಾಪಿಸುವುದಕ್ಕೆ ಬಹಳ ಅನುಕೂಲವಾಗಿದೆ. ಅಲ್ಲಿಬೆತ್ತ, ಬಿದಿರು, 
ಬೆಂಡು, ಶ್ರೀಗಂಧ, ಬಲಗೀ ಇತ್ಯಾದಿ ಕೈಗಾರಿಕೆಗಳಿಗೆ ಅಗತ್ಯವಾಗಿ ಬೇಕಾದಂಥ ಮತ್ತು 


38 ಬಿ.ಎಲ್‌. ಸುಬ್ಬದ್ದು 


ಕಾಗದ, ಸಿಮೆಂಟ್‌ ಮುಂತಾದವುಗಳನ್ನು ತಯಾರಿಸಲು ಅನುಕೂಲವಾದುಂಥ ಕೆಚ್ಚಾಮಾಲುಗಳು 
ವಿಶೇಷಮೂಗಿ ದೊರೆಯುತ್ತಿರುವುದರಿಂದ ಅಲ್ಲಿ ಕೆಲವು ಕೈಗಾರಿಕೆಗಳನ್ನು ತಾವು ಏರ್ಪಾಡು 
ಮಾಡಿದ್ದರೆ ಈ ದಿವಸ ಅಲ್ಲಿರತಕ್ಕ ಬಡಜನರಿಗೆ ಕೂಲಿ ದೊರೆತು ಅವರಿಗೆ 
ಜೀವನೋಪಾಯವನ್ನು ಸುಲಭವಾಗಿ ನಡೆಸಿಕೊಂಡು ಹೋಗಲು ಒಂದು 
ಅನುಕೂಲವಾಗುತ್ತಿತ್ತು. ಆದ್ದರಿಂದ ಅವರ ಸಲಹೆಗಳನ್ನು ಸರ್ಕಾರದವರು ತಕ್ಷಣ ಜಾರಿಗೆ 
ತರಬೇಕೆಂದು ಅರಿಕೆಮಾಡಿಕೊಳ್ಳುತ್ತೇನೆ. 


ಮಲೆನಾಡಿನಲ್ಲಿ ಕಾಫಿ ಬೆಳೆ ಹೆಚ್ಚಾಗಿದೆ. ಈ ದಿವಸ ಎಲ್ಲ ವಸ್ತುಗಳ ಬೆಲೆಗಿಂತಲೂ 
ಈ ಕಾಫೀ ಬೀಜದ ಬೆಲೆ ಹೆಚ್ಚಾಗಿದೆ. ಅದು ಬೆಳೆಯುವವರಿಗೆ ಸಿಕ್ಕುತ್ತಿಲ್ಲ. ನಮ್ಮ ಇಡೀ 
ಇಂಡಿಯಾ ದೇಶದಲ್ಲಿ ಉತ್ಪತ್ತಿಯಾಗತಕ್ಕ ಸುಮಾರು ಇಪ್ಪತೊಂದು ಸಾವಿರ ಟನ್‌ ಕಾಫಿ 
ಬೀಜದಲ್ಲಿ ಅರ್ಧಭಾಗದಷ್ಟು ಕಾಫಿ ಬೆಳೆ ನಮ್ಮಮೆಸೂರಿನಲ್ಲಿಆಗುತ್ತದೆ. ನಮ್ಮ ಜಿಲ್ಲೆಯಲ್ಲೇ 
ಹೆಚ್ಚಾಗಿ ಬೆಳೆಯುತ್ತದೆ. ಯುದ್ಧಕ್ಕೆ ಮುನ್ನ ನಮ್ಮಇಂಡಿಯಾ ದೇಶದಿಂದ ಪರದೇಶಗಳಿಗೆ 
ಸುಮಾರು 10 ಸಾವಿರ ಟನ್‌ ಕಾಫಪೀಬೀಜವನ್ನು ರಫ್ತ ಮಾಡಲಾಗುತ್ತಿತ್ತು. ಈಗ ಎರಡು 
ಸಾವಿರ ಟನ್‌ಗಳನ್ನು ಮಾತ್ರ ಕಳುಹಿಸುತ್ತಿದ್ದಾರೆ. ಪರದೇಶದ ಹಣ ನಮ್ಮಸೀಮೆಗೆ ಬರುತ್ತಿತ್ತು. 
ಹಾಗೆ ಹಿಂದೆ ಬರುತ್ತಿದ್ದಂಥ ಹಣವೆಲ್ಲಾ ನಮ್ಮ ಸಂಸ್ಥಾನಕ್ಕೆ ಬರುತ್ತಿದ್ದುದು ಆ ದಿವಸ 
ಇಂಡಿಯಾ ಸರ್ಕಾರದವರ ಕ್ಕಿ ಸೇರಿದೆ. ಒಂದು ಹಂಡ್ರೆಡ್‌ವೈಟ್‌ ಕಾಫೀ ಬೀಜದ 
ಮಾರಾಟದಿಂದ 21 ರೂಪಾಯಿಗಳು ಎಕ್ಷೈಜು ಡ್ಮೂಟಿಯ ರೂಪದಲ್ಲೂ 4 ರೂಪಾಯಿಗಳು 
ಮಾರಾಟ ತೆರಿಗೆ ರೂಪದಲ್ಲೂ ನಮಗೆ ಬರುತ್ತಿದೆ. ಇಂಥ ಆದಾಯ ಕೊಡತಕ್ಕ ಬೆಳೆ 
ಬೇರೊಂದಿಲ್ಲ. ಹೀಗೆ ಇನ್ನೂ ಎಷ್ಟೋ ಆದಾಯ ತರತಕ್ಕ ಬೆಳೆಗಳು ಆ ನಮ್ಮಮಲೆನಾಡಿನಲ್ಲಿ 
ಉತ್ಪತ್ತಿಯಾಗುತ್ತವೆಂದು ತಿಳಿಸಿದರೆ ಅದೊಂದು ನಮ್ಮ ಜಿಲ್ಲೆಯ ಮತ್ತು ಮಲೆನಾಡಿನ 
ಹಿರಿಮೆಯೆನ್ನಬೇಕು. 


ಕೆರೆಗಳ ವಿಚಾರ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 2300 ಕೆರೆಗಳಿವೆ. ಅವುಗಳ ಪೈಕಿ 
ಸುಮಾರು 2000 ಕೆರೆಗಳು ಹೂತುಹೋಗಿವೆ. ಇನ್ನೂ ಅಷ್ಪಿಷ್ಟು ಜನ, ಜಾನುವಾರುಗಳಿಗೆ 
ನೀರನ್ನು ಸರಬರಾಯಿ ಮಾಡುತ್ತಿರುವ ಕೆರೆಗಳು 300 ಇವೆ. ಯಾವುದೋ ಪಾಳೇಗಾರರ 
ಕಾಲದಲ್ಲಿ ಕಟ್ಟಿಸಿದ್ದ ಈ ಕೆರೆಗಳೆಲ್ಲಾ ದುರಸಿಲ್ಲದೆ ಇಂದು ಹಾಳುಬಿದ್ದಿವೆ. ಈ ಕೆಲೆಗಳನ್ನೆಲ್ಲಾ 
ಸರಿಯಾಗಿ ಕಾಲ ಕಾಲಕ್ಕೆ ರಿಪೇರಿ ಮಾಡಿಸಿ ಇಟ್ಟುಕೊಂಡಿದ್ದರೆ ಈ ದಿನವೇ ನಮಗೆ ಹೊಟ್ಟೆ 
ಬಟ್ಟೆಯ ವ್ಯಸನ ಇರುತ್ತಿರಲಿಲ್ಲ. ಆದುದರಿಂದ ಆದಷ್ಟು ಬೇಗ ಈಃ ಕೆರೆಗಳನ್ನು ದುರಸ್ತು 
ಮಾಡಿಸಿ ಹೆಚ್ಚು ಬೆಳೆ ಬೆಳೆಯಲು ಸಹಾಯಮಾಡಿಕೊಡಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ರೈತರ 
ಅನುಕೊಲಕ್ಕಾಗಿ ಒಂದಾದರೂ ಟ್ರಾಕ್ಷರನ್ನು ಕೊಟ್ಟಿಲ್ಲ. ನಾನು ಒಂದಾವರ್ತಿ ಕಳಸಕ್ಕೆ ಹೋಗಿದ್ದಾಗ್ಗೆ 
ಜನರೆಲ್ಲಾ ಬಹಳವಾಗಿ ಹೇಳಿಕೊಂಡು ಒಂದು ಟ್ರಾಕ್ಷರನ್ನು ತರಿಸಿಕೊಡಿ ಎಂದು ಕೇಳಿಕೊಂಡರು. 
ಆಗ ನಾನು ಚಿಕ್ಕಮಗಳೂರಿನಲ್ಲಿರತಕ್ಕ ವ್ಯವಸಾಯದ ಇಲಾಖಾಧಿಕಾರಿಗಳಿಗೆ ಒಂದು ಪತ್ರ 


ಪುತಿಭಾವಂತ ಸಂಸದೀಯ ಪಟು 39 


ಬರೆದು ಕಳುಹಿಸಿದ್ದೆ. ಅದಕ್ಕೆ ಅವರು “ನಮ್ಮ ಜಿಲ್ಲೆಯಲ್ಲಿ ಟ್ರಾಕ್ಷರುಗಳಿಲ್ಲ” ಎಂದು ಉತ್ತರ 
ಬರೆದಿದ್ದರು. ಆದ ಕಾರಣ ನಾನೀಗ ಸೂಚನೆಕೊಟ್ಟಿರತಕ್ಕ ವಿಚಾರಗಳನ್ನು ಸರ್ಕಾರದವರು 
ತಮ್ಮನಿಗಾಕ್ಕಿ ತೆಗೆದುಕೊಂಡು ಇವುಗಳನ್ನೆಲ್ಲಾ ಸರಿಪಡಿಸಬೇಕೆಂದು ಪ್ರಾರ್ಥಿಸುತ್ತೇನೆ. 


ಇನ್ನು ವಿದ್ಯಾಭ್ಯಾಸದ ವಿಚಾರ, ನಮ್ಮ ಜಿಲ್ಲೆಯಲ್ಲಿರತಕ್ಕ ಹಳ್ಳಿಗಳಿಗೆ ತಾವು ಈಗ 
ಕೊಟ್ಟಿರತಕ್ಕೆ ಸ್ಕೂಲುಗಳು ಬಹಳ ಕಡಿಮೆ. ಮೈದಾನಕ್ಕೂ ಮಲೆನಾಡಿಗೂ ಬಹಳ ವ್ಯತ್ಯಾಸವಿದೆ. 
ಮೈದಾನ ಪ್ರದೇಶದಲ್ಲಿ ಒಂದೊಂದು ಗ್ರಾಮದಲ್ಲಿಯೂ ಸಾವಿರಾರು ಜನರು 
ವಾಸಮಾಡುತ್ತಾರೆ. ಆದರೆ ಮಲೆನಾಡಿನಲ್ಲಿ ಹಳ್ಳಿಗೆ 3-4 ಮನೆಗಳಿರುವಂಥ ಹಳ್ಳಿಗಳೂ 
ಇರುತ್ತವೆ. ಆದ ಕಾರಣ ಯಾವ ಯಾವ ಗ್ರಾಮದಲ್ಲಿ 1,000-1,500 ಜನಸಂಖ್ಯೆಗೆ 
ಮೇಲ್ಲಟ್ಟ ಪ್ರಜಾಸಂಖ್ಯೆ ಇರುತ್ತದೋ ಅಂಥಾ ಸ್ಥಳಗಳಿಗೆ ಮಾತ್ರವೆ ಸ್ಕೂಲನ್ನು ಕೊಡಬೇಕೆಂಬ 
ಸರ್ಕಾರಿ ನಿಯಮವು ಕೇವಲ ಬಯಲು ಸೀಮೆಗೆ ಅನ್ವಯಿಸಬಹುದೇ ಶಿವಾಯಿ ಮಲೆನಾಡಿಗೆ 
ಅದು ಅನ್ವಯಿಸುವುದಿಲ್ಲ. ತಾವ ಕೊಂಚ ಉದಾರ ಭಾವದಿಂದ ಮಲೆನಾಡನ್ನು ಪರಿಗಣಿಸಿ 
ನೋಣಟಾಗಿದ ಅಲಗ ನಮೂ ಈ ಜಟ ಬಾಶಮಿಕ ಮತು ಮಾದ್ಯಮಿಕ ಶಾಲು 
ಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಷ್ಟೇ ಅಲ್ಲದೆ ಈ ಪಾಠಶಾಲೆಗೆ ತಾವ ಕಳುಹಿಸ 
ತಕ್ಕಂಥ ಉಪಾಧ್ಯಾಯರುಗಳು ಕೇವಲ ಎಲ್‌.ಎಸ್‌. ಮಾಡಿದವರು, ಇಲ್ಲವೇ ಅದರಲ್ಲಿ 
ಫೈಲ್‌ ಆಗಿರತಕ್ಕಂಥವರಾಗಿರುತ್ತಾರೆ. ಇಂಥವರಿಗೆ ಸರಿಯಾಗಿ ಪಾಠ ಕ್ರಮ ಮಾಡುವದು 
ಗೊತ್ತಾಗುವುದಿಲ್ಲ. ಹಳ್ಳಿಯ ಜನರು ಮಾಡತಕ್ಕ ವಿದ್ಯಾಭ್ಯಾಸವಾದರೋ ಒಂದು ಮಿಡಲ್‌ 
ಸ್ಕೂಲ್‌ ವ್ಯಾಸಂಗ ಅಥವಾ ಇನ್ನೂ ಜಾಸ್ತಿ ಎಂದರೆ ಒಂದು ಎಸ್‌.ಎಸ್‌.ಎಲ್‌.ಸಿ. 
ಇಷ್ಟನ್ನಾದರೂ ಅವರು ಸರಿಯಾಗಿ ಕಲಿಯಬೇಕಾಗಿದ್ದರೆ ತಾವು ಒಳ್ಳೆಯ ನುರಿತ 
ಉಪಾಧ್ಯಾಯರನ್ನು ಕಳುಹಿಸಬೇಕು. ಅಂಥ ದಕ್ಷರಾದ ಉಪಾಧ್ಯಾಯರನ್ನು ಕಳುಹಿಸಬೇಕು. 
ಅಂಥ ದಕ್ಷರಾದ ಉಖಾಧ್ಯಾಯರು ಈಗ ತಾವ ಕೊಡತಕ್ಕ ಸಂಬಳಕ್ಕೆ ಬರಲು ಸಾಧ್ಯವಿಲ್ಲ. 
ಆದಕಾರಣ ತಾವು ಉಪಾಧ್ಯಾಯರ ಸಂಬಳವನ್ನು ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ಮಲೆನಾಡಿನ 
ಮಕ್ಕಳ ವಿದ್ಯಾಭಿವೃದ್ಧಿಗೆ ಸಹಾಯ ನೀಡಬೇಕಾಗಿದೆ. ಇನ್ನು ಮಲೆನಾಡಿಗೆ ಬರತಕ್ಕ ಎಲ್ಲ 
ನೌಕರರಿಗೂ ಸಂಬಳ ಭತ್ಯ ಮತ್ತು ಮಲೆನಾಡು ಅಲೋಯನ್‌ಸು ಇತ್ಕಾದಿಗಳನ್ನೆಲ್ಲಾ ಕೊಟ್ಟು 
ಅವರು ಶ್ರದ್ಧೆಯಿಂದ ದಕ್ಷತೆಯಿಂದ ಅಲ್ಲಿ ಕಿಲಸ ಮಾಡಿ ಮಲೆನಾಡನ್ನು ಮುಂದಕ್ಕೆ ತರುವಂತೆ 
ಮಾಡಬೇಕೆಂದು ತಮಲ್ಲಿ ನಾನು ಮನವಿಮಾಡಿಕೊಳ್ಳುತ್ತೇನೆ. ಈ ನಿರ್ಣಯಕ್ಕೆ ಎಲ್ಲಾ 
ಮಾನ್ಯ ಸದಸ್ಯರೂ ಬೆಂಬಲನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ತಾವ ಮಲೆನಾಡಿಗೆ ಹೆಚ್ಚು 
ಪ್ರೋತ್ಸಾಹ ನೀಡಿದ್ದಿದ್ದರೆ ಇಂದು ಕೋಲಾರ ಜಿಲ್ಲೆಯಲ್ಲಿ ಸಂಭವಿಸಿರುವ ಕ್ಲಾಮವನ್ನು ಒಂದು 
ವರ್ಷದೊಳಗಾಗಿಯೇ ಪರಿಹಾರಮಾಡಬಹುದಾಗಿತ್ತು. ಈ ನಾನಾ ವಿಚಾರಗಳ ಬಗ್ಗೆ 
ಸರ್ಕಾರದವರು ತೀವ್ರ ಆಲೋಚನೆ ಮಾಡಿ ಸಂಸ್ಥಾನದ ಹಾಗೂ ಮಲೆನಾಡಿನ ಸಂಪದಭಿವುದ್ಧಿಗೆ 
ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿ, ನಾನು ಈ ಖೋತಾ ಸೂಚನೆಯನ್ನು 
ಹೃತ್ರೂರ್ವಕವಾಗಿ ಸಮರ್ಥಿಸುತ್ತೇನೆ. 


40 ಬಿ.ಎಲ್‌. ಸುಬ್ದಮ್ದ್ಮ 


ಶ್ರೀ ಕೆ. ಹನುಮಂತಯ್ಯನವರು (ಮುಖ್ಯ ಮಂತ್ರಿಗಳು) - ಸ್ವಾಮಿ ಈ ದಿವಸ 
ಮಲೆನಾಡು ಅಭಿವೃದ್ಧಿಯ ವಿಷಯದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯವಿಲ್ಲ. ಮಲೆನಾಡು 
ಅಭಿವೃದ್ಧಿ ಹೊಂದಬೇಕೆಂಬ ಉದ್ದೇಶವು ಸರ್ಕಾರಕ್ಕೂ ಸಭೆಗೂ ಇದೆ. ಈಗ ತಂದಿರುವ 
ಖೋತಾ ಸೂಚನೆಯಲ್ಲಿ ಹೆಚ್ಚಿನ ಹಣವನ್ನು ಒದಗಿಸಬೇಕೆಂದು ಅಷ್ಟು ಮಾತ್ರ 
ಪ್ರಸ್ತಾಪಮಾಡಿದರು. ಈಗ ಬಡ್ಡೆಟ್ಟನ್ನು ಸಭೆಯ ಮುಂದಿಟ್ಟ ಮೇಲೆ ಹಣಕಾಸಿನ ಪರಿಸ್ಥಿತಿ 
ಹೇಗಿದೆಯೆಂಬುದು ಶ್ರೀಮತಿ ಸುಬ್ಬಮನವರಿಗೆ ಗೊತ್ತು. ಹೀಗಿದ್ದರೂ ಕೂಡ ಮಲೆನಾಡು 
ಅಭಿವೃದ್ಧಿಗಾಗಿ ಕಮ್ಮೂನಿಟಿ ಪ್ರಾಜೆಕ್ತಿಗೆ ಸುಮಾರು 6-70 ಲಕ್ಷ ರೂಪಾಯಿಗಳನ್ನು ಮಲೆನಾಡು 
ಪ್ರಾಂತ್ಯಕ್ಕೆ ಕೊಟ್ಟಿದೆ. 

ಶ್ರೀ ಜಿ.ಎ. ತಿಮಪ್ಪಗೌಡರು (ಅರಕಲಗೂಡು) - ಮಲೆನಾಡಿಗೆ ಅದು ಜಾಸ್ತಿಯಲ್ಲ. 

Mr. Speaker - Wait and see. He is going to tell you that he has 
provided one crore of rupee under the five year plan. 

Sri G.A. Thimmappa Gowda (Arkalgud)- May I know how much 
of the amount has not been spent under this year's allotment? 


Mr. Speaker - He is answering 


ಶ್ರೀ ಕೆ. ಹನುಮಂತಯ್ಯನವರು-ಈ ಹಣದ ವಿಚಾರದಲ್ಲಿ ಈವಾಗಲೇ ಶ್ರೀ 
ತಿಮ್ಮಪ್ಪಗೌಡರು ಹೋಲಿಸಿ ಮೋಡಿಕೊಳ್ಳುತ್ತಾ ಹೋದರೆ ಆಮೇಲೆ ಹೆಚ್ಚಾಗಿ 
ಕೊಡುವುದಕ್ಕಾಗುವುದಿಲ್ಲ. ಆದ್ದರಿಂದ ಈಗ ಇಷ್ಟು ಹಣ ಕೊಟ್ಟಿದೆ. ಮುಂದಕ್ಕೆ ಇಷ್ಟನ್ನು 
ಕೊಡುತ್ತೇವೆ ಎಂದು ಹೇಳಿ ನಿಗದಿಮಾಡಿಸಿಕೊಳ್ಳುವುದಕ್ಕಿಂತ ಸರ್ಕಾರದ ಅವಗಾಹನೆಗೆ 
ಇದನ್ನು ಬಿಡಿ. ಆಗ ಸಾಧ್ಯವಾದಷ್ಟು ಹಣ ಒದಗಿಸಿದ ಹಾಗೆಲ್ಲಾಆ ಮಲೆನಾಡು ಅಭಿವೃದ್ಧಿ 
ಕೆಲಸಕಾರ್ಯಗಳಿಗೆ ಉಪಯೋಗಿಸೋಣ. ಆದ್ದರಿಂದ ಶ್ರೀಮತಿ ಸುಬ್ಬಮ್ಮನವರು ಈ 
ಖೋತಾ ಸೂಚನೆಯನ್ನು ವಾಪಸು ತೆಗೆದುಕೊಳ್ಳಬೇಕೆಂದು ಕೇಳುತ್ತೇನೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮನವರು-ನಮ್ಮಸರ್ಕಾರದವರು ಮಲೆನಾಡು ಅಭಿವೃದ್ಧಿಗೆ 
ಹೆಚ್ಚು ನಿಗಾ ಕೊಡುತ್ತಾರೆಂಬ ಭರವಸೆಯಿಂದ ಈ ಸೂಚನೆಯನ್ನು ವಾಷಸು ತೆಗೆದುಕೊಳ್ಳಲು 
ಅನುಮತಿ ಬೇಡುತ್ತೇನೆ. (ವಿಧಾನ ಸಭಾ ಕಲಾಪ ದಿನಾಂಕ: 3-7-1952) 


ಪುತಿಭಾವಂತ ಸಂಸದೀಯ ಪಟು 4| 


5. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುವ 
ಬಗ್ಗೆ 


ಸ್ವಾಮಿ, ನಮ್ಮ ದೇಶದಲ್ಲಿರುವ ಕೈಗಾರಿಕೆಗಳ ವಿಷಯವಾಗಿ ನಾನು ಒಂದೆರಡು 
ಮಾತುಗಳನ್ನಾಡಬೇಕೆಂದು ಇಚ್ಛಿಸಿದ್ದೇನೆ. ಪಿತಾಮಹ ವಿಶ್ವೇಶ್ವರಯ್ಯನವರ ಯೋಜನೆ 
ಗಮುಸಾರವಾಗಿ ನಮ್ಮ ದೇಶದಲ್ಲಿ ಅನೇಕ ಕೈಗಾರಿಕೆಗಳು ಸ್ಥಾಪನೆಯಾಗಿ ಅವು ಕೆಲಸವನ್ನು 
ನಡೆಸುತಿವೆ. ಆದರೆ ಈ ದಿವಸ ' ಅವುಗಳ ಸ್ಥಾನಮಾನವೇನಾಗಿದೆ, ಅವುಗಳ ಸ್ಥಿತಿ ಯಾವ 
ರೀತಿಯಾಗಿದೆ ಎಂಬ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕೆಂದಿದ್ದೇನೆ. 


ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೊಂದು ಕೈಗಾರಿಕಾ ಪಾಠಶಾಲೆಯಿದೆ. ಆ 
ಪಾಠಶಾಲೆಗೆ ಸರಿಯಾದ ಕಟ್ಟಡವಿಲ್ಲ. ಶಾಲಾ ಸಲಕರಣೆಗಳಿಲ್ಲ. ಅದಕ್ಕೆ ವಿದ್ಯುಚ್ಛಕ್ತಿ 
ದೀಪವಿಲ್ಲ. ಹೀಗೆ ಯಾವ ಒಂದು ಅನುಕೂಲವನ್ನಾಗಲಿ ಆ ಪಾಠಶಾಲೆಗೆ ತಾವ ಒದಗಿಸಿಲ್ಲ. 
ಒಬ್ಬ ಮಹನೀಯರು ಆ ಪಾಠಶಾಲೆಯ ಕಟ್ಟಡಕ್ಕಾಗಿ ಹಣವನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ 
ಕೂಡ ತಾವ ಸರಿಯಾದ ನಿಗಾ ತೆಗೆದುಕೊಂಡಿಲ್ಲ. ಇಂಥ ಅಪಶ್ರದ್ಧೆಯ ಮನೋಭಾವವನ್ನು 
ತಾವು ಬೇಗ ಕೊನೆಗಾಣಿಸಿ ಮಲೆನಾಡಿನ ಜನರ ಕಷ್ಟ ಸುಖಗಳೇನೆಂಬುದನ್ನು ತಿಳಿದುಕೊಂಡು 
ಅವರ ಅಭಿವೃದ್ಧಿಗೆ ಹೆಚ್ಚಿನ ಗಮನಕೊಡಬೇಕು. 


ನಾನಾಗಲೇ ತಿಳಿಸಿದಂತೆ ನಮ್ಮದೇಶದಲ್ಲಿ ಅನೇಕ ಚಿಕ್ಕ ಮತ್ತು ದೊಡ್ಡ ಕೈಗಾರಿಕೆಗಳು 
ಸ್ಥಾಪಿತವಾಗಿರುವುದಲ್ಲಿ ಕೆಲವ ಗೃಹ ಕೈಗಾರಿಕೆಗಳನ್ನು ಸಹ ಪೂಜ್ಯ ಪಿತಾಮಹ ಸರ್‌ ಎಂ. 
ವಿಶ್ವೇಶ್ವರಯ್ದ ನವರ ಯೋಜನೆಗನುಸಾರವಾಗಿ ಪ್ರಾರಂಭಿಸಿದ್ದಾರೆ. ಹಾಗೆಯೇ ತಾವ ಗೃಹ 
ಕಿಗಾರಿಕಿಗಳಿಗೆ ಉತ್ತೇಜನ ನೀಡತಕ್ಕ ಸಂದರ್ಭದಲ್ಲಿ ವಾನಾ ಗೃಹ ಕೈಗಾರಿಕೆಗಳಿಗೆ ಎಲ್ಲಿಲ್ಲಿ 
ಕಚ್ಚಾ ಮಾಲುಗಳು ದೊರೆಯುತ್ತಿವೆಯೋ, ಆಯಾ ಪ್ರದೇಶದಲ್ಲಿ ಶ್ರೀಗಂಧ ಜೊಂಡು, 
ಬೆತ್ತ ಮತ್ತು ಬಿದಿರು, ಬೆಂಡು ಇತ್ಕಾದಿ ವಸ್ತುಗಳು ದೊರೆಯುತ್ತಿವೆಯೋ ಅಂಥ ಮಲೆನಾಡು 
ಪ್ರದೇಶದಲ್ಲಿ ಈ ಗೃಹ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲು ತಾವ ಮನಸ್ಸು ಕೊಡದಿರುವದು 
ತುಂಬಾ ಶೋಚನೀಯವಾದ ವಿಚಾರ. ಈ ಪ್ರದೇಶದ ಜನರಿಗೆ ಸಾಕಷ್ಟು ಕೆಲಸವಿಲ್ಲದೆ 
ಕಾಲಹರಣೆ ಮಾಡುತ್ತಿದ್ದಾರೆ. ಜನರಿಗೊಂದು ಉಪಜೀವನ ನಡೆಸಿಕೊಳ್ಳಲು ಅವಕಾಶವನ್ನು 
ತಾವು ಕಲ್ಪಿಸಿಲ್ಲ. ಅದರಿಂದ ಅವರಿಗೆ ಬಡತನ ಹೆಚ್ಚಾಗುತ್ತದೆ. ಅದೇ ರೀತಿಯಾಗಿ 
ಮಲೆನಾಡಿನಲ್ಲಿರತಕ್ಕ ಸ್ಟೀಯರಿಗೂ ಸಹ ಮಾಡಲು ಸಾಕಷ್ಟು ಕೆಲಸವಿಲ್ಲದೆ ಅವರು 
ಸೋಮಾರಿಗಳಾಗಿ ಕುಳಿತಿರಬೇಕಾಗಿದೆ. 

ಈ ಸಭೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಅವರವರ ವಿಚಾರಗಳನ್ನು ಮಾತ್ರ ಅವರವರು 
ಹೇಳಿಕೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಉದಾಹರಣೆಗೆ ಹೇಳುವುದಾದರೆ, ಈ 
ಸಭೆಯಲ್ಲಿರತಕ್ಕ ಹರಿಜನ ಪ್ರತಿನಿಧಿಗಳು ಯಾವಾಗಲೂ ಅವರ ಜನಗಳಿಗಿರತಕ್ಕ ಕಷ್ಟಗಳನ್ನು 
ಹೇಳುತ್ತಾ ಅವರಿಗೆ ಸ್ನಾನಗಳನ್ನು ರಿಸರ್ವ್‌ ಮಾಡಬೇಕು, ಅನುಕೂಲಪಡಿಸಬೇಕು ಎಂಬ 
ಇತ್ಯಾದಿ ವಿಚಾರಗಳನ್ನೇ ಹೇಗೆ SE ಪ್ರತಿಪಾದನೆ ಮಾಡುತಿದ್ದಾರೆಯೋ, ಹಾಗೆಯೇ 


42 ಬಿ.ಎಲ್‌. ಸುಬ್ಬಮ್ಮ 


ನಾನು ಸಹ ನಮ್ಮ ಸ್ತೀಯರ ವಿಚಾರದಲ್ಲಿ, ಯಾರೂ ಹೆಚ್ಚಿನ ನಿಗಾ ಕೊಡದಿರುವುದರಿಂದ 
ನಮ್ಮ ಸ್ತೀಯರ ನಿಜವಾದ ಕಷ್ಟಗಳೇನಿರುತ್ತವೆಂಬುದನ್ನು ತಿಳಿಸಿ, ಆ ಬಗ್ಗೆ ಅವರ 
ತೊಂದರೆಗಳನ್ನು ಹೋಗಲಾಡಿಸಿಕೊಳ್ಳತಕ್ಕ ಬಗ್ಗೆ ಅವರಿಗಾಗಿ ತಾವ ಈ ಗೃಹ ಕೈಗಾರಿಕೆಗಳನ್ನು 
ಎಲ್ಲ ಕಡೆಗಳಲ್ಲೂ ಪ್ರಾರಂಭಿಸಬೇಕೆಂದೂ ತಿಳಿಸಲಿಚ್ಛಿಸುತ್ತೇನೆ. 

(Mr. Deputy Speaker in the Chair) 


ಇನ್ನು ಖಾದೀೀ ಕೈಗಾರಿಕೆಯ ವಿಚಾರವಾಗಿ ಮಾನ್ಯ ಶ್ರೀ ಎಂ. ಲಿಂಗಣ್ಣನವರು ಬಹಳ 
ಚಿನ್ನಾಗಿ ಎಲ್ಲ ವಿಷಯಗಳನ್ನು ವಿವರಿಸಿದ್ದಾರೆ. ಮೊನ್ನೆ ಸರ್ಮೋದಯದ ದಿವಸ ನಮ್ಮ 
ಪೂಜ್ಯ ಶ್ರೀ ಪಟ್ಟಾಭಿರಾಮನ್‌ರವರು ಭಾಷಣ ಮಾಡುತ್ತಿದ್ದ ಕಾಲದಲ್ಲಿ ಅವರು ಒಂದು 
ಅಂಶ ತಿಳಿಸಿದ್ದಾರೆ. ಜಾರ್ಜ್‌ ದ ಫಿಫ್ಟ್‌ ಕಾಲದಲ್ಲಿ ಇಂಗ್ಲೆಂಡಿನ ತಯಾರಿಕೆ ಬಟ್ಟೆ ಹಾಕದವರು 
ರಾಜ ಸಭೆಗೆ ಬರಬಾರದೆಂದು ಆಜ್ಞೆ ಮಾಡಿದ್ದಾರೆ. ಆದರೆ, ನಮ್ಮವರು ಯಾತಕ್ಕೆ ಈ 
ಚರಿತ್ರೆಗಳನ್ನು ಓದುತ್ತಾ ಬಂದಿದ್ದಾರೆ ಎಂದು ಇಂಗ್ಲೆಂಡ್‌ ದೇಶದಲ್ಲಿ ತಯಾರಾದ ಬಟ್ಟಿಗಳ 
ಮೇಲಿನ ವ್ಯಾಮೋಹವನ್ನು ಮತ್ತು ಅವುಗಳಿಗೆ ನಮ್ಮಜನರು ನೀಡುತ್ತಿರುವ ಪ್ರೋತ್ಸಾಹವನ್ನು 
ನಿಲ್ಲಿಸುತ್ತಾ ರೋ ಅಂದೇ ನಮ್ಮ ದೇಶದ ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿಯಾಗಲು 
 ಅವಕಾಶವಿರುತ್ತದೆಂದು ಅವರು ತಿಳಿಸಿದ್ದಾರೆ. ಆದರೆ ಹೀಗೆ ಜನರೂ ಮತ್ತು ಸರ್ಕಾರ 
ಕೇವಲ ಬಟ್ಟೆಯೊಂದಕ್ಕೆ ಅಲ್ಲ ನಮಲ್ಲಿ ತಯಾರಾಗತಕ್ಕ ಪ್ರತಿಯೊಂದು ಸ್ವದೇಶಿ ಮಾಲಿಗೂ 
ಪ್ರೋತ್ಸಾಹ ನೀಡಬೇಕಾದದ್ದು ತುಂಬಾ ಅಗತ್ಯವೆಂದು ಹೇಳುತ್ತೇನೆ. ಈ ದಿವಸ ಒಂದು 
ಕೋಟಿ ರೂಪಾಯಿನ ಖಾದಿ ಹಾಗೆಯೇ ಮೂಲೆಗೆ ಬಿದ್ದಿದೆಯೆಂದು ತಿಳಿದುಬಂದಿದೆ. 
ಇದನ್ನು ನೋಡಿದರೆ ನಮ್ಮಜನರ ಮನೋಭಾವ ಹೇಗಿರುತ್ತದೆಯೆಂಬುದು ಗೊತ್ತಾಗುತ್ತದೆ. 
ಇದನ್ನು ನೋಡಿದರೆ, ನಮ್ಮದೇಶದ ಜನರು ನಮ್ಮದೇಶದಲ್ಲೇ ತಯಾರಾದ ಪ್ರತಿಯೊಂದು 
ಮಾಲನ್ನೂ ಉಪಯೋಗಿಸುವಂತೆ ಅವರಿಗೆ ಪ್ರೋತ್ಸಾಹ ಹುಟ್ಟಿಸತಕ್ಕೆ ಬಗ್ಗೆ ಸರ್ಕಾರದವರು 
ಒಂದು ಆಜ್ಞೆಯೇನಾದರೂ ಈ ಸಂಬಂಧವಾಗಿ ಅಗತ್ಯವಿದೆಯೇಮೋ ಎಂಬಂತೆ ನನಗೆ 
ಎನಿಸುತ್ತದೆ. ಮಲೆನಾಡಿನ ಜನರಿಗೆ ತಾವ ಲೇಶಾಂಶವೂ ಈ ಗೃಹ ಕೈಗಾರಿಕೆಗಳ ಬಗ್ಗೆ 
ಸಹಾಯ ನೀಡಿಲ್ಲ ಆ ಪ್ರದೇಶದ ಜನರ ಕಡೆಗೆ ತಮ್ಮನಿಗಾ ಬಿದ್ದಿಲ್ಲ. ಹೀಗೆ ಮಾಡತಕ್ಕದ್ದು 
ಖಂಡಿತ ಸರಿಯಾದುದಲ್ಲ. 


ಇನ್ನು ಆ ಚಿಕ್ಕಮಗಳೂರು ಶಾಲೆಯ ವಿಚಾರದಲ್ಲಿ ತಾವು ಮನಸ್ಸಿದ್ದರೆ ಅದನ್ನು 
ಚಿನ್ನಾಗಿ ನಡೆಸಿ ಅದು ಸಜೀವವಾಗಿರುವಂತೆ ಮಾಡಿ. ಇಲ್ಲವಾದರೆ ಅದನ್ನು ಸಂಪೂರ್ಣವಾಗಿ 
ಮುಚ್ಚಿಯಾದರೂ ಮುಚ್ಚಿ ಬಿಡಿ. ಕಚ್ಛಾಮಾಲುಗಳು ವಿಶೇಷವಾಗಿ ದೊರೆಯುವ ಕಡೆಗಳಲ್ಲಿ 
ಹೆಚ್ಚಿ ಹೆಚ್ಚು ಗೃಹ ಕೈಗಾರಿಕೆಗಳನ್ನು ಸ್ಥಾಪಿಸಿ ಜನರಿಗೆ ಅನುಕೂಲಪಡಿಸಬೇಕಿಂದು ಸರ್ಕಾರದವರಲ್ಲಿ 
ಮನವಿ ಮಾಡಿಕೊಳ್ಳುತ್ತೇನೆ. ಆ ಕೈಗಾರಿಕೆ ಪಾಠಶಾಲೆ ಚಿನ್ನಾಗಿ ಕೆಲಸ ಮಾಡುತ್ತಾ ಅದು 


ಪೆತಿಭಾವಂತ ಸಂಸದೀಯ ಪಟು 43 


ಅಭಿವೃದ್ದಿಗೆ ಬರುವಂತೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇದರಿಂದ ಮಲೆನಾಡು 
ಜನರಿಗೆ ತುಂಬ ಅನುಕೂಲವಿದೆ. ಎಲ್ಲಿ ಗಂಧ, ಬಿದಿರು, ಬತ್ತ, ಜೊಂಡು, ಬೆಂಡು 
ಇತ್ಯಾದಿ ಕಚ್ಚಾಮಾಲುಗಳು ಹೇರಳವಾಗಿ ದೊರೆಯುತ್ತಿವೆಯೋ ಅಂಥ ಮಲೆನಾಡಿನಲ್ಲಿ 
ಹೆಂಗಸರಿಗೆ ಒಂದು ಉಪಜೀವನ ಕಲ್ಪಿಸಿಕೊಳ್ಳುವುದಕ್ಕೆ ಈ ದಿವಸ ಅವಕಾಶವಿಲ್ಲದಂತಾಗಿದೆ. 
ಇದರಿಂದ ಅವರೆಲ್ಲಾ ಸೋಮಾರಿಗಳಾಗಿದ್ದಾರೆ. ಆ ಪ್ರದೇಶದಲ್ಲಿ ತಾವು ಹೆಚ್ಚಿನ ಗೃಹ 
ಕೈಗಾರಿಕೆಗಳನ್ನು ಸ್ಥಾಪಿಸುವದರ ಮೂಲಕ ಅವರಿಗೆ ಅನುಕೂಲಪಡಿಸಬೇಕಿಂದು ಸರ್ಕಾರದವರಲ್ಲಿ 
ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಪೂರೈಸುತ್ತೇನೆ. (ವಿಧಾನ ಸಭಾ ಕಲಾಪ: 
ದಿನಾಂಕ 26-3-1953) 


44 ಬಿ.ಎಲ್‌. ಸುಬಮ್ಮ 
ಬ 


6. ಸ್ತೀಯರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಲು ಒತ್ತಾಯ 
ಸ್ವಾಮಿ, 

ವಿದ್ಯಾಭ್ಯಾಸ ಸುಧಾರಣೆಯ ವಿಷಯದಲ್ಲಿ ನಿನ್ನೆಯಿಂದ ವಿಫಲವಾಗಿ 
ಚರ್ಚೆಯಾಗಿದೆ. ಈಗ ನಮ್ಮದೇಶದಲ್ಲಿರುವ ವಿದ್ಯಾಭ್ಯಾಸ ಕ್ರಮ ಅನೇಕ ವರ್ಷಗಳಿಂದ 
ನಡೆದುಕೊಂಡು ಬಂದಿದೆ. ಹಿಂದೆ ಯಾರು ನಮ್ಮ ದೇಶವನ್ನಾಳುತ್ತಿದ್ದರೋ ಅವರ 
ಇಚ್ಛಾನುಸಾರವಾದ ವಿದ್ಯಾಭ್ಯಾಸ ಪದ್ಧತಿ ನಡೆದುಕೊಂಡು ಬಂದಿದೆ. ಇದು ಸರಿಯಾದುದಲ್ಲ. 
ಈಗಿವ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದಿಲ್ಲ. ಇದನ್ನು ಬದಲಾಯಿಸಿ ಈ ನಮ್ಮದೇಶದ 
ಸಂಸ್ಕೃತಿಗೆ ತಕ್ಕಂತಹ, ದೇಶಾಭಿಮಾನ ಬೆಳೆಸುವಂತಹ ವಿಧ್ಯಾಭ್ಯಾಸಕ್ರಮವನ್ನು ಜಾರಿಗೆ 
ತರಬೇಕು, ದೇಶದ ಹಿತದೃಪ್ಪ್ಟಿಯನ್ನೊಳಗೊಂಡ ವಿಧ್ಯಾಭ್ಯಾಸವನ್ನು ನಮ್ಮ ಮಕ್ಕಳಿಗೆ 
ಕೊಡಬೇಕೆಂದು ಅನೇಕ ಮಹನೀಯರು ಹೇಳುತ್ತಿದ್ದರು. ಇದನ್ನು ಗಮನಿಸಿ, ಈ ಸಮಯದಲ್ಲಿ 
ಸರ್ಕಾರದವರು ಒಂದು ಸಮಿತಿಯನ್ನು ಮಾಡಿ, ಆ ಸಮಿತಿಯವರ ಸಲಹೆಗಳನ್ನೊಳಗೊಂಡ 
ಈ ವರದಿಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಇದರಲ್ಲಿ ನ್ಯೂನತೆಗಳಿರಬಹುದು. ನಮ್ಮ 
ದೇಶದ ಆಸಿಯಾದ, ಆಧಾರವಾದ ಮಕ್ಕಳಿಗೆ ಪ್ರಾಥಮಿಕ ವಿದ್ಯಾಭ್ಯಾನ ಚೆನ್ನಾಗಿ ಆದರೆ 
ಅವರು ಮುಂದಿನ ವಿದ್ಯಾಭ್ಯಾಸ ಚಿನ್ನಾಗಿ ಆಗುತ್ತದೆ ಎಂದು ಹೇಳುತ್ತಿದ್ದೆವು. ಇದರ ಬಗ್ಗೆ 
ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಇದೊಂದು ದೊಡ್ಡ ಪ್ರಯೋಗ; ಇದನ್ನು 
ಕಾರ್ಯಗತಮಾಡಿದರೆ, ಸರಿಯಾಗಿ ಕಾರ್ಯರೂಪಕ್ಕೆ ತರುವದಾದರೆ ಇದರಿಂದ ಯಾವ 
ರೀತಿಯ ಫಲ ಬರುತ್ತದೆಂಬುದನ್ನು ಈಗಲೇ ಹೇಳುವುದಕ್ಕಾಗುವುದಿಲ್ಲ. ಇದರಲ್ಲಡಗಿರುವ 
ತತ್ವ ಬಹು ಮುಖ್ಯವಾದುದು. ಪ್ರಾಥಮಿಕ ವಿದ್ಯಾಬ್ಯಾಸದ ವಿಷಯದಲ್ಲಿ ಅನೇಕ ಸಮಸ್ಯೆಗಳಿವೆ, 
ಇವುಗಳನ್ನು ಬಿಡಿಸಬೇಕಾಗಿದೆ. ಪ್ರಾಥಮಿಕ ವಿದ್ಯಾಭ್ಯಾಸಕ್ಕಾಗಿ ಪ್ರತಿವರ್ಷವೂ ಕೋಟ್ಯಾಂತರ 
ರೂಪಾಯಿ ಖರ್ಚಾಗುತ್ತದೆ. ಇದು ಫಲದಾಯಕವಾಗಬೇಕಾದರೆ ಸರಿಯಾದ ಶಿಕ್ಷಣ 
ಪಡೆದ ಉಪಾಧ್ಯಾಯರು ಆವಶ್ಯಕ. ಈಗ ಸುಶಿಕ್ಷಿತರಾದ ಉಪಾಧ್ಯಾಯರಿರುತ್ತಾರೆ. 
ಉಪಾಧ್ಯಾಯರು ಶಿಕ್ಷಣ ಪಡೆದಿರುವುದಿಲ್ಲ. ಕಟ್ಟಡಗಳ ಅಭಾವದಿಂದ ಪರಿಹರಿಸಲು 
ಹಣ ವೆಚ್ಚ ಮಾಡಿ ಕಟ್ಟಡಗಳನ್ನು ಕಟ್ಟಿಸುವುದು ಕಷ್ಟ. ಇದಕ್ಕೆ ಸರ್ಕಾರದವರಿಗೆ ಅಪಾರ 
ಹಣ ಬೇಕಾಗುತ್ತದೆ. ಇದನ್ನೊದಗಿಸಬೇಕಾದರೆ ಜನರ ಮೇಲೆ ಹೆಚ್ಚು ತೆರಿಗೆ 
ಹಾಕಬೇಕಾಗುತ್ತದೆ. ಈ ಬಗ್ಗೆ ಈ ವರದಿಯಲ್ಲಿ ಕೆಲವ ಸಲಹೆಗಳಿವೆ. ಇದರಿಂದ ಜನರಿಗೆ 
ಕಷ್ಟವಾಗುತ್ತದೆ. ಈಗಾಗಲೇ ಸ್ಕೂಲು ಫೀಜು ಹೆಚ್ಚಾಗಿದೆ. ಒಂದು ಸಾರಿ ಸ್ಕೂಲು ಫೀಜುಗಳನ್ನು 
ಹೆಚ್ಚಿಸಿದರೆ ಜನರಿಗೆ ತೊಂದರೆಯಾಗುತ್ತದೆ. ಅದರಲ್ಲಿಯೂ ಪ್ರೈಮರಿ ಮಿಡ್ಜ್‌ಸ್ಕೂಲುಗಳಲ್ಲಿ 
ಫೀಜು ಹಾಕಿದರೆ ಬಹಳ ಕಷ್ಟವಾಗುತ್ತದೆ. ಈಗ ವಿದ್ಯಾಭ್ಯಾಸದ ಮೇಲೆ ಖರ್ಚಾಗುತ್ತಿರುವ 
ಹಣದಲ್ಲಿ ಹೆಚ್ಚು ಭಾಗ ಪಟ್ಟಣಗಳಿಗೆ ಖರ್ಚಾಗುತ್ತಿದೆ; ಇದರ ಫಲವನ್ನು ಪಡೆಯುವ 
ಹಳ್ಳಿಗಳ ಸಂಖ್ಯೆ ಬಹಳ ಕಡಿಮೆಯೆಂದು ಹೇಳಬಹುದು. ಈ*ಚಿಗೆ ಅಲ್ಲ ಸಲ್ಪ ಹಳ್ಳಿಗಾಡಿನವರು 
ಹೆಜ್ಜೆಯನ್ನು ಮುಂದಿಡುತ್ತಿದ್ದಾರೆ. ಇಂಥಾ ಕಾಲದಲ್ಲಿ ಫೀಜನ್ನು ಹೆಚ್ಚು ಮಾಡಿದರೆ ಅವರಿಗೆ 
ಬಹಳ ಕಷ್ಟವಾಗುತ್ತದೆ. 


ಪ್ರತಿಭಾವಂತ ಸಂಸದೀಯ ಪಟು 45 


ಇನ್ನು ಮಿಡ್ಲ್‌ ಸ್ಕೂಲು ಮತ್ತು ಹೈಸ್ಕೂಲುಗಳಲ್ಲಿಹೆಣ್ಣು ಮುತ್ತು ಗಂಡು ಮಕ್ಕಳಿಗೆ ಸಹ 
ವಿದ್ಯಾಭ್ಯಾಸವಿರಬೇಕೆ be ಎಂಬುದು ಒಂದು ಪ್ರಶ್ನೆ ಪ್ರೈಮರಿ ಮತ್ತು ಮಿಡ್ಲ್‌ 
ಸ್ಕೂಲುಗಳಲ್ಲಿ ಜೊತೆಯಲ್ಲಿಯೇ ಇದ್ದು ಹೈಸ್ಕೂಲ್‌ನಲ್ಲಿ ಬೇರೆ hE ಹೇಳಿದ್ದಾರೆ. 
ಈ "ಅಭಿಪ್ರಾಯವನ್ನು ನಾನು ಪುಷ್ಟೀಕರಿಸುತ್ತೇನೆ. ಕಾಲೇಜಿಗೆ ಹೋದ ಮೇಲೆ ಸಹ 
ವಿದ್ಯಾಭ್ಯಾಸವಿರುವುದೇ ಒಳ್ಳೆಯದು. 

ಈ ಪ್ರೈಮರಿ ಎಜ್ಯುಕೇಷನ್ನಿಗೆ ಒಂದು ಸಮಿತಿಯನ್ನು ಮಾಡಿ ಬೇರೆ ಒಂದು 
ತರಹದಲ್ಲಿ ಇದನ್ನು ಬದಲಾವಣೆ ಮಾಡಬೇಕೆಂದು ಶಿಫಾರ್ನ ಮಾಡಿದ್ದಾರೆ. ಇದು 
ಬಹಳ ಸಂತೋಷದ ವಿಷಯ. ಇದಕ್ಕೆ ಪಾರ್ವಭಾವಿಯಾಗಿ ಸುಶಿಕ್ಷಿತ ಮಹಿಳೆಯರನ್ನು 
ಉಪಾಭ್ಯಾಯಿಣಿಯರನ್ನಾಗಿ ನೇಮಿಸಬೇಕೆಂದು ಹೇಳಿದ್ದಾರೆ. ಅದೂ ಸಹ ಒಂದು 
ಸಂತೋಷದ ವಿಷಯ. ಅದಕ್ಕೇ ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ಡೈರೆಕ್ಟರನ್ನು 
ನೇಮಕ ಮಾಡುವಾಗ ಮಹಿಳಾ ಡೈರೆಕ್ಟ್‌ ರವರನ್ನೇ ನೇಮಿಸುವುದು ಉತ್ತಮ. ಇದೇ ರೀತಿ 
ಈ ಸ್ಕೂಲು ಇನ್‌ಸ್ಟೆಕ್ಷರುಗಳು ಮತ್ತುಡಿ ಇ ಓ ರವರುಗಳನ್ನು ಸಹ ನೇಮಿಸಬೇಕಾಗಿದೆ. 
ಈಗ ಮ ಒಂದು ಹೆಚ್ಚಿನ ಸ್ಥಾನಮಾನ ಸ್ಲೀಯರಿಗೆ ಲಭಿಸಚೇಕಾಗಿದೆಯೆಂದು 
ನಾನು ವಾದಿಸುತ್ತಿದ್ದೇನೆಂದು ತಾಪಿಸಿಳಾರೂ ಭಾವಿಸಬಾರದು. ಮಾನು ಕೇಳುತ್ತಿರುವುದು 
ನ್ಯಾಯವಾದದ್ದು. 

ಆದರೆ ನಾವೀಗ ಈ ಹೈಸ್ಕೂಲು ವಿದ್ಯಾಭ್ಯಾಸದ ವಿಷಯದಲ್ಲಿ ನನ್ನ ಅಭಿಪ್ರಾಯ 
ವೇನಿರುತ್ತೆಂಬುದನ್ನು ಈಗ ಅಷ್ಟಾಗಿ ಸೂಚಿಸಲು ಇಷ್ಟಪಡುವುದಿಲ್ಲ. ಏತಕ್ಕೆಂದರೆ ಈ 
ವಿಚಾರದಲ್ಲಿ ಇಂಡಿಯಾ ಸರ್ಕಾರದವರಿಂದ ನೇಮಕ ಮಾಡಲ್ಲಟ್ಟಿರುವಂಥ ಒಂದು 
ಸಮಿತಿಯವರ ವರದಿ ಹೊರಬೀಳುವ ಮುನ್ನವೇ ನಾವು ನಮ್ಮ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸುವುದು ಅಷ್ಟು ಸೂಕ್ತವಾದದ್ದಲ್ಲವೆಂದು ನಾನು ಭಾವಿಸಿದ್ದೇನೆ. ಆದರೆ ಈಗ ಈ 
ಇಂಟರ್‌ಮೂಡಿಯೆಟ್‌ ಕಾಲೇಜುಗಳನ್ನು ಹೈಸ್ಕೂಲುಗಳ ದರ್ಜೆಗೆ ಕೆಳಕ್ಕೆ ಇಳಿಸಿ, ಇವುಗಳನ್ನು 
ಡೈರೆಕ್ಷರವರ ಅಧೀನಕ್ಕೊಳಪಡಿಸುವುದು ಅಷ್ಟು ಸೂಕವಾದುದಲ್ಲವೆಂದೇ ನನ್ನ ಅಭಿಪ್ರಾಯ, 
ಈ ವಿಚಾರದಲ್ಲಿ ಇಂಡಿಯಾ ಸರ್ಕಾರದವರು ನೇಮಿಸಿರುವ ಸಮಿತಿಯ ವರದಿ ಹೊರ 
ಬಿದ್ದ ಹೊರತು ಈಗಲೇ ಏನನ್ನೂ ಹೊರಪಡಿಸಲು ಇಷ್ಟಪಡುವುದಿಲ್ಲ. 

ಇನ್ನು ತರಗತಿಗಳನ್ನು ಬೆಳಗಿನ ತರಗತಿಗಳನ್ನಾಗಿ ಮಾಡತಕ್ಕ ವಿಚಾರದಲ್ಲಿ ಎರಡು 
ಮಾತುಗಳನ್ನು ತಿಳಿಸುತ್ತೇನೆ. ನಾನು ಹಳ್ಳಿಯಲ್ಲಿಯೇ ಹುಟ್ಟಿ ಬೆಳೆದವಳು. ನನಗೆ ಹಳ್ಳಿಯ 
ವಿಚಾರಗಳೆಲ್ಲವೂ ಚಿನ್ಹಾಗಿ ಗೊತಿದೆ. ಅಲ್ಲಿ ಈ ಬೆಳಗಿನ ತರಗತಿಗಳನ್ನು ತೆರೆಯುವುದರಿಂದ 
ಹುಡುಗರಿಗೆ ಬಹಳ ಅನುಕೂಲವಾಗುತ್ತದೆಂದು ನಾನು ಕೂಡ ತಿಳಿಸುತ್ತೇನೆ. ಹೀಗೆ ಬೆಳಗಿನ 
ಕ್ಲಾಸುಗಳನ್ನು ತೆರೆಯುವುದರಿಂದ ವಿದ್ಯಾರ್ಥಿಗಳು ಬಹಳ ದೂರ ಶಾಲೆಗಳಿಗೆ 
ಹೋಗಬೇಕಾಗಿದೆ, ಇದರಿಂದ ಅವರ ಊಟ ಉಪಚಾರಗಳಿಗೆ ತೊಂದರೆಯಾಗುತ್ತದೆಂದು 


46 ಬಿ.ಎಲ್‌. ಸುಬ್ಬಮ್ದ 


ಕೆಲವರು ಹೇಳಿದರು. ಆದರೆ ಹಳ್ಳಿಯ ಹುಡುಗರಿಗೆ ಇಂಥ ಕಷ್ಟಗಳೇನೂ ಇರುವುದಿಲ್ಲವೆಂದು 
ನನಗೆ ಗೊತ್ತಿದೆ. ಅಲ್ಲಿ ಬೆಳಗಿನ ತರಗತಿಗಳನ್ನು ಮಾಡಿದರೆ ಅವರಿಗೆ ಬಹಳ 
ಅನುಕೂಲವಾಗುತ್ತದೆಂದು ಹೇಳುತ್ತೇನೆ. 


ಇನ್ನು ಸ್ತೀ ವಿದ್ಯಾಭ್ಯಾಸದ ವಿಚಾರವಾಗಿ ಈಗಾಗಲೇ ಅನೇಕ ಮಹನೀಯರು 
ಮಾತನಾಡಿದ್ದಾರೆ. ಆದರೆ ಶ್ರೀ ಶಿವಪ್ಪನವರು ಸದ್ಭಹೀಣಿಯರಾಗುವುದಕ್ಕೆ ಯೋಗೃವಾದಂಥ 
ವಿದ್ಯಾಭ್ಯಾಸವನ್ನು ಸ್ಲೀಯರಿಗೆ ಕೊಡಬೇಕಾಗಿದೆಯೆಂಬುದಾಗಿ ಒಂದು ಮಾತನ್ನು ಹೇಳಿದರು. 
ಆದರೆ ನಾನು ಹೇಳುತ್ತೇನೆ ಇದರಂತೆಯೇ ಪುರುಷರಿಗೂ ಕೂಡ ಈಗ ಸದ್ಭೃಹಸ್ಥರಾಗುವಂಥ 
ವಿದ್ಯೆಯನ್ನು ಅವರಿಗೂ ಕೊಡಬೇಕಾದುದ್ದು ಸಹಜ: (ನಗು) ಸ್ತೀಯರು ಹೀಗೆ ಹೈಯ್ಯರ್‌ 
ಎಜ್ಕುಕೀಷನ್‌ ಪಡೆದ ಮಾತ್ರಕ್ಕೆ ಅವರು ಸದ್ಭಹೀಕಿಯಾರಾಗುವದಿಲ್ಲ ಎಂಬ ಅಭಿಪ್ರಾಯವನ್ನು 
' ವಾನು ಒಪ್ಪಿಕೊಳ್ಳಲು ತಯಾರಾಗಿಲ್ಲ ಶತಮಾನಗಳಿಂದಲೂ ತಾವ ತೆಗೆದುಕೊಳ್ಳಿ - 19ನೆಯ 
ಶತಮಾನದಿಂದಲೂ ತಾವು ತೆಗೆದುಕೊಳ್ಳಿ ಆಗಿನ ಕಾಲದಲ್ಲಿ ಸ್ಲೀಯರ ವಿಧ್ಯಾಭ್ಯಾಸ, ಅವರ 
ಗೌರವ, ಅವರ ಸ್ಥಾನಮಾನಗಳೇನಿದ್ದವು ಎಂಬುದನ್ನು ನೋಡಿ? ಅವರು ಅನೇಕರು 
ಪುರುಷರಿಗಿಂತಲೂ ಚೆನ್ನಾಗಿ ರಾಜ್ಯಭಾರ ಮಾಡಿದ್ದಾರೆ. ದೇಶದ ಹಿತದ್ಭಪ್ಟಿಯನ್ನು 
ಕಾಪಾಡಿಕೊಂಡು ಬಹಳ ವಿಚಿಕ್ಷಣೆಯಿಂದ ರಾಜ್ಯಭಾರ ಮಾಡಿದ್ದಾರೆ. ಇದನ್ನೆಲ್ಲಾ 
ನೋಡುವುದಾದರೆ ಹಿಂದಿನಿಂದಲೂ ಹೆಂಗಸರು ಸಬ್ಭಹೀಣಿಯರಾಗಿಯೇ ನಡೆದುಕೊಂಡು 
ಬಂದಿದ್ದಾರೆಂಬುದು ಚರಿತ್ರೆಗಳಿಂದಲೂ ವ್ಯಕ್ತವಾಗುತ್ತಿದೆ. ಹೀಗಿರುವಾಗ ಇಂದು ಸ್ತ್ರೀಯರು 
ವಿದ್ಯಾವತಿಯರಾದ ಮಾತ್ರದಿಂದಲೇ ಸದ್ಭಹೀಣಿಯರಾಗುವುದಿಲ್ಲವೆಂಬ ಈ ಒಂದು ಅಂಶವನ್ನು 
ಮಾನ್ಯ ಸದಸ್ಯರು ತಮ್ಮ ಮನಸ್ಸಿಗೆ ಏತಕ್ಕಾಗಿ ಹಾಗೆ ತಂದುಕೊಂಡರೋ ಅದು ನನಗೆ 
ತಿಳಿಯದಾಗಿದೆ. ಈ ದಿವಸ ಪುರುಷರಂತೆಯೇ ಸ್ತ್ರೀಯರಿಗೂ ಕೂಡ 
ಸದ್ಭಹೀಣಿಯರಾಗುವಂಥ, ಸುವಿದ್ಯಾವಂತೆಯರಾಗುವಂಥ ಮತ್ತು ದೇಶವನ್ನು ಕಟ್ಟಿಕೊಂಡು 
ಹೋಗಲು ಚೈತನ್ಯ ಕೊಡುವಂಥ ಈ ಎಲ್ಲ ವ್ಯವಸ್ಥೆಗಳನ್ನೊಳಗೊಂಡಿರುವಂಥ ಒಂದು 
ವಿದ್ಯಾಭ್ಯಾಸ ಸ್ತ್ರೀಯರಿಗೂ ಒಬದಗಿಸಬೇಕಾದುದ್ದು ತೀರಾ ಅವಶ್ಯಕವಾಗಿರುತ್ತದೆಂದು ನಾನು 
ಸೂಚಸಲಿಚ್ಛಿಸುತ್ತೇನೆ. 

ಇನ್ನು ಈ ಸಮಿತಿಯವರ ವರದಿಯಲ್ಲಿ ನಮ್ಮಸಂಸ್ಕೃತಕ್ಕೆ ಒಂದು ಉನ್ನತ ಸ್ಥಾನವನ್ನು 
ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಇದೇ ಸಂಸ್ಕೃತ. ಆದುದರಿಂದ ಈ 
ಸಂಸ್ಕೃತವನ್ನು ಎಲ್ಲರೂ ಕಲಿಯಬೇಕು. ಇದಕ್ಕಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿ ಬಾಲಕರಿಗೆ 
ಅಮರ ಕೋಶವನ್ನು ಹೇಳಿಕೊಡಬೇಕೆಂದು ಹೇಳಿದ್ದಾರೆ. ಇದು ಬಹಳ ಒಳ್ಳೆಯದು. 
ಇದನ್ನು ಬಾಯಿಪಾಠ ಮಾಡಿಸುವುದರಿಂದ ಹುಡುಗರಿಗೆ ಪ್ರತಿಯೊಂದು ಶಬ್ದವನ್ನು ಸ್ಪುಟವಾಗಿ 
ಹೊರಡಿಸುವದಕ್ಕೆ ಶಕ್ತಿ ಬರುವುದಲ್ಲದೆ ಅವರಿಗೆ ಹೆಚ್ಚಿನ ಒಂದು ಜ್ಞಾನೋದಯವಾಗುವುದಕ್ಕೂ 
ಇದು ಸಹಕಾರಿಯಾಗಿದೆ. ಮುಂದೆ ಇದರಿಂದ ಅವರಿಗೆ ಅರ್ಥಜ್ಞಾನ ಹೆಚ್ಚಿಸಿಕೊಳ್ಳಲು 
ಸುಲಭವಾಗುತ್ತದೆ. 


ಪುತಿಭಾವಂತ ಸಂಸದೀಯ ಪಟು 41 


ಇನ್ನು ಈ ಹಕ್ಕು ಬಾಧ್ಯತೆಗಳ ವಿಚಾರದಲ್ಲಿ ಈಗ ಒಂದು ಪ್ರಶ್ನೆ ಬಂದಿದೆ. ಈ 
ದಿವಸ ಗಂಡಸರಿಗೆ ಏನೊಂದು ಸರಿ ಸಮಾನವಾದಂಥ ಹಕ್ಕು ಬಾಧ್ಯತೆಗೆಳಿವೆಯೋ ಮತ್ತು 
ಅವರಿಗೆ ಈ ವಿಧ್ಯಾಭ್ಯಾಸದ ಸೌಲಭ್ಯ ಹೇಗೆ ದೊರೆಯುತ್ತಿದೆಯೋ ಆ ಮಟ್ಟದಲ್ಲಿ ಸ್ತ್ರೀಯರಿಗೆ 
ಬೊರೆಯುತಿಲ್ಲ. ಆದುದರಿಂದಲೇ ಈ ದಿವಸ ಪುರುಷರೇ ಯಾವ ದಾಮಾಷಾದಲ್ಲಿ 
ವಿದ್ಯಾವಂತರಾಗಿದ್ದಾರೋ ಅದೇ ದಾಮಾಷಾದಲ್ಲಿ ಸ್ತೀಯರು ವಿದ್ಧಾಮಂತೆಯರಾಗಿಲ್ಲ ಆದರೆ 
ಇತ್ತೀಚೆಗೆ ಕೆಲವು ವರ್ಷಗಳಿಂದಲೇನೋ ಈ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೆಲವು 
ಸೌಲಭ್ಯಗಳಿದ್ದವು. ಆ ಒಂದು ಅನುಕೂಲವಿದ್ದುದರಿಂದ ಇವರ ವಿದ್ಯಾಭ್ಯಾಸವು ಇಲ್ಲಿಯ 
ತನಕ ಒಂದು ರೀತಿಯಲ್ಲಿ ಇಲ್ಲಿಯವರೆಗಾದರೂ ಮುಂದುವರಿಯುತ್ತಾ ಬಂತು. ಆದರೆ 
ಈಗ ಆ ಸೌಲಭ್ಯಗಳೆಲ್ಲವನ್ನೂ ಸ್ತ್ರೀಯರಿಗೆ ತಪ್ಪಿಸಿದ್ದಾರೆಂದು ಕೇಳಿರುತ್ತೇನೆ, ಹೀಗೆ ಒಂದೇ 
ಸಾರ್ತಿಗೆ ಏಕ್‌ದಂ ಇವರೂ ಸಹ ಫೀಜನ್ನು ಕೊಟ್ಟು ವಿದ್ಯಾಭ್ಯಾಸ ಪಡೆಯಬೇಕೆಂದರೆ ಈಗ 
ತಂದೆತಾಯಿಗಳಿಗೆ ಕೇವಲ ಗಂಡುಮಕ್ಕಳಿಗೇ ಸಾಕಷ್ಟು ವಿದ್ಯಾಭ್ಯಾಸ ಕೊಡಿಸಲು ಅವರಿಗೆ 
ಶಕ್ತಿಯಿಲ್ಲದೆ ಇರುವಾಗ, ಇನ್ನು ಅದರ ಜೊತೆಗೆ ಅವರು ಈಗ ಈ ಹೆಣ್ಣು ಮಕ್ಕಳಿಗೂ 
ವಿದ್ಯಾಭ್ಯಾಸ ಮಾಡಿಸಬೇಕೆಂದರೆ ಇದು ಅವರಿಂದ ಸಾಧ್ಯವೇ? ಹೀಗಾಗಿ ಈ ದಿವಸ ಈ 
ಹೆಣ್ಣು ಮಕ್ಕಳಿಗೆ ಅತ್ತ ತಂದೆ ತಾಯಿಗಳಿಂದಲೂ ಸಹಾಯವಿಲ್ಲ. ಇತ್ತಲಾಗಿ 
ಸರ್ಕಾರದವರಿಂದಲೂ ಸಹಾಯವಿಲ್ಲದಂತಾಗಿ ಅವರ ವಿದ್ಯಾಭ್ಯಾಸ ಮೊಟಕಾಗುತ್ತಿದೆ. 
ಅದುದರಿಂದಲೇ ನಾನೀಗ ತಮಗೆ ಏನು ಕೇಳುತ್ತಿದ್ದೇನೆಂದರೆ ಇನ್ನು ಕೆಲವು ವರ್ಷಗಳ 
ಕಾಲದವರೆಗಾದರೂ ಸ್ತೀಯರಿಗೆ, ಇವರು ಪುರುಷರ ವಿದ್ಯಾಭ್ಯಾಸದ ಮಟ್ಟಕ್ಕೆ ಬರುವ 
ತವಕೆ, ಒಂದು ಅನುಕೂಲವಾದ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎಂದು ಹೀಗೆ 
ಮಾಡುವುದಾದರೆ ಆಗ ಈ ಸ್ತೀ ಪುರುಷರೆಲ್ಲರೂ ವಿದ್ಯಾಭ್ಯಾಸದಲ್ಲಿ ಒಂದು ಮಟ್ಟಿಕ್ಕೆ ಬರಲು 
ಅವಕಾಶವಾಗುತ್ತದೆ. ಇದರಿಂದ ದೇಶಕ್ಕೂ ಅನುಕೂಲ ........... 

ಶ್ರೀ ಜಿ.ಎ. ತಿಮಪ್ರಗೌಡ (ಅರಕಲಗೂಡು):- 

ಈಗಿನ ಕಾಲದಲ್ಲಿ ತಂದೆ ತಾಯಿಗಳೆಲ್ಲರೂ ಹೆಣ್ಣು ಮಕ್ಕಳಿಗೇ ಜಾಸ್ತಿ ಪ್ರಿಫರೆನ್ಸ್‌ 
ಕೊಡುತ್ತಿದ್ದಾರಲ್ಲವೆ? 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ಹೌದು, ಹಾಗೆ ಹೆಣ್ಣು ಮಕ್ಕಳಿಗೆ ಒಂದು ಫ್ರಿಫರೆನ್ಸ್‌ 
ಕೊಡತಕ್ಕೆದ್ದೂ ನ್ಯಾಯವಾಗಿದೆ. ಅದಕ್ಕೆ ಕಾರಣವಾದರೂ ಇಷ್ಟೆ. ಆವರು ಮದುವೆಯಾದ 
ಮೇಲೆ ತಮ್ಮತಮ್ಮಗಂಡಂದಿರ ಮನೆಗಳಿಗೆ ಹೋಗಿ ಬಿಡುತಾರೆ. ಗಂಡು ಮಕ್ಕಳಾದರೋ 
ಅಲ್ಲೇ ಶಾಶ್ವತವಾಗಿ ಇರುತ್ತಾರೆ. ಆದಕಾರಣ ಅವರಿಗೆ ಅಂಥ ಒಂದು ಅವಕಾಶ 
ಬೊರೆತಿರುವದೇನೂ ಹೆಚ್ಚಿನದಲ್ಲ. ನಾನು ಇಷ್ಟು ಮಾತುಗಳನ್ನು ಈ ವಿದ್ಯಾಭ್ಯಾಸದ 
ಸುಧಾರಣೆಗಳ ಬಗ್ಗೆ ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. (ವಿಧಾನ ಸಭಾ ಕಲಾಪ: 
ದಿನಾಂಕ: 4-8-1953) 


48 ಬಿ.ಎಲ್‌. ಸುಬ್ಬಮ್ಮ 


7. ಪಾನ ನಿರೋಧ ಕಾನೂನು ಎಸರಿಸುವ ಬಗ್ಗೆ 


“ಪಾನನಿರೋಧವನ್ನು, ಪಾನನಿರೋಧವು ಜಾರಿಯಲ್ಲಿಲ್ಲದಿರುವ ಸಂಸ್ಥಾನದ ಇತರ 
ಡಿಸ್ಪಿಕ್ಟುಗಳಲ್ಲಿ ಜಾರಿಗೆ ತರಬೇಕೆಂದು ಈ ಸಭೆಯವರು ಅಭಿಪ್ರಾಯಪಡುತ್ತಾರೆ” ಎಂದು 
ವನ್ನ ನಿರ್ಣಯವಿದೆ. ಅದನ್ನು ಮಂಡಿಸುತ್ತೇನೆ. ನಮ್ಮದೇಶದಲ್ಲಿ ಸ್ಟಾತಂತ್ರ , ಬಂದ 
ಮೇಲೆ ಕೇಂದ್ರ ಮತ್ತು ಪ್ರಾಂತ ಸರ್ಕಾರದವರು ಅನೇಕ ಜನೋಪಯುಕ್ತ ಕಾರ್ಯಗಳನ್ನು 
ಮಾಡಿದ್ದಾರೆ. ಅದರಂತೆ ಈ ಪಾನ ನಿರೋಧವನ್ನು ಸಹ ಜಾರಿಗೆ ತಂದು ಜನರ ಸಾಮಾಜಿಕ 
ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಪ್ರಯತ್ನಿಸಿದ್ದಾರೆ. ಆದರೆ ಅವರು ಯಾವ 
ಅಭಿಪ್ರಾಯದಿಂದ ಅದನ್ನು ಜಾರಿಗೆ ತಂದರೋ ಆ ಉದ್ದೇಶವು ಆ ಮಟ್ಟಕ್ಕೆ ಬರುವುದಕ್ಕೆ 
ಅವರು ತಂದಿರತಕ್ಕಂಥ ಯೋಜನೆಯು ಅಷ್ಟು ಸಮರ್ಪಕವಾಗಿಲ್ಲ. ಆದ್ದರಿಂದ ಅದನ್ನು 
ಸಂಸ್ಥಾವಾದ್ಯಂತವೂ ಜಾರಿಗೆ ತರಬೇಕು. ಈಗ ಕೆಲವ ಕಡೆ ಮಾತ್ರ ನಿರೋಧ ಮಾಡಿರುವುದು 
ಸರಿಯಲ್ಲ ಎಂಬ ಅಭಿಪ್ರಾಯವನ್ನು ಸರ್ಕಾರದ ಮುಂದಿಡಲು ವಾನು ಈ ನಿರ್ಣಯವನ್ನು 
ಸಬೆಯ ಮುಂದೆ ಇಟ್ಟಿದ್ದೇನೆ. ಈಗೇನಾಗಿದೆಯೆಂದರೆ ಪಾನನಿರೋಧ ಜಾರಿಯಲ್ಲಿರುವ 
ಕಡೆಗಳಲ್ಲಿ ಯಾರಾದರೂ ಕಳ್ಳಬಟ್ಟಿ ಸಾರಾಯಿ ತಯಾರಿಸಿದರೆ ಪೋಲೀಸಿನವರಿಗೆ 
ನಿಜವಾಗಿಯೂ ಆ ರೀತಿ ತಯಾರಿಸಿದವರು ಕೈಗೆ ಸಿಕ್ಕದೆ ಬೇರೆ ಕೆಲವು ದೊಡ್ಡ ಮನುಷ್ಯರು 
ಎಂದರೆ ಅವರಿಗೆ ಒಂದು ಸಾವಿರ ಎಕರೆ ತೋಟ ಇದ್ದರೂ, ತೋಟದ ಕೂಲಿ ತಯಾರಿಸಿದರೆ 
ತೋಟದ ಮಾಲೀಕನನ್ನು ತಂದು ಜಾಮೊನಿಲ್ಲದ ವಾರಂಟಿನಲ್ಲಿ ಜೈಲಿನಲ್ಲಿಟ್ಟಿರುವ ಅನೇಕ 
ಪ್ರಸಂಗಗಳು ನಮ್ಮ ಜಿಲ್ಲೆಯಲ್ಲಿ ಕಂಡುಬಂದಿದೆ. ಮತ್ತು ಏನಾದರೂ ಒಂದು ವೇಳೆ 
ಗ್ರಾಮಗಳಲ್ಲಿ ವೈಷಮೃವಿದ್ದರೆ ಆಗದಿರುವವರು ಇನ್ನೊಬ್ಬನ ಜಾಗದಲ್ಲಿ ಸಾರಾಯಿ ತಂದಿಟ್ಟು 
ಕೇಸು ಹಾಕಿಸುತ್ತಾರೆ. ಅಲ್ಲದೆ ಆಲ್ಕೋಹಾಲ್‌ ಮಿಶ್ರಣವಾದ ಬೇರೆ ಪದಾರ್ಥಗಳನ್ನು 
ಯಾರ ಮನೆಯಲ್ಲಾದರೂ ಯಾವುದಾದರೂ ಕೆಲಸಕ್ಕೆ ಇಟ್ಟಕೊಂಡಿದ್ದರೆ ಅಂಥವರು ಈ 
ಸಂದರ್ಭದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಚಿಕ್ಕಮಗಳೂರು ಡಿಸ್ಟಿಕ್ಟ್‌ ಕೊಪ್ಪಾದಲ್ಲಿ ಮರಕ್ಕೆ 
ಹಾಕಲು ವಾರ್ನಿಷ್‌ ತಯಾರಿಸುವ ಕಡೆ ಆಲ್ಕೋಹಾಲ್‌ ಇದೆ, ಅದು ಷರಾಬಿಗೆ 
ಸಂಬಂಧಪಟ್ಟಿದೆ ಎಂದು ಅದನ್ನು ಪರೀಕ್ಷಿಸಿದ ಮೇಲೆ ಶೇಕಡ ಐದರಷ್ಟು ಆಲ್ಕೋಹಾಲ್‌ 
ಇರುವುದು ಗೊತ್ತಾಗಿ ಸಂಬಂಧಪಟ್ಟವರಿಗೆ ಮ್ಯಾಜಿಸ್ಟೇಟರು ಸೂಕ್ತ ಶಿಕ್ಷೆ ವಿಧಿಸಿದರು. ಈ 
ರೀತಿಯಾಗಿ ಫಸ್ಟ್‌ಕ್ಲಾಷ್‌ ಮ್ಯಾಜಿಸ್ಟೇಟಿರ ಕೋರ್ಟಿಗೆ ಈ ತರಹ ಕೇಸುಗಳು ದಾಖಲಾಗಿ 
ಅನೇಕ ಜನರಿಗೆ ಅನುಕೂಲಕ್ಕೆ ಬದಲಾಗಿ ಪಾನನಿರೋಧದಿಂದ ಅನಾನುಕೂಲವಾಗಿದೆ. 
ಆಹಾರ ಧಾನ್ಯ ಮುಂತಾದವುಗಳ ಮೇಲೆ ಕಂಟ್ರೊಲಿದ್ದಾಗ ಜನರು ಹೇಗೆ ಕಷ್ಟಪಟ್ಟರೋ 
ಅವರ ನೈಶಿಕ ಮತ್ತು ಧಾರ್ಮಿಕ ನೀತಿ ಎಷ್ಟು ಕೆಳಮಟ್ಟಕ್ಕೆ ಇಳಿದಿತ್ತೋ ಲಂಚ ರುಷವತ್ತಿನಿಂದ 
ನೀತಿ ಎಷ್ಟು ಕೆಳಮಟ್ಟಕ್ಕೆ ಇಳಿದಿತ್ತೋ ಅದೇ ರೀತಿಯಲ್ಲಿ ಈಗ ಪಾನನಿರೋಧ ನೀತಿಯ 
ಫೆಲವಾಗಿ ಅದರ ದ್ವಿಗುಣ ಕಷ್ಟಪಡಬೇಕಾಗಿದೆ; ಆಗ ಆಹಾರ ಪದಾರ್ಥಗಳನ್ನು ಹೇಗೆ 
ಸಾಗಿಸುತ್ತಿದ್ದರೋ ಹಾಗೆ ಈಗ ಕಳ್ಳಬಟ್ಟಿ ಸಾರಾಯಿ ಇಳಿಸುವುದನ್ನು ಜನರು ಕಲಿಯುತಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ವಟು 49 


ಇದೇ ಸಮಯದಲ್ಲಿ ಹತೋಟಿಯಿದ್ದಾಗೆ ಬ್ಲಾಕ್‌ ಮಾರ್ಕೆಟ್‌ನಲ್ಲಿ ಸಂಪಾದಿಸಿದಂತೆ ಕೆಲವರು 
ಹಣ ಸಂಪಾದಿಸುತ್ತಿದ್ದಾರೆ. ಫೋಲೀಸಿನವರು ಕೆಲವು ಜನರೊಂದಿಗೆ ಒಪ್ಪಂದ ಮಾಡಿಕೊಂಡು 
ತಿಂಗಳಿಗೆ ಇಷ್ಟು ರೂಪಾಯಿ ಕೊಡಬೇಕೆಂದು ಕೇಳಿ ಅದರಂತೆ ತಗೆದುಕೊಂಡು ಕಳ್ಳಬಟ್ಟಿ 
ಇಳಿಸುವುದು ವಗ್ಗೆರೆಗೆ ಉತ್ತೇಜನ ನೀಡುತ್ತಿದ್ದಾರೆ. ಸರ್ಕಾರದವರೇಷೋ ತಿಂಗಳಿಗೆ ಇಷ್ಟು 
ಕೇಸುಗಳನ್ನು ಹಾಕಬೇಕೆಂದು ಕಾನೂನು ಮಾಡಿದ್ದಾರೆ. ಆದರೆ ಅಷ್ಟು ಕೇಸು ಹಾಕಿ ಉಳಿದ 
ಸಂದರ್ಭಗಳಲ್ಲಿ ದುಡ್ಡು ಗಳಿಸುತ್ತಿದ್ದಾರೆ. ಸರ್ಕಾರದವರು ಒಳ್ಳೆಯ ಉದ್ದೇಶದಿಂದ ಕಾನೂನು 
ಮಾಡಿದ್ದರೂ ಜನರಿಗೆ ಬೇರೊಂದು ಅಭಿಪ್ರಾಯ ಮೂಡುತಿದೆ. ಪಾನನಿರೋಧ ಇಲ್ಲದಲ್ಲಿ 
ಹೆಂಡ ಇಳಿಸಲು ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿನ ಜನ ಕುಡಿದು ನಿರೋಧವಿರುವ ಎಲ್ಲೆಯೊಳೆಗೆ 
ಒಂದು ಹೆಜ್ಜೆಯಿಟ್ಟರೂ ಸಹ ಫೋಲೀಸ್‌ ಅಧಿಕಾರಿಗಳ ಕೈಗೆ ಸಿಕ್ಕುತ್ತಾರೆ. ಮೊನ್ನೆ 28 ಜನ 
ಒಡ್ಡರು ಜಾವಗಲ್ಲಿನಲ್ಲಿ ಕುಡಿದು ಮುಂದಕ್ಕೆ ಕಾಲಿಟ್ಟ ಕೂಡಲೇ ಪೋಲೀಸರ ವಶಕ್ಕೆ ಸಿಕ್ಕ 
ರಾತ್ರಿಯೆಲ್ಲಾ ಉಪವಾಸ ಸ್ಟೇಷನ್‌ನಲ್ಲಿದ್ದು ಆಮೇಲೆ ಜೈಲಿಗೆ ಹೋದರು. ಹೀಗೆ ಜನರಿಗೆ 
ತಿಳಿದು ಅಥವಾ ತಿಳಿಯದೇ ನಾನಾ ತರಹ ತೊಂದರೆ ಪ್ರಾಪ್ತವಾಗಿದೆ. ಈ ರೀತಿಯಾಗಿ 
ಜನರಲ್ಲಿ ನಾನು ತರಹವಾಗಿ ನೀತಿಯಮಟ್ಟ ಕೆಳಕ್ಕೆ ಇಳಿಯುತ್ತಿರುವುದರಿಂದ ಸರ್ಕಾರ 
ಸರಿಯಾದ ನೀತಿಯನ್ನನುಸರಿಸುವುದು ಅವಶ್ಯಕ. ಹಳ್ಳಿಗಳಲ್ಲಿ ಜನರು ಚಿಕ್ಕಮಗಳೂರಿಗೇಕೆ 
ಈ ರೂಲ್ಸ್‌, ಬೆಂಗಳೂರಿಗೆ ಏಕಿಲ್ಲ ಎಂದು ಕೇಳುತ್ತಾರೆ. ಅದಕ್ಕೆ ಉತ್ತರ ಹೇಳಲು ನಮಗೆ 
ತಿಳಿಯುವುದಿಲ್ಲ. ಮಂತ್ರಿಗಳು ಇರುವ ಬೆಂಗಳೂರಿನಲ್ಲಿ ಬೆಳೆಕಾದ ಹಾಗೆ ಕುಡಿಯಬಹುದು; 
ತಯಾರಿಸಬಹುದು; ಚಿಕ್ಕಮಗಳೂರಿನಲ್ಲೇಕೆ ಈ ಕಾನೂನು, ನಿರೋಧ, ನಿರ್ಬಂಧ ಮಾಡಿ 
ನಮ್ಮಪ್ರಾಣ ತಿನ್ನುತ್ತಾರೆ ಎಂದು ಜನರು ಕೇಳುತ್ತಾರೆ. ಅದಕ್ಕೆ ಉತ್ತರ ಹೇಳುವುದಕ್ಕಾಗುವದಿಲ್ಲ. 
ಆದ್ದರಿಂದ ದೇಶದ ಹಿತದ್ಭಷ್ಪ್ಟಿಯಿಂದ ಜನರಿಗೆ ಅನುಕೂಲವಾಗುವಂತೆ ಈ ನಿರ್ಣಯವನ್ನು 
ನಾನು ತಂದಿದ್ದೇನೆ. ಇದರಂತೆ ಪಾನನಿರೋಧವನ್ನು ಮೈಸೂರು ದೇಶದಲ್ಲೆಲ್ಲಾ ಸಂಪೂರ್ಣವಾಗಿ 
ಜಾರಿಗೆ ತರಬೇಕು. ಪಾನನಿರೋಧ ಮಾಡುವುದರಿಂದ ಸಂಸ್ಥಾನಾದ್ಯಂತ ಉತ್ಪತ್ತಿ ಮೋತಾ 
ಆಗುತ್ತದೆಂದು ಸೇಲ್‌ಟ್ಯಾಕ್ಸ್‌ನ್ನು ಪಾನ ನಿರೋಧವನ್ನು ಜಾರಿಗೆ ತಂದಾಗ ಹಾಕಲಾಯ್ತು. 
ಆ ತೆರಿಗೆಯನ್ನು ವಸೂಲು ಮಾಡುತಿದೆ. ಆದ್ದರಿಂದ ಒಂದು ಕಡೆ ಪಾನನಿರೋಧವನ್ನು 
ಜಾರಿಗೆ ತಂದು ಇನ್ನೊಂದು ಕಡೆ ಜಾರಿಗೆ ತರದಿರುವುದು ಸರಿಯಲ್ಲ. ಜನರ ಹಿತದೃಷ್ಟಿಯಿಂದ, 
ದೇಶದ ಹಿತದ್ದಷ್ಟಿಯಿಂದ ಸರ್ಕಾರದವರು ಸಂಸ್ಥಾನದಲ್ಲೆಲ್ಲಾ ಪೂರ್ಣವಾಗಿ ಪಾನನಿರೋಧವನ್ನು 
ಜಾರಿಗೆ ತರಬೇಕೆಂದು ಪ್ರಾರ್ಥಿಸಿ ಈ ನಿರ್ಣಯವನ್ನು ಸಬೆಯ ಮುಂದಿಡುತ್ತೇನೆ. 

Mr. Speaker- Resolution moved: "That this Assembly is of the 
opinion that prohibition be extended to other wet districts in the state”, 
There is amendment by Sri. B. Huiche Gowda. 
ಶ್ರೀ ಬಿ. ಹುಚ್ಚೇಗೌಡ (ತುರುವೇಕೆರೆ) - ಸ್ವಾಮಿ, ನಾನು ಸೂಚಿಸಬೇಕೆಂದಿರುವ ತಿದ್ದುಪಡಿ 
ಈ ರೀತಿ ಇದೆ; ಅದನ್ನು ಮಂಡಿಸುತ್ತೇವಿ. "That the words and figures from Ist 


50 ಬಿ.ಎಲ್‌. ಸುಬ್ಬಮ್ಮ 


July 1954 may be added at the end of the resolution". ನನ್ನ ತಿದ್ದುಪಡಿಯನ್ನು 
ಸೇರಿಸಿದರೆ ನಿರ್ಣಯವು ಈ ರೀತಿ ಆಗುತ್ತದೆ; "This Assembly is of the opinion 
that prohibition be extended to other wet districts in the State from [st 
July 1954". 

ಸ್ವಾಮಿ ಶ್ರೀಮತಿ ಸುಬ್ಬಮನವರು ತಂದಿರತಕ್ಕ ನಿರ್ಣಯವನ್ನು ಸಂಪೂರ್ಣವಾಗಿ 
ಅನುಮೋದಿಸುತ್ತಾ, ಅದಕ್ಕೆ ಈ ನನ್ನ ತಿದ್ದುಪಡಿಯು ಸಹ ಸೇರಿದರೆ ಮತ್ತಷ್ಟು 
ಪರಿಪೂರ್ಣಗೊಳ್ಳುತ್ತದೆಂದು ನನ್ನ ಅಭಿಪ್ರಾಯ. ಈ ಪಾನನಿರೋಧ ಕಾನೂನು ಜಾರಿಗೆ 
ಬಂದಲಾಗಾಯ್ತು ಅದರಲ್ಲಿರುವ ದೋಷಗಳನ್ನು ನಾವು ಮೊದಲಿನಿಂದಲೂ ಹೇಳುತ್ತಲೇ 
ಬಂದಿದ್ದೇವೆ. ಪಾನನಿರೋದಧ ದೇಶದ ಬಡಜನರ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು, 
ಅದನ್ನು ಸಂಸ್ಥಾನಾದೃಂತ ಪೂರ್ಣವಾಗಿ ಜಾರಿಗೆ ತರಬೇಕೆಂದು ಅನೇಕ ವರ್ಷಗಳಿಂದ 
ಸಭೆಯಲ್ಲಿ ಸೂಚಿತವಾಗಿದೆ. ಅದಕ್ಕನುಸಾರವಾಗಿ ಕಾಂಗ್ರೆಸ್‌ ಸರ್ಕಾರ ಸಂಪೂರ್ಣವಾಗಿ 
1948 ರಲ್ಲಿ ಮೂರು ಡಿಸ್ಪಿಕ್ಟ್‌ಗಳಲ್ಲಿ ಜಾರಿಗೆ ತಂದರು. ಮೊದಲು ಈ ಪದ್ಧತಿಯನ್ನು 
ಐದು ವರ್ಷದಲ್ಲಿ ಸಂಘಫೂರ್ಣವಾಗಿ ಜಾರಿಗೆ ತರುವ ಬಗ್ಗೆ ಒಂದು ಯೋಜನೆ ತಯಾರಾಗಿದ್ದು, 
ಅನಂತರ ಅದು ಬದಲಾವಣೆಗೊಂಡು, ಕ್ರಮಕ್ರಮವಾಗಿ ಇದನ್ನು ಆಚರಣೆಗೆ ತರಬೇಕೆಂದು 
ಒಂದು ವರ್ಷಕ್ಕೆ ಮೂರು ಡಿಸ್ಪಿಕ್ಸನ ಪ್ರಕಾರ ಮೂರು ವರ್ಷಗಳಲ್ಲಿ ಈ ಪದ್ದಶಿಯನ್ನು 
ಸಂಸ್ಥಾನಾದ್ಯಂತ ಜಾರಿಗೆ ತರುವ ಯೋಜನೆಯನ್ನು ಹಾಕಿಕೊಂಡರು. 

ಶ್ರೀ ಕೆ. ಹನುಮಂತಯ್ಯ (ಮುಖ್ಯಮಂತ್ರಿಗಳು) - ಈಗ ನಿಮ್ಮ ತಿದ್ದುಪಡಿಯ 
ಉದ್ದೇಶವೇನು? 


ಶ್ರೀ ಬಿ. ಹುಚ್ಚೇಗೌಡ - ಪಾನನಿರೋಧವನ್ನು ಸಂಪೂರ್ಣವಾಗಿ ಇತರ 
ಡಿಸ್ಟಿಕ್ಸೆಗಳಲ್ಲಿಯೂ ಜಾರಿಗೆ ತರಬೇಕೆಂಬುದು. 

ಶ್ರೀ ಕೆ. ಹನುಮಂತಯ್ಯ - ಅದನ್ನು ನಿರ್ಣಯದ ಸೂಚಕರೇ ಸೂಚನೆ ಮಾಡಿರುತ್ತಾರೆ. 

ಶ್ರೀ ಬಿ. ಹುಚ್ಚೇಗೌಡ - 1954ನೆಯ ಇಸವಿ ಜುಲೈ ಒಂದನೆಯ ತಾರೀಖಿನಿಂದಲೇ 
ಜಾರಿಗೆ ತರಬೇಕೆಂಬುದು ನನ್ನ ತಿದ್ದುಪಡಿಯ ಉದ್ದೇಶ. 


ಶ್ರೀ ಕೆ. ಹನುಮಂತಯ್ಯ - ಅದು ಸಾಧ್ಯವೇ? 


ಶ್ರೀ ಬಿ. ಹುಚ್ಚೇಗೌಡ - ನನಗೆ ಸಾಧ್ಯವೆಂದು ತೋರುತ್ತದೆ. ಮೊದಲು ಮೂರು 
ಡಿಸ್ಪಿಕ್ಸ್‌ಗಳಲ್ಲಿ ಪಾನನಿರೋಧವನ್ನು ಜಾರಿಗೆ ತಂದಾಗ 1948 ರಲ್ಲಿ ಸರ್ಕಾರದವರು ಈ 
ವಿಚಾರದಲ್ಲಿ ತಮ್ಮಕಾರ್ಯ ಯೋಜನೆಯ ಬಗ್ಗೆ ಅತ್ಯಂತ ಉತ್ಸಾಹದಿಂದ ಕೂಡಿದ್ದರು. 
ಇನ್ನೇನು ಸಂಸ್ಥಾನಾದ್ಯಂತ ಪಾನನಿರೋಧ ಪೂರ್ಣವಾಗಿ ಜಾರಿಗೆ ಬಂದುಬಿಡುತ್ತದೆಂದು 


ಪುತಿಭಾವಂತ ಸಂಸದೀಯ ಪಟು 51 


ಆಗ ಜನರು ಸಹ ಉತ್ಸಾಹಭರಿತರಾಗಿದ್ದರು. ಅವರ ಕಾರ್ಯ ಯೋಜನೆಯ ಪ್ರಕಾರವೇ 
1948ನೆಯ ಜುಲ್ಫೆನಲ್ಲಿ ಮೂರು ಡಿಸ್ಪಿಕ್ಸ್‌ನಲ್ಲಿ, 1949 ನೆಯ ಜುಲೈನಲ್ಲಿ ಇನ್ನೂ ಮೂರು 
ಡಿಸ್ಪಿಕ್ಟ್‌ನಲ್ಲಿ 1950ನೆಯ ಜುಲೈನಲ್ಲಿ ಇನ್ನುಳಿದ ಮೂರು ಡಿಸ್ಪಿಕ್ಸ್‌ನಲ್ಲಿ ಈ ರೀತಿ ಮೂರು 
ವರ್ಷದಲ್ಲಿ ಸಂಸ್ಥಾನಾದ್ಯಂತವೂ ಈ ಪಾನ ನಿರೋಧ ಜಾರಿಗೆ ತಂದು ಬಿಡುತ್ತದೆಯೆಂಬ 
ಪೂರ್ಣ ಭರವಸೆಯನ್ನು ಜನತೆ ಇಟ್ಟುಕೊಂಡಿತ್ತು. ಆದರೆ ಈ ಭರವಸೆಯು ನಿರಾಶೆಗೊಂಡು 
ಇನ್ನೆರಡು ಡಿಸ್ಟಿಕ್ಸ್‌ಗಳಲ್ಲಿ ಮಾತ್ರ ಸರ್ಕಾರದವರು ಇದನ್ನು ಜಾರಿಗೆ ತಂದು ಇನ್ನುಳಿದ ನಾಲ್ಕು 
ಡಿಸ್ಟಿಕ್ಟೆಗಳಲ್ಲಿ ಇದುವರೆಗೆ ಜಾರಿಗೆ ತಂದಿಲ್ಲ. ಇದರಿಂದ ದೇಶದಲ್ಲಿ ಎಷ್ಟೂ ಮಂದಿ 
ಜನರ ನಿರೀಕ್ಷೆಗೆ ಭಂಗವಾಗಿದೆ. ಅಲ್ಲದೆ ಇದರಿಂದ ಬಹಳ ಜನರು ತೊಂದರೆಗೂ 
ಈಡಾಗಿದ್ದಾರೆಂಬುದನ್ನು ಶ್ರೀಮತಿ ಸುಬ್ಬಮನವರು ಈಗಾಗಲೇ ತಿಳಿಸಿದ್ದಾರೆ. ನಮ್ಮ 
ದೇಶದ ನೆರೆಹೊರೆಯ ಪ್ರಾಂತ್ಯಗಳಲ್ಲಿ ಮದ್ರಾಸ್‌ ಮತ್ತು ಬೊಂಬಾಯಿ ಪ್ರಾಂತ್ಯಗಳಲ್ಲಿ, 
ಈ ಬಾಬಿನಿಂದ ಕೋಟ್ಯಾಂತರ ರೂಪಾಯಿಗಳ ಉತ್ಪತ್ತಿ ಬರುತ್ತಿದ್ದುದನ್ನು ಗಣನೆಗೆ 
ತೆಗೆದುಕೊಳ್ಳದೆ ದೇಶದ ಹಿತದೃಷ್ಟಿಯಿಂದ ಮತ್ತು ಜನತೆಯ ಹಿತದೃಷ್ಟಿಯಿಂದ ಅವರು ಈ 
ಪಾನ ನಿರೋಧವನ್ನು ಬಹಳ ಯಶಸ್ವಿಯಾಗಿ ಜಾರಿಗೆ ತಂದಿರುತ್ತಾರೆ. ಈ ಬಗ್ಗೆ ಅವರಿಗೆ 
ಉಂಟಾಗುವ ನಷ್ಟವನ್ನು ಬೇರೆ ರೂಪದಲ್ಲಿ ಬರಮಾಡಿಕೊಳ್ಳಲು ಅವರು ನುವಾ ಮಾರ್ಗಗಳನ್ನು 
ಕಲ್ಲಿಸಿಕೊಂಡಿರುತ್ತಾರೆ. ನಮ್ಮಸರ್ಕಾರದವರು ಈಗ ಐದು ಡಿಸ್ಪಿಕ್ಟ್‌ಗಳಲ್ಲಿ ಪಾನನಿರೋಧವನ್ನು 
ಜಾರಿಗೆ ತಂದಿರುವ ಪರಿಣಾಮವಾಗಿ ಕಡಿಮೆ ಬಿದ್ದಿರುವ ವರಮಾನವನ್ನು ಸರಿದೂಗಿಸಿಕೊಳ್ಳಲು 
ಸೇಲ್ಸ್‌ ಟ್ಯಾಕ್ಸ್‌ ಎಂಬ ಹೊಸ ತೆರಿಗೆಯನ್ನು ವಿಧಾಯಕ ಮಾಡಿದರು. ಇದರಿಂದ ಜನರಿಗೆ 
ತೊಂದರೆಯಾದರೂ ಪರವಾಗಿಲ್ಲ, ಪಾನನಿರೋಧ ಸಂಸ್ಥಾನದಾದ್ಯಂತ ಜಾರಿಗೆ 
ಬರುತ್ತದೆಯೆಂಬ ಆಶೆ ಆಕಾಂಕ್ಷೆಯಿಂದ ಸಭೆಯು ಈ ಹೊಸ ತೆರಿಗೆಯನ್ನು ಒಪ್ಪಿಕೊಂಡಿತು. 
ಇದರಿಂದ ಸಂಸ್ಥಾನಕ್ಕೆ ಈಗ ಬೇಕಾದಷ್ಟು ಉತ್ತತ್ತಿ ಬರುತಿದೆ. ಸಂಸ್ಥಾನದ ನಾನು ಬಾಗಗಳಿಂದ 
ಬರತಕ್ಕ ವರಮಾನವನ್ನೆಲ್ಲಾ ಕ್ರೋಢೀಕರಿಸಿಕೊಂಡು ಆಡಳಿತ ಖರ್ಚು ವೆಚ್ಚದಲ್ಲಿ ಮಿತವ್ಯಯ 
ನೀತಿಯನ್ನನುಸರಿಸಿದ ಪಕ್ಷದಲ್ಲಿ ಸರ್ಕಾರದವರಿಗೆ ಈ ಪಾನನಿರೋದದಿಂದ ವರಮಾನ 
ಕಡಿಮೆಯಾಗುವುದನ್ನು ಭರ್ತಿ ಮಾಡಿಕೊಳ್ಳುವುದು ಕಷ್ಟವಾಗುವುದಿಲ್ಲ. ಈ ವಿಚಾರದಲ್ಲಿ 
ನೆರೆ ಹೊರೆಯ ಪ್ರಾಂತ್ಯಗಳ ಸರ್ಕಾರದವರು ಎಷ್ಟರ ಮಟ್ರಿಗೆ ಕಡ್ಡಾಯವಾಗಿ ಸರ್ವತ್ರ 
ಒಂದೇ ಸಾರಿ ಪಾನನಿರೋಧವನ್ನು ಜಾರಿಗೆ ತಂದರು ಎಂಬುದನ್ನು ನಮ್ಮಸರ್ಕಾರದವರು 
ಗಣನೆಗೆ ತೆಗೆದುಕೊಳ್ಳದೆ ಈಗ ನಾಲ್ಕು ವರ್ಷಗಳಿಂದ 1949 ರಿಂದ ಈ ಬಗ್ಗೆ ಒಂದು ಹೆಜ್ಜೆ 
ಸೆಹೆ ಮುಂದುವರಿಯದೆ ಇರುವುದು ಜನತೆಗೆ ನಿರಾಶೆಯನ್ನುಂಟು ಮಾಡಿದೆ. ಇದರಿಂದ 
ಸರ್ಕಾರದವರು ಬಡವರ ವಿಚಾರದಲ್ಲಿ ಎಳ್ಳಷ್ಟೂ ಸಹ ಕನಿಕರ ಇಟ್ಟಿಲ್ಲವೆಂದು ಸ್ಪಷ್ಟಪಡುತ್ತದೆ. 
ಮೊದಲಿನಿಂದಲೂ ಸಹ ಕಾಂಗ್ರೆಸ್‌ ಪಾರ್ಟಿಯವರು ಸಂಸ್ಥಾನದಲ್ಲಿ ಪಾನ ನಿರೋಧವನ್ನು 
ಸಂಪೂರ್ಣವಾಗಿ ಆಚೆರಣೆಗೆ ತರುವುದೇ ಅವರ ಮುಖ್ಯ ಗುರಿಯೆಂದು ಆ ತತ್ವವನ್ನೇ ತಮ್ಮ 


52 ಬಿ.ಎಲ್‌. ಸುಬಮ್ಲ 
ಬ್‌ 


ಚುನಾವಣೆಯ ಪ್ರಚಾರದ ಮುಖ್ಯ ಧ್ಯೇಯವನ್ನಾಗಿಟ್ಟುಕೊಂಡು ಜನರನ್ನು ನಂಬಿಸಿಕೊಂಜೇ 
ಬಂದಿರುತ್ತಾರೆ. ಆದರೆ ಆ ನಂಬಿಕೆಗೆ ಎಷ್ಟು ಮಾತ್ರ ಅವರು ಇಂದು ಅರ್ಹರೆನ್ನಿಸಿ 
ಕೊಂಡಿದ್ದಾರೆಂಬುದನ್ನು ಅವರೇ ಗಮನಿಸಬೇಕು. ಈ ಕುಡಿತದ ಹಾವಳಿಗೆ ಸಿಕ್ಕ ಹಲವಾರು 
ಸೆಂಸಾರಗಳು ಹಾಳಾಗಿ, ಅನೇಕ ಅನಾಹುತಗಳಾಗಿರುವುದನ್ನು ಸರ್ಕಾರದವರು ಈ ದಿನ 
ಇದೇ ಬೆಂಗಳೂರಿನಲ್ಲಿಯೇ ನೋಡಬಹುದು. ಸರ್ಕಾರದ ಇಂದಿನ ಪಾನನಿರೋದಧ ನೀತಿ 
ಆತಿ ವಿಚಿತ್ರವಾಗಿದೆ. ಇಲ್ಲಿಂದ ನೆಲಮಂಗಲಕ್ಕೆ ಹೋಗಿ ಅಲ್ಲಿ ಕುಡಿದು ಅಲ್ಲಿಂದ ತುಮಕೂರು 
ಬಾರ್ಡರ್‌ಗೆ ಹೋಗಿ ಶಿಕ್ಷೆಗೆ ಒಳಗಾದವರಿದ್ದಾರೆ. ಅಲ್ಲಿಂದ ಇನ್ನು 30 ಮೈಲಿ ದೂರ 
ಅರಸೀಕೆರೆಗೆ ಹೋದರೆ ಕುಡಿಯಬಹುದು. (ವಿಧಾನ ಸಭು ಕಲಾಪ: ದಿನಾಂಕ 22-1-1954) 


ಪೆತಿಭಾವಂತ ಸಂಸದೀಯ ಪಟು 53 


8. 1954-55ರ ರಾಜ್ಯ ಆಯವ್ಯಯ ಪತ್ರ ಕುರಿತು 
ಸ್ನಾಮಿ, 

ಸರ್ಕಾರದವರು ಮೂರು ಕೋಟಿ ಒಂಭತ್ತು ಲಕ್ಷ ರೂಪಾಯಿ 
ಉಳಿತಾಯವಿರುವ (ಕೊರತೆ) ಆಯವ್ಯಯದ ಪಟ್ಟಿಯನ್ನು ನಮ್ಮಮುಂದಿಟ್ಟಿದ್ದಾರೆ. ಈ 
ಆಯವ್ಯಯದ ಪಟ್ಟಿಯ ಮೇಲೆ ಮಾತನಾಡುತ್ತಾ ಪ್ರತಿಪಕ್ಷದ ನಾಯಕರು, ಸರ್ಕಾರದವರು 
ಏನೂ ಕೆಲಸ ಮಾಡಿಲ್ಲವೆಂದು ಟೀಕಿಸಿದ್ದಾರೆ . ಇದನ್ನು ಒಪ್ಪುವುದಕ್ಕಾಗುವುದಿಲ್ಲ. 
ಸರ್ಕಾರದವರು ಬಹುಮಟ್ಟಿಗೆ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. 
ಮೊದಲು ಬಡ್ಡೆಚ್‌ ಭಾಷಣ ಮಾಡುತ್ತಾ ಮುಖ್ಯಮಂತ್ರಿಗಳು ಬಳ್ಳಾರಿ ಮೈಸೂರಿಗೆ 
ಸೇರಿದುದರಿಂದ ಸುಮಾರು 41 ಲಕ್ಷ ರೂಪಾಯಿ ನಮ್ಮಆಯವ್ಯಯ ಪಟ್ಟಿಯಲ್ಲಿ ಇಳಿತಾಯ 
ಬಂದಿದೆ ಎಂದು ಹೇಳಿದರು. ಇದನ್ನು ಸರಿದೂಗಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಹಣ 
ಸಹಾಯ ಕೋರಬೇಕೆಂದು ಅನೇಕ ಸದಸ್ಯರು ಹೇಳಿದ್ದಾರೆ. ನನ್ನ ಅಭಿಪ್ರಾಯವೂ ಹಾಗೆಯೇ 
ಇದೆ. ಮೈಸೂರಿಗೆ ಸೇರಬೇಕೆಂದಿರುವುದನ್ನು ಕೆಲವು ಪ್ರದೇಶಗಳನ್ನು ಪ್ರಾಂತ್ಯಗಳನ್ನೂ 
ಅವರಾಗಿ ಬರುತ್ತೇವೆಂದು ಹೇಳಿದರೆ ಅವರನ್ನು ಸ್ವಾಗತಿಸುವುದು ಧರ್ಮ, ದೇಶವಾತ್ನಲ್ಕ 
ಮತ್ತು ಪ್ರೇಮವನ್ನು ತೋರಿಸಬೇಕೆಂದು ಹೇಳಿದ್ದಾರೆ. ನಾವೂ ಕೂಡ ಹಾಗೆಯೇ ಹೇಳುತ್ತೇವೆ. 
ಆದರೆ ಅವರನ್ನು ಸೇರಿಸಿಕೊಳ್ಳಬೇಕಾದರೆ, ಅವರ ಕುಂದು ಕೊರತೆಗಳೇನು ಎಂಬುದನ್ನು 
ತಿಳಿದುಕೊಳ್ಳಬೇಕು. ಬಳ್ಳಾರಿ ಇಲ್ಲಿಗೆ ಸೇರುವಾಗ ಅಲ್ಲಿರುವ ಅನೇಕ 
ಯಂತ್ರೋಪಕರಣಗಳನ್ನೂ ಇತರ ಸಂಪತ್ತನ್ನೂ ಮದರಾಸು ಸರ್ಕಾರದವರು ಬೇರೆ ಕಡೆಗೆ 
ತೆಗೆದುಕೊಂಡು ಹೋದರು. ಈ ರೀತಿ ಆಗಬಾರದು. ಬೇರೆ ಪ್ರಾಂತ್ಯಗಳನ್ನು 
ಸೇರಿಸಿಕೊಳ್ಳುವುದಕ್ಕೆ ಮುಂಚೆ ಅವರ ಅನುಕೂಲ ಅನಾನುಕೂಲಗಳನ್ನು ಯೋಚಿಸುವುದು 
ಉತ್ತಮ. ಹಾಗೆ ಮಾಡದೆ ಸುಮ್ಮನೆ ಸೇರಿಸಿಕೊಳ್ಳುತ್ತೇವೆಂದು ಹೇಳಿ ಸೇರಿಸಿಕೊಂಡು 
ಮುಂದೆ ಕೊರತೆಗೆ ಅವಕಾಶ ಕೊಡುವುದು ಸರಿಯಲ್ಲ. ಮೊದಲೇ ಯೋಚನೆ ಮಾಡುವುದು : 
ಒಳ್ಳೆಯದು. 


ವಿದ್ಯುಚ್ಛಕ್ತಿಯ ದರ ಮದರಾಸಿನಲ್ಲಿ ಯೂನಿಟ್ಟಿಗೆ 1% ಆಣೆಯಿದೆ, ಆದರೆ ಇಲ್ಲಿ 
ಒಂಭತ್ತು ಕಾಸಿದೆ ಎಂದು ಮುಖ್ಯ ಮಂತ್ರಿಗಳು ಹೇಳಿದರು. ಬಳ್ಳಾರಿ ಈ ಸ್ಥಿತಿಗೆ 
ಬಂದಿರುವುದು ಮದರಾಸಿನಲ್ಲಿದ್ದುದರಿಂದ. ನಾವು ಮದರಾಸಿನ ಮಟ್ಟಕ್ಕಿಳಿಯಬಾರದು. 
ಮೈಸೂರಿನ ಮಟ್ಟಕ್ಕಿ ಬಳ್ಳಾರಿ ಆಗಬೇಕೇ ಹೊರತು, ಬಳ್ಳಾರಿಯ ಹಾಗೆ ಮೈಸೂರು 
ಆಗಬಾರದು. ಅಲ್ಲಿನಂತೆ ಇಲ್ಲಿಯೂ ಆದರೆ ಮೈಸೂರಿನವರಿಗೆ ಕಷ್ಟವಾಗುತ್ತದೆ. 
ಮದರಾಸಿನವರೇನೂ ಸುಖವಾಗಿಲ್ಲ. ಅದು ಬಳ್ಳಾರಿಯ ಸ್ಥಿತಿಯನ್ನು ನೋಡಿದರೆ 
ಗೊತ್ತಾಗುತ್ತದೆ. ಬಳ್ಳಾರಿಯನ್ನು ನಿಕೃಷ್ಟವಾಗಿ ಅವರು ಕಂಡದ್ದರಿಂದಲೇ ಈ ಕಷ್ಟ ಬಂದಿದೆ. 


54 ಬಿಎಲ್‌. ಸುಬ್ಬದ್ಡು 


ಇನ್ನು ಪ್ರಾಂತಗಳ ರಚನೆಯ ವಿಚಾರವಾಗಿ ಶ್ರೀಮಾನ್‌ ಶಿವರುದ್ರಪ್ಪನವರು 
ಮಾತನಾಡಿದರು. ಪ್ರಾಂತಗಳ ರಚನೆಯ ಪ್ರಯತ್ನ ಕೋಮುವಾರು ಭಾವನಿಯ ಮೇಲೆ 
ನಡೆಯುತ್ತಿಬಿ ಎಂದು ಹೇಳಿದರು. ಕೆಲವು ಕಡೆ ಭಾಷಾವಾರು ಪ್ರಾಂತ ರಚನೆಯಾಗಬೇಕು, 
ಕರ್ನಾಟಕ ಪ್ರಾಂತ ರಚನೆಯಾಗಬೇಕು ಎಂದು ಹೇಳುತ್ತಾರೆ; ಕೆಲವರು ಬೇಡವೆಂದು 
ಹೇಳುತ್ತಾರೆ; ಇದನ್ನು ನೋಡಿದರೆ ಕೋಮುವಾರು ಭಾವನೆಯಿಂದಲೇ ಹೇಳುತ್ತಾರೆಂದು 
ಕಾಣುತ್ತದೆ. ಹೀಗಾದರೆ ಮೆಜಾರಿಟಿ ಕೋಮು ರಾಜ್ಯವನ್ನಾಳುತ್ತದೆ ಎಂದು ಮುಂತಾಗಿ 
ಕೆಲವರು ಹೇಳುತ್ತಾರೆ. ಈ ಹೊತ್ತಿನ ಪರಿಸ್ಥಿತಿಯಲ್ಲಿ ಇದು ಸಾಧ್ಯವಿಲ್ಲ. ಅಂಥ 
ಅವ್ಯಾಯವಾಗುವುದಾದರೆ ಅದನ್ನು ಸರಿಪಡಿಸುವ ಶಕ್ತಿ ನಮಗಿದೆ. ಅಂತೂ ಭಾಷಾವಾರು 
ನೀತಿ ಯಾವಾಗಲೂ ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯದಲ್ಲ. ಅದನ್ನು ನಾನು ಯಾವಾಗಲೂ 
ವಿರೋಧಿಸುತ್ತೇನೆ. ಈಗ ಭಾರತದಲ್ಲಿ ಹಲವಾರು ಮುಖ್ಯ ಸಮಸ್ಯೆಗಳಿರುವಾಗ ಈ 
ಭಾಷಾವಾರು ಸಮಸ್ಯೆಯನ್ನಿಟ್ಟುಕೊಂಡರೆ ದೇಶಕ್ಕೆ ಕಷ್ಟವಾಗುತ್ತದೆ. ಕೆಲವು ಸದಸ್ಯರು 
ಹೇಳುವ ಹಾಗೆ, ಪಾಕಿಸ್ಥಾನ ಅಮೆರಿಕಾದ ಮಿಲಿಟರಿ ಒಪ್ಪಂದ; ಒಂದು ಕಡೆ ಬಂಡವಾಳ 
ಶಾಹಿತ್ವ, ಇನ್ನೊಂದು ಕಡೆ ಜಾತಿವಾದ. ಈ ಮಧ್ಯೆ ಭಾರತ ಗಾಂಧೀವಾದವನ್ನು ಬಟ್ಟರೆ 
ಜನರಿಗೆ ನಮ್ಮದೇಶದ ಮುಂದಿರುವ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಎದುರಿಸುವುದಕ್ಕೆ 
ಕಷ್ಟವಾಗುತ್ತದೆ. ಭಾರತದ ಹಿತವನ್ನೇ ಅತಿ ಮುಖ್ಯವಾಗಿಟ್ಟುಕೊಂಡು ಯಾವ ಸಮಸ್ಕೆಯನ್ನಾಗಲಿ 
ಎದುರಿಸಬೇಕು. 

ಆಸ್ಪತ್ರೆಗಳು, ವಿದ್ಯಾಭ್ಯಾಸ ಮತ್ತು ಪೋಲೀಸು ಇಲಾಖೆಗಳ ವಿಷಯದಲ್ಲಿ ಅನೇಕರು 
ಮಾತನಾಡಿದ್ದಾರೆ. ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಮುಂದುವರಿಯಬೇಕು ಎಂದು 
ಸರ್ಕಾರದವರು ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಸ್ಕೂಲುಗಳಲ್ಲಿ ವಿದ್ಯಾರ್ಥಿಗಳು ಓದುವ 
ಪುಸ್ತಕಗಳು ಸರಿಯಾಗಿಲ್ಲ. ಹಿಂದೆ ಒಳ್ಳೊಳ್ಳೆಯ ಪುಸ್ತಕಗಳನ್ನಿಡುತ್ತಿದ್ದರು. ನೀತಿ ಚಿಂತಾಮಣಿ 
ಮುಂತಾದ ನೀತಿಬೋಧಕವಾದ ಪುಸ್ತಕಗಳನ್ನಿಡುತ್ತಿದ್ದರು. ಈಗ ಅಂಥವುಗಳನ್ನಿಡುತ್ತಿಲ್ಲ. 
ಇದರಿಂದ ದೇಶದಲ್ಲಿ ಟೆಕ್ಟೆಬುಕ್‌ ಸಮಿತಿಯವರು ಲಂಚಿ ತೆಗೆದುಕೊಂಡು ತಮಗೆ 
ಬೇಕಾದವರ ಪುಸ್ತಕಗಳನ್ನಿಡುತ್ತಾರೆಂಬ ಕೂಗು ಎದ್ದಿದೆ. ಇದು ನಿಜವೋ ಇಲ್ಲಮೋ ನಮಗೆ 
ಗೊತ್ತಿಲ್ಲ. ಏನಾದರೂ ದೋಷವಿದ್ದರೆ ಅದನ್ನು ಸರಿಪಡಿಸಬೇಕು. ಅಧಿಕಾರಿಗಳು 
ಒಳ್ಳೆಯವರಾಗಿರಬೇಕು. ಒಂದು ಸಾರಿ ಒಂದು ಕಡೆಯಿಂದ ಟೆಂಪೋರರಿ ಗುಮಾಸ್ತನನ್ನು 
ಅನಾವಶ್ಯಕವಾಗಿ ಬೇರೆ ಕಡೆ ವರ್ಗ ಮಾಡಿದರು. ನಾನು ಹೋಗಿ ಅವರನ್ನು ಕೇಳಿದಾಗ ಆ 
ವೇಕೆನ್ಸಿ ಮುಸ್ಲಿಂ ವೇಕೆನ್ನಿ ನಾವೇನೂ ಮಾಡುವ ಹಾಗಿಲ್ಲ ಎಂದು ಆ ಮನುಷ್ಯ ಹೇಳಿದ. 
ಇಂಥಾದ್ದು ನಡೆಯಬಾರದು. ಅಧಿಕಾರಿಗಳ ಮೇಲೆ ದೂರುಗಳಿವೆ. ಅನೇಕ ಕಡೆ 
ಉಪಾಧ್ಯಾಯರುಗಳೂ ಸರಿಯಾಗಿಲ್ಲ. ಉರ್ದು ಸ್ಕೂಲುಗಳನ್ನು ಕೊಟ್ಟಿದ್ದಾರೆ. 
ಕೋಮುವಾರು ಸ್ಕೂಲುಗಳನ್ನೂ ಕೊಡುವುದು ದೇಶದ ಒಗ್ಗಟ್ಟಿಗೆ ಧಕ್ಕೆ ಬರುತ್ತದೆಂದು 
ಹೇಳುತ್ತೇನೆ. ಕೋಮವಾರು ಹಾಸ್ಟೆಲುಗಳನ್ನು ಮಾಡಬಾರದು; ಎಲ್ಲರಿಗೂ ಅವಕಾಶವಿರುವ 
ಒಂದೇ ರೀತಿಯ ಹಾಸ್ಟೆಲುಗಳನ್ನು ಮಾಡಿದರೆ ಒಳ್ಳೆಯದೆಂದು ಈ ಸಭೆಯಲ್ಲಿ ಹೇಳುತ್ತೇನೆ. 


ಪ್ರತಿಭುವಂತ ಸಂಸದೀಂರ ಸಮು 55 


ಆಸ್ಪತ್ರೆಗಳ ವಿಷಯದಲ್ಲಿ ಒಂದು ಮಾತು, ನರ್ನುಗಳ ಮತ್ತು ಮಿಡ್‌ವೈಫ್‌ಗಳ 
ಟ್ರೈನಿಂಗಿಗೆ ಒದಗಿಸಿರುವ ಹಣ ಸಾಲದು. ದೇಶದಲ್ಲಿ ಅವರ ಆವಶ್ಯಕತೆ ಬಹಳವಾಗಿದೆ. 
ಪಂಚವಾರ್ಷಿಕ ಯೋಜನೆಯಲ್ಲಿ 2300 ಮಿಡ್‌ವೈಫ್‌ಗಳನ್ನೂ 1200 ನರ್ನುಗಳೆನ್ನೂ 
ಒದಗಿಸಬೇಕೆಂದು ಮಾಡಿದ್ದಾರೆ. ಹುಗೆಯೇ ಇವರ ಅವಶ್ಯಕತೆ ಜಾಸ್ತಿಯಾಗಿರುವುದರಿಂದ 
ಇವರ ಶಿಕ್ಷಣಕ್ಕಿ ಹೆಚ್ಚನ ಅನುಕೂಲಗಳನ್ನೊದಗಿಸಬೇಕು. 

ಮಹಿಳೆಯರಿಗೆ ವಿದ್ಯಾರ್ಥಿವೇತನಗಳಿಗೆ ಒಬಗಿಸಿರುವ ಮೊಬಲಗನ್ನು ನೋಡಿದರೆ 
ಆಶ್ಠರ್ಯಮಾಗುತ್ತಬಿ. ಪ್ರತಿ ಜಿಲ್ಲೆಗೆ ಕೀವಲ ವಾಲ್ಕು ವೇತನಗಳನ್ನು ಇಟ್ಟಿದ್ದುರೆ. ಹೆಂಗಸರಿಗೆ 
ವೇತನಗಳನ್ನು ಬೆಚ್ಚು ಮಾಡಿ ಹೆಚ್ಚಿನ ಪ್ರೋಫ್ಲಾಹ ಕೊಡುವುದು ಧರ್ಮ. ಹೆಂಗಸರಲ್ಲಿ 
ಸ್ವಭಾವಸಿದ್ದಮುಗಿ ಸಾಂತಿ ಮತ್ತು ಪ್ರೇಮವಿರುಪುದರಿಂದ ಅವರಿಗೆ ವಿಬೈೆಯ ಹೆಚ್ಚಿನ ಪ್ರೋತ್ಸಾಹ 
ಜೂಟ್ಟರೆ ಬೀಲಕ್ಕೆ ಪೇಸ್ತು ಸೇವೆಯನ್ನು ಅವರು ಸಲ್ಲಿನುವುದಕ್ಕೆ ಆನುಕೂಲಮಾಗುತ್ತದೆಂದು 
ಹೇಳೆ ಬಯಸುತ್ತೇವೆ. 

ನಮ್ಮ ಬೇಶದೆಲ್ಲಿ ಹೆಂಗಸರು ಗಂಚಸರಷ್ಟು ಬುದ್ದಿವಂತರೇ ಎಂಬುದು 
ವಿವಾದುಸ್ಥದವಾಗಿದೆ. ಅವರು ಎಷ್ಟೋ ಬುದ್ದಿವಂತರಾಗಿದ್ದರೂ ಸಹ ಅವರಿಗೆ ತಕ್ಕ 
ಪೋತ್ಲಾಕವಿಲ್ಲ ಇಯು ಪಮ್ಮಮಾನ್ಯ ಮಂತ್ರಿಗಳಾದ ಡಾ॥ ನಾಗನಗೌಡರಿಗೆ ಗೊತ್ತಿರಬಹುದು. 
ಅವನಿಗೆ ಗೊತ್ತಿರಬುಹುಬಾಬೆ ಸಮಾಂತುರವೊಂದನ್ನು ಈ ಸೂಬರ್ಭದಲ್ಲಿ ಹೇಳಬಯಸುತ್ತೇನೆ. 
ಖೊಸೂರಿನಲ್ಲಿ ಐ.ಎ.ಎಸ್‌. ಪೂಸು ಮಾಡಿರುವ ಒಬ್ಬ ಸ್ತೀಯು ಸಬ್‌ಕಲೆಕ್ಟರ್‌ 
ಅಧಿಕಾದಿದಲ್ಲಿ್ದಾರೆ. ಅವರಿಗೆ ಮಕ್ಕಳಾದರೆ ಅವರಂತೆಯೇ ಎಷ್ಟೋ ಬುದ್ಧಿವಂತರಾದ 
ಮಕ್ಕಳು ಹುಟ್ಟಬಹುದು. ಅದರೆ ಅವರು ಮದುವೆ ಮಾಡಿಕೊಳ್ಳಕೂಡದೆಂದು ಹೇಳಿ 
ನಿರ್ಬಂಭ ಮಾಡಿರುತ್ತುಲೆಂದು ತಿಳಿದು ಬಂದಿದೆ. ಇದು ಸರಿಯೇ? ಹೀಗಾದರೆ ಹೆಣ್ಣು 
ಮಕ್ಕಳು ಮುಂದುವರಿಯಲು ಎಷ್ಟು ಕಷ್ಟವೆಂಬುದನ್ನು ಊಹಿಸಬಹುದು. ಹೀಗೆ 
ನಿರ್ಬಂಧಿಸುವುದು ಸರಿಯಲ್ಲ; ಅದು ನಿಜವಾಗಿಯೂ ಸರಿಯಾದ ನೀತಿಯಲ್ಲ ಎಂದು 
ಸೂಚಿಸುತ್ತೇನೆ. 

ಇನ್ನೂ ಪೋಲೀಸು ಇಲಾಖೆ ನೋಡಿದರೆ, ಪಾನ ನಿರೋಧ ಜಾರಿಗೆ ಬಂದ ನಂತರ 
4 ಇಲಾಖೆಯವರಿಗೆ ಅದರ ಕೆಲಸವನ್ನು ವಹಿಸಲಾಗಿದೆ. ಆದರೆ ಪರಿಣಾಮವೇವಾಗಿದೆ. 
ಈ ಸಂಬಂಧವಾದ ಕೇಸುಗಳು ಜಾಸ್ತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಜನರಿಗೆ 
ತೊಂದರೆಯಾಗಿಬೆಯೇ; ವಿವಾ ಮತ್ತೇನೂ ಕಾಣಲಿಲ್ಲ. ಈ ಸಂಬಂಧವಾದ ಎಷ್ಟೋ 
ಖೂನಿ ರೀಸುಗಳು ಕೈಬಿಟ್ಟು ಹೋಗುತ್ತಿವೆ. ಸಾಕಷ್ಟು ಪ್ರಯೋಜನ ದೊರೆತಿಲ್ಲ. ಏಕೆ 
ಹೀಗಾಗುತ್ಕಬೆಂಬುದು ನಮಗೆ ಅರ್ಥವಾಗುತಿಲ್ಲ. ಇದನ್ನುಯೋಚನೆ ಮಾಡಿ ಸರಿಪಡಿಸಬೇಕು. 
ಪಬ್ಬಕ್‌ ವರ್ಕ್‌ ಇಲಾಖೆಯು ಬಹಳ ಪ್ರಾಮುಖ್ಯವಾದುದೆಂದು ಹೇಳದೆ ನಿರ್ವಾಹವಿಲ್ಲ. 
ಶ್ರೀಮತಿ ಸಿದ್ದಮನವರು ಹೇಳಿದ ಹಾಗೆ ಸಂಗೇನಶಳ್ಳಿಕೆರೆ, ತುಪ್ರಬಖಳ್ಳಿ ಕೆರೆ ಒಡೆದಿರುವದಕ್ಕೆ 


56 ಬಿ.ಎಲ್‌. ಸುಬ್ದಮ್ದ 


ಕಾರಣಗಳನ್ನು ಪರಿಶೀಲಿಸಿ ಇಂಥ ಅನಾಹುತಗಳಾಗದಂತೆ ಬಂದೋಬಸ್ತು ಮಾಡದಿದ್ದರೆ 
ಪ್ರಯೋಜನವಿಲ್ಲ. ಈ ಸಂದರ್ಭದಲ್ಲಿ ನಷ್ಟವೆಷ್ಟಾಗಿದೆಯೆಂಬುದನ್ನು ಎಸ್ಟಿಮೆಂಟ್‌ ಮಾಡಿ 
ಸರಿಪಡಿಸಬೇಕಾಗಿದೆ. 

ನಮ್ಮ ಡಿಸ್ಟಿಕ್ಟ್‌ನಲ್ಲಿ ಕಿತ್ಸೆಗಂಡಿ ಬಳಿ ಒಂದು ಸೇತುವೆಯಾಗಬೇಕೆಂದು ಎಷ್ಟೊ 
ದಿವಸಗಳಿಂದ ಕೇಳಿದ್ದಕ್ಕೆ 70 ಸಾವಿರ ರೂಪಾಯಿಗಳಿಗೆ ಎಸ್ಟಿಮೇಟಾಗಿತ್ತು. ಅದು ಈ 
ವರ್ಷ ಎರಡು ಲಕ್ಷಕ್ಕೇರಿದೆ. ಆ ಕೆಲಸ ಒಪ್ಪಿಕೊಂಡಿದ್ದ ಕಂಟ್ರಾಕ್ಟ್ಷರು ಮೂರು ಸಾವಿರ 
ರೂಪಾಯಿಗಳ ಡಿಪಾಜಿಟ್ಟಿನ್ನು ಮಾಡಿ ಕೆಲಸ ಬಿಟ್ಟು ಹೋದರೆಂದು ತಿಳಿದುಬಂದಿದೆ. 
ಅದಕ್ಕೆ ಕಾರಣವೇನೆಂಬುದನ್ನು ಪರಿಶೀಲಿಸಿ ಆ ಕೆಲಸವನ್ನು ಜಾಗ್ರತೆ ಪೊರೈಸಬೇಕು. ಆಮೇಲೆ 
ಮಳೆಗಾಲದಲ್ಲಿ ಒಡೆದು ಹೋದ ಬೆಳವಾಡಿ ಕೆರೆ ಮತ್ತು ಹುಲಕಂಚಿಕೆರೆಗಳ ರಿಪೇರಿ ಕೆಲಸ 
ಪೀಸ್‌ ವರ್ಕ್ಸ್‌ ಸಿಸ್ಟಂ ಪ್ರಕಾರ ನಡೆಯುತ್ತಿತ್ತು. ಈಗ ಅದನ್ನು ನಿಲ್ಲಿಸಿ ಟೆಂಡರ್‌ 
ಕರೆಯಬೇಕೆಂದಿದ್ದಾರೆ. ಮಳೆಗಾಲ ಹತ್ತಿರ ಬಂದರೆ ಕೆಲಸ ಸರಿಯಾಗಿ 
ಮಾಡುವದಕ್ಕಾಗುವದಿಲ್ಲ. ಇಂಜಿನಿಯರನ್ನು ಕೇಳಿದರೆ ಸಲಕರಣೆ ಬೇಕು ಎಂದು ಹೇಳತ್ತಾರೆ. 
ಹೀಗಾಗಿ ಇದರ ಕೆಲಸ ನಿಧಾನವಾಗಿದೆ. ಆದ್ದರಿಂದ ಸರ್ಕಾರದವರು ಈ ವಿಚಾರದಲ್ಲಿ 
ಹೆಚ್ಚು ನಿಗಾ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. 

ಇನ್ನೂ ಖೋತಾ ಬಿದ್ದಿರುವ ಬಡ್ಜೆಟ್ರನ್ನು ಸರಿದೂಗಿಸುವ ವಿಚಾರ. ಇದನ್ನು ತೆರಿಗೆಗಳನ್ನು 
ವಿಧಿಸುವ ದರ ಮುಖಾಂತರ ಸರಿಪಡಿಸಬೇಕೆಂಬುದು ಸರ್ಕಾರದ ಅಭಿಪ್ರಾಯವಾಗಿದೆ. 
ಈ ಸಲಹೆಯನ್ನು ಸರ್ಕಾರದವರು ಸಭೆಯ ಮುಂದಿಟ್ಟಿದ್ದಾರೆ. ತೆರಿಗೆ ಹಾಕಬೇಕೆಂದು 
ಹೇಳುವುದನ್ನು ಒಪ್ಪಿಸಬಹುದು. ಆದರೆ ಅದನ್ನು ಯಾವ ರೀತಿಯಲ್ಲಿ ಹೇಗೆ 
ಹಾಕಬೇಕೆಂಬುದನ್ನು ಸರಿಯಾಗಿ ವಿಮರ್ಶೆಯನ್ನು ಮಾಡಿ ಸೂಕ್ತ ರೀತಿ 
ನೀತಿಯನ್ನನುಸರಿಸಬೇಕು. ಠರೈತರಿಗೆ, ಸಾಮಾನ್ಯ ಜನರಿಗೆ, ಈ ರೀತಿ ಹಾಕುವ ತೆರಿಗೆಗಳನ್ನು 
ಹೊತ್ತುಕೊಳ್ಳಲು ಶಕ್ತಿ ಇದೆಯೆ ಎಂಬುದನ್ನು ನೋಡಿ ಹಾಕಬೇಕು. ರೈತನ ಕಷ್ಟ ಸುಖ 
ತಿಳಿದವರು ಇಲ್ಲಿ ಬಹಳ ಮಂದಿ ಇದ್ದಾರೆ. 


ಕಾಫಿ ಪ್ಲಾಂಟರುಗಳ ವಿಚಾರ ಹೇಳಿದರೆ, ಅವರಿಗೇನು ಪ್ಲಾಟರು, ಇಂದ್ರಯೋಗಗಳನ್ನು 
ಅನುಭವಿಸುತ್ತಾರೆ ಎಂದು ಹೇಳಿ ಸರಿಯಾಗಿ ಗಮನಿಸುವುದಿಲ್ಲ. ಅವರ ಕುಂದುಕೊರತೆ 
ಗಳೇನೆಂಬುದು ತಿಳಿಯದೆ ಏನನ್ನೂ ಹೇಳಬಾರದು. ಪ್ಲಾಂಟರುಗಳು ಇಂಗೆಂಡಿನಿಂದ 
ಬಂದಿರಲಿ, ಅಮೇರಿಕಾದಿಂದ ಬಂದಿರಲಿ ಅಥವಾ ಇಲ್ಲಿಯವರೇ ಆಗಲಿ ಅವರಿಗಿರುವ 
ಅಡ್ಡಿ ಆತಂಕಗಳನ್ನು ಗಮನದಲ್ಲಿಡಬೇಕು. ಅವರ ಮೇಲೆ ಹಾಕಿರುವ ತೆರಿಗೆ ಹೊರೆಯೆಷ್ಟು 
ಎಂಬುದನ್ನು ನೋಡಬೇಕಾದದ್ದು ಅಗತ್ಯ. ಇಂಡಿಯಾ ಸರ್ಕಾರಕ್ಕೆ ಹೆಂಡ್ರೆಡ್‌ವೇಟ್‌'ಗೆ 21 
ರೂಪಾಯಿಗಳ ಎಕ್ಷೈಂಚ್‌ ಡ್ಯೂಟಿ 15 ರೂಪಾಯಿಗಳ ಎಕ್ಸ್‌ಫೋರ್ಟ್‌ ಡ್ಯೂಟಿ ಕೊಡಬೇಕು. 
ಸರ್ಕಾರಕ್ಕೆ ಇದಕ್ಕಿಂತ ಆದಾಯ ಬರುವ ಬೆಳೆ ಯಾವುದೂ ಇಲ್ಲ ಇಷ್ಟೊಂದು ತಿಂ. 


ಷುತಿಭಾವಂತ ಸಂಸದೀಯ ಪಟು 57 


ಹಾಕಿದರೆ ಬೆಳೆಯುವವನ ಗತಿಯೇನು? ಇದು ಬಹಳ ಅನ್ಯಾಯ. ರೂಪಾಯಿಗೆ 16 
ಸೇರು ರಾಗಿಯಿದ್ದುದು ಈಗ ಎರಡು ಸೇರಾಗಿದೆ. ಖರ್ಚನ್ನು ಗಮನಿಸಬೇಕು ಎಂದು 
ಮುಖ್ಯಮಂತ್ರಿ ಹೇಳಿದ್ದಾರೆ. ಈ ಸಂದರ್ಭಧಲ್ಲಿ ಉತ್ಪನ್ನದ ಕೆಲಸಗಾರರಿಗೆ ಬೇಕಾದ 
ಅನುಕೂಲ ಒದಗಿಸಬೇಕು. ಅಮೋನಿಯಂ ಸಲ್ಪೇಟ್‌ ಗೊಬ್ಬರದ ಬೆಲೆ ಟನ್ನಿಗೆ 10 
ರೂಪಾಯಿಗಳಿದ್ದುದ್ದು ಈಗ ಟನ್‌ ಒಂದಕ್ಕೆ 280 ರೂಪಾಯಿಗಳಿಗೆ ಏರಿದೆ. ಇದನ್ನೆಲ್ಲಾ 
ನೋಡಿ ಯಾರಿಗೆ ತೆರಿಗೆ ಹಾಕುವುದು ನ್ಯಾಯವೋ, ಯಾರಿಗೆ ಹೊರಲು ಶಕ್ತಿಯಿದೆಯೋ 
ಅವರಿಗೆ ಮಾತ್ರ ಹಾಕಬೇಕೆಂದು ಅರಿಕೆ ಮಾಡುತ್ತೇನೆ. ಇನ್ನೊಂದು ವಿಚಾರ ಕೇಳಬಹುದು. 
ತೆರಿಗೆ ಬೇಡವೆಂದು ಹೇಳಿದದೆ ನಮಗೆ ಬೇಕಾದ ಕೆಲಸ ನಾವು ಮಾಡಬೇಕಂದು ಹೇಳುವ 
ಕೆಲಸವನ್ನು ಮಾಡಲು ಹೇಗೆ ಸಾಧ್ಯವಾಗುತ್ತದೆಂದು ಕೇಳಬಹುದು. ಅದಕ್ಕೆ ಸಲಹೆಯೇನೆಂದರೆ 
ಈ ವರ್ಷಂ20 ಲಕ್ಷ ರೂಪಾಯಿಗಳ ಕೆಲಸ ಮಾಡಬೇಕೆಂದಿದ್ದರೆ ಅದನ್ನು 5 ಲಕ್ಷಕ್ಕಿಳಿಸಿ, 
ಸರ್ಕಾರದ ಕಷ್ಟ ನಮಗೆ ಗೊತ್ತು. ಜನರ ಸಹಕಾರ ಸರ್ಕಾರಕ್ಕೆ ಬೇಕು. ಅದಕ್ಕೆ ತಕ್ಕ ಹಾಗೆ 
ಸರ್ಕಾರವು ವರ್ತಿಸಬೇಕು. ರೈತರ ಕಷ್ಟಸುಖದ ವಿಚಾರದಲ್ಲಿ ಹೇಳಬೇಕಾದ ಅಂಶಗಳೆಷ್ಟೋ 
ಇದೆ. ಧೈತರ ಆಸಿಗಳು ಬ್ಯಾಂಕಿಗೆ ಆಧಾರ ಮಾಡಲ್ಲಟ್ಟಿವೆ. ಅವರು ಸಾಲಗಾರರಾಗಿದ್ದಾರೆಂದು 
ಯಾರೋ ನಾಲ್ಕು ಮಂದಿಯನ್ನು ನೋಡಿ ಹೇಳುವುದು ಅಆವ್ಯಾಯ. ಅವರಿಗೆ ಬಹಳ 
ಕಷ್ಟವಿದೆ. ಮುಖ್ಯ ಮಂತ್ರಿಗಳು ತಮ್ಮ ಭಾಷಣದಲ್ಲಿ 8-10 ಸೇತುವೆಗಳ ಕೆಲಸ 
ನಡೆಯಬೇಕಾಗಿದೆಯೆಂದು ಹೇಳಿದ್ದಾರೆ. ಅದನ್ನು ಹಣದ ಅಭಾವವಿರುವಾಗ ಸ್ವಲ್ಪಮಟ್ಟಿಗೆ 
ಕಡಿಮೆ ಮಾಡಬಹುದು. ರಸ್ತೆ ಕಾಂಕ್ರೀಟ್‌ ಮಾಡಿದರೆ ಜನರಿಗೆ ಕೂಲಿ ಸಿಕ್ಕುತ್ತದೆಯೆಂದು 
ಹೇಳಿದರು. ನಿರುದ್ಯೋಗ ಹೆಚ್ಚುತ್ತಿರುವುದು ಖಚಿತವಾದ ವಿಚಾರ. ವಿದ್ಯಾವಂತರು 
ನೌಕರಕೊಡಿ ಎಂದು ಕೇಳುತ್ತಾರೆ. ಆದರೆ ಎಲ್ಲರಿಗೂ ನೌಕರಿ ಕೊಡುವುದು ಬಹಳ ಕಷ್ಟ. 
ವರ್ಷಕ್ಕೆ 20 ಸಾವಿರ ಪದವೀಧರರು ಕಾಲೇಜುಗಳಿಂದ ಹೊರಗೆ ಬರುತ್ತಿದ್ದಾರೆ. ಇವರೆಲ್ಲರಿಗೂ 
ಒದಗಿಸುವುದಕ್ಕೆ ಸಾಧ್ಯವೇ? ಇದಕ್ಕಾಗಿ ತೆರಿಗೆ ಹಾಕುವುದಕ್ಕೆ ಸಾಧ್ಯವೇ ಎಂಬುದನ್ನು ಯೋಚನೆ 
ಮಾಡಬೇಕು. ಹಾಗೆ ಮಾಡುವುದಕ್ಕೆ ಬದಲಾಗಿ ನಿರುದ್ಯೋಗಸ್ತರನ್ನು ಹಳ್ಳಿಗಳಿಗೆ ಕಳುಹಿಸಿ 
ವ್ಯವಸಾಯ ಮಾಡುವಂತೆ ವ್ಯವಸ್ಥೆ ಮಾಡಬೇಕು. ಓದಿದವರೆಗೆಲ್ಲಾ ಉದ್ಯೋಗ 
ವನ್ನೊದಗಿಸುವುದು ಬಹಳ ಕಷ್ಟ. ಶ್ರೀಮಾನ್‌ ಗೋಪಾಲಗೌಡರು ನಿರುದ್ಯೋಗಸ್ಥರ 
ಸಂಖ್ಯೆಯನ್ನು ಕಂಡುಹಿಡಿಯಲು ಸರ್ವೆ ಮಾಡಿದ್ದೀರಾ ಎಂದು ಪ್ರಶ್ನೆಗಳನ್ನು ಹಾಕಿದ್ದಾರೆ. 
ಆದರೆ ಉಡ್ಯೋಗ ಎಲ್ಲರಿಗೂ ಒದಗಿಸುವುದು ಕಷ್ಟವಾದ ಪ್ರಶ್ನೆ. ಯಾರು ಅಧಿಕಾರಕ್ಕೆ 
ಬಂದರೂ ಕಷ್ಟ. ಸರ್ಕಾರದವರು ಕೊಡಬೇಕಾದ ಕೆಲಸಗಳನ್ನು ಕಡಿಮೆ ಮಾಡಿ ಬಡ್ಜೆಟ್‌ 
ಸರಿತೂಗಿಸಬೇಕೇ ಹೊರತು ಹೆಚ್ಚು ಕಂದಾಯ ಹಾಕಿ, ತೆರಿಗೆ ಹಾಕಿ ಸರಿತೂಗಿಸುತ್ತೇವೆಂದು 
ಹೇಳಬಾದದು. ತಿರಿ! ಜೇರಿದಲ ಭೈತೆರಿಗೆ ಬಹಳ ಕಷ್ಟವಾಗುತ್ತದೆ ಎಂದು ಹೇಳಿ ನನ್ನ 


ಾಸ್‌ನವನ್ನು ಮುಗಿಸುಲ್ತೇವಿ.(ವಿಧಾನ ಸಬಾ ಕಲಾಪ: ದಿವಾಂಶೆ 13-3-1934) 


MN 
[5] 


ಬಿ.ಎಲ್‌. ಸುಬ್ಬದ್ದು 


9. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಜೆದ ಕೆರೆಗಳ ದುರಸ್ತು ಬಗ್ಗೆ 
ಸಾಮಿ, 
ನನ್ನ ಖೋತಾ ಸೂಚನೆ (Cut motion) ಈ ರೀತಿ ಇದೆ.- 
“18 ಸಾಮಾನ್ಯ ಹುಟ್ಟುವಳಿಯಿಂದ ಹೆಣವಸನ್ನೊದಗಿಸತಕ್ಕೆ ಇತರ ರೆವೆನ್ಯೂ ವೆತ್ಸಿಗಳು 
ಎಂಬ ಬಾಬಿನಲ್ಲಿ ಕೋರಿರತಕ್ಕೆ 61,09,0 ರೂಪಾಯಿಗಳ "ಡಿಮ್ಯಾಂಡ್‌' 
ಮನವಿಯ ಸಂಬಂಧದಲ್ಲಿ 100 ರೂಪಾಯಿಗಳನ್ನು ಕಡಿಮೆ ಮಾಡಬೇಕು. 
(ಚಿಕ್ಕಮಗಳೂರು ಡಿಸ್ಪಿಕ್ಷಿನಲ್ಲಿ ಕಳದೆ ಮಳೆಗಾಲದಲ್ಲಿ ವಿಪರೀತ ಮಳೆ ಬಿದ್ದುಬರಿಂದ 
ಒಡೆದು ಹೋದ ಕೆರೆಗಳನ್ನು ದುರಸ್ತಿ ಮಾಡುವುದಕ್ಕೆ ಕೂಡಲೇ ಕಾರ್ಯಕ್ರಮ 
ಕೈಗೊಳ್ಳಬೇಕೆಂದು ಸರ್ಕಾರದವರಿಗೆ ಒತ್ತಿ ತಿಳಿಸುವುದಕ್ಕಾಗಿ)” 

ಈ ಖೋತಾ ನಿಣ೯ಯವನ್ನು ಸಭಿಯ ಮುಂದಿಡುತ್ತಾ ಒಂಬೆರಡು ವಿಷಯಗಳೆನ್ನು 
ಪ್ರಸ್ತಾಪಿಸುಪ್ರೇನೆ. ಕಳೆದ ವರ್ಷ ವಿಶೇಷವಾಗಿ ಮಳೆಯಾದುದರ ಪದಿಣಾಮಮಾಗಿ ಕೆಲಪು 
ಕೆರೆಗಳು ಒಡೆದುಹೋಗಿವೆ. ಅಪಿಗಳ ಪೃಕಿ ಬೆಳವಾಡಿ ಕೆರೆಯು ಒಂದಾಗಿದೆ. ಈ ಕರೆ 
ತಿಳಗೆ ಬಹಳ ಅಚ್ಚುಕಟ್ಟಿದೆ. ಮಳೆಗಾಲ ಸಮೊಪಮಾಗುತ್ತಿಬೆ, ಆದರೆ ಕಿರೆ ರಿಪೇರಿ ಳಿಲಸ 
ಇನ್ನೂ ಪ್ರಾರಂಭವಾಗಿಲ್ಲ. ಮಳೆ ಪ್ರಾರಂಭವಾದ ಮೇಲೆ ಕೆಲಸ ಸಲೀಸಾಗಿ ನಡೆಯುವುದು 
ಕಷ್ಟ. ಇಲಾಖೆಯವದನ್ನು ಕೇಳಿದರೆ ಸರ್ಕಾರ ಜಾಗ್ರಶಿಯಾಗಿ ಸಲಕರಣೆಯನ್ನೊದಗಿಸಿಲ್ಲವಿಂದು 
ಹೇಳುತ್ತಾರೆ. ಕೆಲಸ ಪ್ರಾರಂಭವಾಗಿ ನೆಚೆಯುವುದಕ್ಕಿ ಪ್ರಾರಂಭವಾಯಿತು. ಆಮೇಲೆ 
ಪುವಃ ಟೆಂಡರು ಕರೆಯಲು ಆರ್ಡರ್‌ ಆಗಿ ಟೆಂಡರ್‌ ಬಂದು ಈಗ ತಾನೆ ಕೆಲಪ ಶುರು 
ಮಾಡಿದ್ದಾರೆ. ಮಳೆಗುಲ ಬರುವದರೊಳಗಾಗಿ ಪೂರ್ತಿಯಾಗುತ್ತದೆಯೇ ಇಲ್ಲೋ ಎಂಬ 
ಸಂಶಯ ಬಹಳವಾಗಿದೆ. ಒಂದು ವರ್ಣ ಕೆರೆ ತುಂಬಿದರೆ 5-6 ಚರ್ಜಗಳು 
ಅಮಕೂಲವಾಗುತ್ತದೆ. ಆದ್ದರಿಂದ ಜಾಗ್ರತೆ ರಿಪೇರಿ ಮಾಚುಪ್ರೆದು ಆವಶ್ಯಕ. ಅಲ್ಲದೆ 
ಒಡೆದು ಹೋದ ಕೆರೆಗಳ ವಿಷಯದಲ್ಲಿ ಒಡೆಯಲು ಕಾರಣವನ್ನು ಪರಿಶೀಲಿಸಿದ್ದಾರೆ. 
ಆದರೆ ಈ ಬೆಳಬಾಡಿ ಕೆರೆಯ ವಿಷಯದಲ್ಲಿ ಪರಿಶೀಲನೆ ಮಾಡಿದವರು ಏನು ಹೇಳಿದ್ದಾರೆ? 
ಒಡೆದು ಹೋದುದಕ್ಕೆ ಕಾರಣ ಗೊತ್ತಾಗಿಲ್ಲ. ಕೆಲವರು ವಿಧಾನಸೌಧಕ್ಕೆ ಪೆಚ್ಚಿಕೆಲ್ಲು ತೆಗೆದುದರ 
ಪರಿಣಾಮ ಎಂದಿದ್ದಾರೆ. ಅಂತೂ ಕಾರಣ ಗೊತ್ತಾಗಿಲ್ಲ. ಮಳೆಗಾಲ ಸಮೊಪವಾಗುವುದ 
ರೊಳಗಾಗಿ ಈ ಕೆರೆ ಕಿಲಸ ಪೂರ್ತಿ ಮಾಡಬೇಕು. ಮದಗದ ಕರೆ, ಅಯ್ಕನಕೆರೆ ಇಂಥ 
ಕೆರೆಗಳು ಒಡೆದು ಹೋದರೆ ಸರ್ಕಾರಕ್ಕೆ ವಿಶೇಷ ನಷ್ಟವಾಗುತ್ತದೆ. ಅವುಗೆಳ ಏರಿ ಗಟ್ಟೆಯಾಗಿಲ್ಲ 
ಎಂದು ಹೇಳುತ್ತಾರೆ. ಅದಕ್ಕಾಗಿ ಸರ್ಕಾರ ಸಂಸ್ಥಾನದ ಎಲ್ಲು ಕಚಿ ಇರುವ ಕೆರೆಗಳ ಉಸ್ತುವಾರಿ 
ನೋಡಿಕೊಳ್ಳೆಲು ತಕ್ಕ ಸಿಬ್ಬಂದಿ ನೇಮಕ ಮಾಡುವುದು ಅಗತ್ಯವಾಗಿದೆ. ಸರ್ಕಾರದವರು 
ಆದಷ್ಟು ಜಾಗ್ರತೆ ಇದ್ಕೆ ತಕ್ಕ ಏರ್ಪಾಡು ಮಾಡಬೆಕು. ಉಪಯುಕ್ತ ಯಂತ್ರೋಪಕರಣಗಳನ್ನು 
ಒದಗಿಸಿಕೊಡಬೇಕು ಎಂದು ಪ್ರಾರ್ಥನೆ ಮಾಡಿ ನನ್ನ ಖೋತಾ ನಿರ್ಣಯವನ್ನು ಸಬೆಯ 
ಮುಂದಿಡುತ್ತೇನೆ. 


ಖ್ರುತಿಭಾದಂತ ಸಂಸದೀಯ ಪಟು 59 


Mr. Speaker- Cut motion moved: "That the demand be reduced 
by 100". 

ಶ್ರೀ ಕಡಿದಾಳ್‌ ಮಂಜಪ್ಪ- ಸ್ವಾಮಿ, ಹಿಂದೊಮ್ಮೆ ಒಂದು ಪ್ರಶ್ನೆ ಸಂಬಂಭದಲ್ಲಿ 
ಸಂಸ್ಥಾಬಾದ್ಯಂತೆ ಮಳೆಯಿಂದಾಗಿ ಒಡೆದು ಹೋಗಿರುವ ಕೆರೆಗಳ ಸಂಖ್ಯೆಯನ್ನು ತಿಳಿಸಿದ್ದೆ. 
ಒಡೆದು ಹೋದ ಎಲ್ಲಾ ಕೆರೆಗಳನ್ನೂ ದುರನ್ತು ಮಾಡಬೇಕೆಂದು ಈಗಾಗಲೇ ಸಂಬಂಧಪಟ್ಟ 
ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಅಂದಾಜು ಕೂಡ ತಯಾರಾಗುತ್ತಿದೆ. ಶ್ರೀಮತಿ 
ಸುಬ್ಬಮನವರು ಪ್ರಸ್ತಾಪ ಮಾಡಿರುವ ಬೆಳವಾಡಿಕೆರೆ ಓಂದು ಜೋಡೀ ಗ್ರಾಮದಲ್ಲಿದೆ. 
ಆ ಕೆರೆಯನ್ನು ನಾನು ಖುದ್ದಾಗಿ ನೋಡಿದೆ. ಹೆಚ್ಚಾಗಿ ಮಳೆ ಬಂದುದರಿಂದ ಒಡೆದುಹೋದ 
ಆ ಕೆರೆಯ ರಿಪೇರಿಗೆ ಈಗಾಗಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಆದಷ್ಟು ಜಾಗ್ರತೆ 
ಒಡೆದುಹೋದ ಎಲ್ಲಾ ಕೆರೆಗಳನ್ನೂ ಮಾಡಬೇಕಿಂದು ಸರ್ಕಾರಕ್ಕೆ ಆಸೆಯಿದೆ. ಯಂತ್ರಕ್ಕೆ 
ಆರ್ಡರನ್ನು ಕೂಡ ಬೇಗ ಮಾಡಿ, ಅದು ಬಂದೊಡನೆ ಜಾಗ್ರತೆ ಆ ಕೆರೆ ದುರಸ್ತು ಮಾಡಲು 
ಪ್ರಯತ್ನ ಮಾಡುತ್ತೇನೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ನನ್ನ ಖೋತಾ ನಿರ್ಣಯವನ್ನು ಹಿಂಬಕ್ಕೆ 
ತೆಗೆದುಕೊಳ್ಳಲು ಅನುಮತಿ ಬೇಡುತ್ತೇನೆ. (ವಿಧಾನ ಸಭೆ ಕಲಾಪ: 18-3-1954) 


60 ಬಿ.ಎಲ್‌. ಸುಬ್ದಮ್ದ 


10. ನೀರಾವರಿ ಕುರಿತು 
ಸ್ಥಾಮಿ, 

ಪಬ್ಬಿಕ್‌ ವರ್ಕ್ಸ್‌ ಇಲಾಖೆಯಲ್ಲಿ ನಡೆದ ಕಾರ್ಯಚಟುವಟಿಕೆ ಬಗ್ಗೆ ಒಂದು 
ವರದಿಯನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ ನಮೂದಿಸಿರುವ ನೀರಾವರಿ ಕಾಂಗಾರಿಗಳನ್ನು 
ನೋಡಿದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ ಕೆಲಸವನ್ನೂ ತೆಗೆದುಕೊಂಡಿರುವ ಹಾಗೆ 
ಕಾಣಲಿಲ್ಲ. ಇದನ್ನು ನೋಡಿ ತುಂಬಾ ವ್ಯಸನವಾಯಿತು. ಮಲೆನಾಡಿನ ಕಷ್ಟ ತಿಳಿದವರು 
ಅದಕ್ಕೆ ತಕ್ಕ ಅವಕುಶ ಮಾಡಿರುವುದಿಲ್ಲ. ಆಮೇಲೆ ನೀರು ಸರಬರಾಜು ವಿಚಾರ ಸಹ ಅಲ್ಲಿ 
ಹೇಳಿದೆ; ಕೆಲವು ಅಂಕಿ ಅಂಶಗಳನ್ನು ಕೊಟ್ಟಿದೆ. ಕೆಲವು ಕಡೆ ಜಾಗ್ರತೆ ಅನುಕೂಲ 
ಮಾಡಿದ್ದಾರೆಂದು ಹೇಳಿದೆ; ಚಿಕ್ಕಮಗಳೂರಿಗೆ ಆರು ಲಕ್ಷ ರೂಪಾಯಿಗಳ ಯೋಜನೆಯನ್ನು 
ಮಂಜೂರು ಮಾಡಿದೆ. ಮಲೆನಾಡಿನ ವಿಷಯದಲ್ಲಿ ಹೆಚ್ಚು ನಿಗಾ ತೆಗೆದುಕೊಳ್ಳಬೇಕು; 
ಅಲ್ಲಿ ಮಳೆಯೇ ಆಧಾರ. ಅಣೆಕಟ್ಟುಗಳನ್ನು ಮತ್ತು ಕೆರೆಗಳನ್ನು ರಿಪೇರಿ ಮಾಡಬೇಕಾದ್ದು 
ಅಲ್ಲಿ ಬೇಕಾದಷ್ಟಿದೆ. ಈಗ ಕೆರೆ ರಿಪೇರಿಯಾಗುತ್ತಿರುವುದು ಸಾಲದು. ಬೈಲು ಸೀಮೆಯಲ್ಲಿ 
ಮಾಡುವುದಕ್ಕೂ ಮಲೆನಾಡಿನಲ್ಲಿ ಮಾಡುವುದಕ್ಕೂ ವ್ಯತ್ಕಾಸವಿದೆ. ಮಲೆನಾಡಿನಲ್ಲಿ ನೀರು 
ನಿಲ್ಲಬೇಕಾದರೆ ಕೆರೆ ಕಟ್ಟೆಗಳ ರಿಪೇರಿಯಾಗಬೇಕಾದದ್ದು ಅವಶ್ಯಕೆ: ಅದಾಗದಿದ್ದರೆ ನೀರು 
ನಿಲ್ಲುವುದಿಲ್ಲ. ಕೆರೆಗಳಲ್ಲಿ ಜೊಂಡು ಬೆಳೆದು ಹೂಳು ತುಂಬಿಕೊಂಡಿರುತ್ತದೆ. ವರ್ಷಕ್ಕೆ 
ವಾಲ್ಕು ಕೆರೆಗಳನ್ನು ರಿಪೇರಿ ಮಾಡಿದರೆ ಎಷ್ಟೋ ಮೇಲು. ಜೊಂಡು, ಹೂಳು ತೆಗೆಯದೆ 
ಅನೇಕ ಕಡೆ ತೊಂದರೆಯಾಗಿದೆ. ಅದನ್ನು ತೆಗೆದರೆ ಎಷ್ಟೋ ಉಪಕಾರ ಮಾಡಿದಂತಾಗುತ್ತದೆ. 
ಆದಕ್ಕೆ ಹೆಚ್ಚು ಖರ್ಚು ಸಹ ಆಗುವುದಿಲ್ಲ. ಮಲೆನಾಡಿನಲ್ಲಿ ಬೇಕಾದಷ್ಟು ಮಳೆ ಬರುತ್ತದೆ, 
ನೀರಿನ ಅವಶ್ಯಕತೆಯಿಲ್ಲ ಎಂದು ಹೇಳುತ್ತಾರೆ. ಆದರೆ ಹಾಗೆ ಹೇಳುವವರಿಗೆ ಅಲ್ಲಿನ 
ಸನ್ನಿವೇಶ ಅರ್ಥವಾಗಿಲ್ಲ. ಈ ದಿವಸ ಹತ್ತು ಹದ ಮಳೆ ಬಂದರೂ ನೀರಿರುವುದಿಲ್ಲ. 
ಇಂತಹ ಪರಿಸ್ಲಿಶಿಯಿರುವಾಗ ನೀರನ್ನು ಶೇಖರಿಸಲು ಮಲೆನಾಡಿನಲ್ಲಿ ತಕ್ಕ ಯೋಜನೆ 
ಮಾಡಬೇಕು. ವರ್ಷಕ್ಕೆ ಇನ್ನೂರೈವತ್ತು ಹದಮಳಿ ಬಂದರೂ ವೀರನ್ನು ಶೇಖರಿಸಲು 
ಅವಕಾಶ ಮಾಡುವವರೆಗೆ ಏನೂ ಅನುಕೂಲ ದೊರೆಯುವುದಿಲ್ಲ. ಕೆಲವು ಕಡೆ ಕುಡಿಯುವ 
ನೀರಿಗೆ ತೊಂದರೆಯಾಗಿದೆ. ವಿಷ್ಣು ಸಮುದದ ನಾಲೆ ರಿಪೇರಿ ಮಾಡಬೇಕು. ಅದರಿಂದ 
ಎರಡು ಸಾವಿರ ಎಕರೆಗೆ ಅನುಕೂಲವಿದೆ. ಐಯ್ಯನಕೆರೆಯಿಂದ ಒಂದು ಸಾವಿರ ಎಕರೆ 
ನೀರಾವರಿಯಾಗುತ್ತದೆ. ಅದನ್ನು ರಿಪೇರಿ ಮುಡಬೇಕೆದು ಹೇಳಿದರೂ ಮಾಡಿರುವುದಿಲ್ಲ. 
ಹೇಮಾವತಿ ಅಣೆ ದುರಸ್ತು ಮಾಡಿಲ್ಲ ಮಲೆನಾಡಿನ ರೈತರಿಗೆ ಹೆಚ್ಚು ಸಹಾಯ 
ನೀಡಬೇಕಾದದ್ದು ಅವಶ್ಯಕ. ಏಕೆಂದರೆ ಇವರು ಒಂದಾಣೆ ಕಂದಾಯವನ್ನು ಸಹ ಬಾಕಿ 


ಪುತಿಬಾದಂತ ಸಂಸದೀಯ ಪಟು 61 


ಇಟ್ಟುಕೊಳ್ಳುವುದಿಲ್ಲ; ಇದನ್ನು ಲೆಕ್ಕ ತೆಗೆದು ನೋಡಬಹುದು. ಹಾಗಿರುವಾಗ ಅವರಿಗೆ 
ಹೆಚ್ಚು ಅನುಕೂಲತೆ ಕಲ್ಪಿಸಬೇಕಾದದ್ದು ಅಗತ್ಯವಾಗಿಯೇ ಇದೆ. ಬೆಳವಾಡಿ ಕೆರೆಗೆ ಲಕ್ಷಾಂತರ 
ರೂಪಾಯಿಗಳನ್ನು ಖರ್ಚು ಮಾಡಿ ರಿಪೇರಿ ಮಾಡಿರುವುದಕ್ಕಾಗಿ ಅಭಿನಂದನೆಗಳನ್ನು 
ಸಲ್ಲಿಸುತ್ತೇನೆ. ಹುಲಿಗೊಂದಿ ಅಣೆ ಒಡೆದುಹೋಗಿದೆ. ಜಾಗ್ರತೆ ರಿಪೇರಿ ಮಾಡಿ ನೀರಾವರಿ 
ಅನುಕೂಲತೆಗೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ನಿಗಾ ತೆಗೆದುಕೊಳ್ಳಬೇಕೆಂದು ಅರಿಕೆ 
ಮಾಡುತ್ತೇನೆ. (ವಿಧಾನ ಸಭಾ ಕಲಾಪ ದಿನಾಂಕ; 22-3-1955) 


62 ಬಿ.ಎಲ್‌, ಸುಬ್ದಯ್ಗ 


11. ಮಲೆನಾದಿನ ಹಿಂದುಳಿದ ಜನರಿಗೆ ಶೈಕ್ಷಣಿಕ ಸೌಲಭೈೆಗಳನ್ನು ಒದೆಗಿಸೆಲು 
ಒತ್ತಾಯ 
ನನ್ನ ಖೋತಾ ಸೂಚಿ ಈ ರೀತಿ ಇದೆ: 
“That the demand under the head 37. Education for Rs 
3,77,90,000 be reduced by Rs. 100 (to raise 4 dekate on the 
need for giving more educational facilities io people who are 
backward in Malnad parts).” 
ಅಧ್ಧಕ್ಷೇ, ಮಲೆವಾಡು ಪ್ರದೇಶಬಲ್ಲಿರುವ ಹಿಂದುಳಿದ ಕೋಮಿನವರೆ ಹಿತಚ್ಬಪ್ಟಿಯಿಂಬೆ 
ಮಾಮು ಈ ಖೋತಾ ಸೂಚಿನೆಯನ್ನು ಸಭೆಯ ಮುಂದಿಡುತ್ತೇನೆ. ಹಿಂದುಳಿದ ಪಂಗಷದವರಲ್ಲಿ 
ಬೆಸ್ಸರು, ಬೇಡರು, ಕುಂಬಾರರು, ಕೊರಮರು, ಬಿಲ್ಲವರು, ಕೊರಚರು ಮುಂತಾದ ಪಾನಾ 
ಜಾತಿಯಖಿರು ಇರುತ್ತಾರೆ, ಇವರಿಗೆಲ್ಲಾ ಬೋರ್ಡಿಂಗ್‌ ಹೋಂಗಳಿಲ್ಲದೆ ಹಿಂದುಳಿದಿಬ್ಬುದೆ. 
ಈ ಜವಾಂಗದೆ ಪರಬಾಗಿ ಪ್ರತಿನಿಧಿಗಳು ಯೂರೂ ಇಲ್ಲದಿರುವುದರಿಂದ ಇವರೆ 
ಸ್ವಸುಖಗಳನ್ನು ಸರ್ಕುರದ ಮುಂಬೆ ತೆರುವುದು ಕಷ್ಟವಾಗಿದೆ. ಇವರಿಗೆಲ್ಲಾ ಬೋರ್ಡಿಂಗ್‌ 
ಹೋಂಗಳೆನ್ನು ಒದಗಿಸಿಕೊಟ್ಟು ವಿದ್ಧಾರ್ಹತೆಯಲ್ಲಿ ಈ ಜನಾಂಗದವರು ಮುಂದುವರಿಯಲು 
ಸಮಸ್ತ ಸೌಲಚ್ವಗಳನ್ನು ಒದೆಗಿಸಿ ಮತ್ತು ಹೆಚ್ಚಿಗೆ ಸ್ಕಾಲಲ್‌ಷಿಫ್‌ಗಳನ್ನು ಸಹ ಕೊಡಬೇಕಾದುದು 
ಅತ್ಯಗತ್ಯವಾಗಿದೆ. ಹಿಂದುಳಿದ ಜನಾಂಗವು ಮುಂದೆ ಬಂದಷ್ಟೂ ನಮ್ಮದೇಶದ ಪ್ರಗತಿ 
ಹೆಚ್ಚುತ್ರಬೆಂಬ ಧ್ಯೇಯವನ್ನು ಸರ್ಕುರದಖೆರು ಇಟ್ಟುಕೊಂಡು ಇವರಿಗೆ ಆದ್ರು ಸಹಾಯವನ್ನು 
ಒದಗಿಸಿ ಕೊಡಬೇಹಿದ ಒತ್ತಾಯ ಪೂರ್ವಕವಾಗಿ ಹೇಳುತ್ತಾ ಈ ಸಶೋತಾ ಸೂಚೆಪೆಯನ್ನು 
ಸಭೆಯ ಮುಂದೆ ಮಂಡಿಸುತ್ತೇವೆ. 


Mr. Speaker-Cut motion moved: "That the demand be reduced 
by Rs. 100". 

ಶ್ರೀ ಎ.ಜಿ. ರಾಮಚಿಂದ್ರರಾವ್‌-ಸ್ವಾಮಿ, ಮಲೆನಾಡು ಪ್ರದೇಶ ಹಿಂದುಳಿದಿದೆ, 
ಜನರು ಸಹ ಹಿಂದುಳಿದಿರತಕ್ಕವರು ಎಂದು ವಿಧಿತವಾಗಿದೆ. ಇದನ್ನು ಅರಿತೇ ಸರ್ಕಾರದವರು 
ಅವರ ವಿಚಾರದಲ್ಲಿ ಉದಾರ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಪ್ರಾಥಮಿಕ ವಿದ್ಯಾಭ್ಮಾಸ 
ಶಾಲೆಯನ್ನು ಪ್ರಾರಂಭಿಸಲು ಒಂದು ಗ್ರಾಮದಲ್ಲಿ 300 ಪ್ರಜಾಸಂಖ್ಯೆಯಾದರೂ 
ಇರಬೇಕೆಂಬುದು ಸಡಿಲ ಮಾಡಿ ಮಲೆನಾಡು ಪ್ರಬೇಶದಲ್ಲಿ 200 ಪ್ರಜಾಸೆಂಖ್ಯೆಯಷ್ಟಿದ್ದರೆ 
ಸಾಕು ಎಂದು ನಿಗದಿ ಮಾಡಿದೆ. ಸ್ಕಾಲರ್‌ಷಿಪ್‌ ಕೊಡುವಾಗ ಸಹ ಮಲೆನಾಡು ಪ್ರದೇಶಕ್ಕೆ 
ಬಾಕಿ ಕಡೆಗಿಂತ ಹೆಚ್ಚಿನ ರಿಯಾಯಿತಿ ತೋರಿಸಿದೆ. ಮಲೆನಾಡು ಹೈಸ್ಕೂಲಿಗೆ 50 ಮತ್ತು 
ಮಿಡಹ್ಜ್‌ಸ್ಕೂಲಿಗೆ 50 ಜಾಸ್ತಿ ಮಾಡಿರುತ್ತಾರೆ. 


ಪುತಿಬಾದುತ ಸಂಸದೀಯ ಪಟು 03 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮಬ್ಯಾಕ್‌:ನಾರ್ಡ್‌ ಸ್ಕಾಲರ್‌ಪಿಫ್‌ ದಾಲ್ಕು ಕೊಟ್ಟಿರು ಖುತ್ಪುದೆ. 
ಇದರಿಂದ ಹಿಂದುಳಿದ ಪಂಗಚಸ್ಥಿ ಹೆಚ್ಚೂ ನ ಸ್ಕಾಲರ್‌ಷಿ: ಷಿಪ್‌ ಜೊರಕೆಲು ಅನಾನುಕೂಲಮೆಂಬುಯು 
ನೆಷ್ನ ಮೂಲ ಉಬ್ಬೇಶ. 
[a] 


ಶ್ರೀ ಎ.ಜಿ. ರಾಮಚಂಬ್ರರಾವ್‌-ಈಗೆ ತಾನೇ ತಿಳಿಸಿದ ಹುಗೆ ಮಲೆನಾಡು ಪ್ರದೇಶದ 
ವಿಚಾರದಲ್ಲಿ ಹೆಚ್ಚಿನ ರಿಯಾಯಿತಿ ತೋರಿಸುವ ನೀತಿಯನ್ನು ಸರ್ಕುರ ಅನುಸರಿಸುತ್ತಿದೆ. 
ಆದಕುರಣ ಶ್ರೀಮತಿ ಬಿ.ಎಲ್‌. ಸುಬ್ಬಮನಬರು ತಮ್ಮಖೋತು ನಿರ್ಣಯವನ್ನು ಮಪಸ್ಸು 
ತೆಗೆದಕೊಳ್ಳಬೇಕೆಂದು ಕೋರುತ್ತೇನೆ. (ವಿಧಾನ ಸಭೆ ಕಲಾಪ ಗ 


64 ಬಿ.ಎಲ್‌. ಸುಬ್ಬಮ್ಮ 


12. ಮೃವನಾಯ ಆಜಾಯ ತೆರಿಗೆ ಮಸೂದೆ ಮೇಲೆ ಚರ್ಚೆ 


ಈ ಕಾಫಿ ಬೆಳೆ ವಿಚಾರದಲ್ಲಿ ಬಹಳ ಕಾಲದಿಂದಲೂ ನಾವು ಸರ್ಕಾರಕ್ಕೆ ಒಂದಲ್ಲ 
ಒಂದು ರೀತಿಯಲ್ಲಿ ಮನವಿಗಳನ್ನು ಸಲ್ಲಿಸುತ್ತಲೇ ಬಂದಿದ್ದೇವೆ. ಈಗೇನೋ ಈ ಕಾಫಿ 
ವ್ಯವಸಾಯಗಾರರ ಸ್ಥಿತಿ ಕೊಂಚ ಸುಧಾರಿಸಿದೆ. ಆದರೆ ಇವರ ಗತಿ 1939 ರಲ್ಲಿ ಏನಾಗಿತ್ತು 
ಎಂಬುದನ್ನು ಯಾರೂ ನೋಡಲಿಲ್ಲ. ಸ್ವಾಮಿ, 1939-40 ರಲ್ಲಿ ಈ ಕಾಫಿ ಬೆಳೆಯನ್ನು 
ಮದ್ರಾಸ್‌ ಪ್ರಾವಿನ್ಸ್‌ನಲ್ಲಿ 47964 ಎಕರೆಗಳಲ್ಲಿ ನಡೆಸಲಾಗುತ್ತಿತ್ತು. ಆಗ ನಮ್ಮಮೈಸೂರಿನಲ್ಲಿ 
ಈ ಕಾಫಿ ವ್ಯವಸಾಯ 95,739 ಎಕರೆಗಳಲ್ಲಿ ನಡೆಯುತ್ತಿತ್ತು. ಕೊಡಗಿನಲ್ಲಿ 37470 
ಎಕರೆಗಳಲ್ಲಿ ಕಾಫಿ ವ್ಯವಸಾಯ ನಡೆಸುತ್ತಿದ್ದರು. ಆದರೆ ಈ ಹೊತ್ತು ಅಂದರೆ 1953ಕ್ಕೆ 
ಮದ್ರಾಸಿನಲ್ಲಿ ಕಾಫಿ ಬೆಳೆಯು 99770 ಎಕದೆಗಳಿಗೆ ಏರಿದೆ. ಆದರೆ ಮೈಸೂರಿನಲ್ಲಿ ಇದರ 
ವ್ಯಾಪ್ತಿ ಹೆಚ್ಚುವುದಕ್ಕೆ ಬದಲಾಗಿ 90380 ಎಕರೆಗಳಿಗೆ ಇಳಿದಿದೆ. ಕೊಡಗಿನಲ್ಲಿ ಇದು 
ಭಟ ಎಕರೆಗಳಿಗೆ ಏರಿದೆ. ಹೀಗೆ ನಮ್ಮಮೈಸೂರಿನಲ್ಲಿ ಈ ದಿವಸ ಈ ಕಾಫಿ ವ್ಯವಸಾಯ 

ಕಡಿಮೆಯಾಗುತ್ತಿರುವುದರ ಜೊತಿಗೆ ಬೆಳೆಯೂ ಸಹ ಬಹಳ ಇಳಿಮುಖವಾಗುತಿದೆ. 
ಮೊದಲು ನಮ್ಮ ಸಂಸ್ಥಾನದಲ್ಲಿ 76271 ಟನ್‌ ಕಾಫಿ ಉತ್ಪತ್ತಿಯಾಗುತ್ತಿದ್ದುದು ಈ ದಿವಸ 
ಬಹಳ ಇಳಿದು ಹೋಗಿದೆ. ಇನ್ನೂ ಇಳಿಯುತ್ತಲೇ ಇದೆ. ಆದರೆ ಈ ಕಾಫಿ ಪ್ಲಾಂಟರುಗಳೆಲ್ಲಾ 
ಯಾಬಾಗ್ಗೂ ಕಾರಿನಲ್ಲೇ ಶಿರುಗಾಡುತ್ತಿದ್ದಾರೆ. ಒಳ್ಳ ಬಟ್ಟೆಬರೆಗಳನ್ನು ಹಾಕಿಕೊಳ್ಳುತಿದ್ದಾರೆ. 
ಆದುದರಿಂದ ಇವರು ಲಕ್ಷಾಧಿಕಾರಿಗಳೆಂದು ತುವೇನಾದರೂ ಬಾವಿಸಿದ್ದರೂ ಬಾವಿಸಿರಬಹುದು. 
ಆದರೆ ನಿಜಾಂಶ ಹಾಗಿಲ್ಲ; ಅವರೆಲ್ಲರೂ ಬಹಳ ಚಿಂತಾಕ್ರಾಂತರಾಗಿರುತಾರೆ. ಟನ್‌ 
ಒಂಬಕ್ಕಿ ನಾವೀಗ 120 ರೂಪಾಯಿಗಳ ತೆರಿಗೆಯನ್ನು ಕೊಡುತ್ತಿದ್ದೇವೆ. ಆದಾಗ್ಯೂ ಈ 
ಇಹೆಲ್‌ಐರೆಗೂ ಈ ಎಕರೇಜ್‌ ಮೇಲೆ ಡಿವಿಡೆಂಡನ್ನು ಹಂಚಿರುವುದಿಲ್ಲ. ಹೆಂಡ್ರಡ್‌ 
ವೈಟ್‌ ಒಂದಕ್ಕೆ 21 ರೂಪಾಯಿಗಳ ಎಕ್ಷೈಜ್‌ ಡ್ಯೂಟಿಯನ್ನು ಕೊಡುತ್ತಿದ್ದೇವೆ. ಆದ 
ನಮ್ಮ ಮೈಸೂರು ಸರ್ಕಾರಕ್ಕೆ ಇದನ್ನು ಕೊಟ್ಟಿಲ್ಲ ಎಂದು ಹೇಳಬಹುದು. ಕೇಂದ್ರ 
ಸರ್ಕಾರದವರಿಗೆ ಮುಈ ಮಣ ಒಂದಕ್ಕೆ" 21 ಮ ಪ್ರಕಾರ ಎಕ್ಷೈಜು ಸುಂಕವನ್ನು 
ಸ 1೪2 ರೂಪಾಯಿಗಳ ಸೇಲ್ಸ್‌ ಟ್ಯಾಕ್ಸ್‌ನ್ನು ಕೊಟ್ಟಿದ್ದೇವೆ. ಇದರ ಜೊತೆಗೆ 3 
ಖಾಯಿಗಳ ಆಕ್ಟಾಯ ಸ್‌ ಬೇರೆ ಕೊಡಬೇಕು. ಕುಫಿ ಬೋರ್ಡ ಗೆ 10 ರೂಪಾಯಿಗಳು, 
ಫೋರ್ಟ್‌ ಚೊ ಟಿ 20 ರೂಪಾಯಿಗಳು ಹೀಗೆಲ್ಲಾ ಕೊಡುತ್ತಿಡೇವೆ. ಹೀಗೆಲ್ಲಾ ಇದೆ. 
ಅಂತೂ ೪ ದಿವಸ ಕಾಫಿ ವೃವಸು ಸಿತಿ ಬಹಳ ಚೆಂತುಜನಕೆವಾಗಿದೆ. 1930ರಲ್ಲಿ 
ಬೆಲೆ ಪಾರು ಇಳಿದುಯೋಗಿತ್ತು. ಮಣ 3 ರೂ ಪ್ರಕರ ಮಾರಾಟ ಮಾಡಿದ್ದಾಯಿತು. 
ಹೀಗಾದರೆ ಅವರು ಉಳಿಯತಕ್ಕ ಗ ರೀಗೆ? ಬಾಕಿ ವ್ಯವಸಾಯಗಾರರಿಗೂ ಈ ಕಾಪಿ 
ವ್ಯವಸಾಯಗಾರರಿಗೂ ಬಹಳ ತುರತಿವ ಮವಿಬೆ. ಈ ದಿವಸ ಸಭೆಯಲ್ಲಿಯಾರಾದರೂ 
10 ಎಕರೆ ಕಾಫಿ ತೋಟ ಉಳ್ಳಂಥವರು ದಿದ್ದರೆ ಆಗ ಅವರಿಗೆ ಈ ಕಾಫಿ ವ್ಯವನಾಯಗಾರರ 
ತೊಂದರೆಗಳೇವೆಂಬುಚು ಗೊತ್ತಾಗುತ್ತಿತ್ತು. 


ಪುತಿಬಾವಂತ ಸಂಸದೀಯ ಪಟು 65 


ಕಾಫಿ ಪ್ಲಾಂಟರುಗಳ ವಿಷಯ ತಿಳಿದಿಲ್ಲ. 10 ಎಕರೆ ಕಾಫಿ ತೋಟವು ಮಂತ್ರಿಗಳಿಗಿದ್ದರೆ 
ಅದರ ಖರ್ಚು ಗೊತ್ತಾಗುತ್ತದೆ. 


ಶ್ರೀ ಡಿ. ದೇವರಾಜಅರಸ್‌ - ಕಾಫಿ ತೋಟ ಮಾಡತಕ್ಕವರ ಅಳಿಯಂದಿರಿದ್ದಾರೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಕಾಫಿ ತೋಟದಲ್ಲಿರತಕ್ಕ ಮಗಳಿದ್ದರೆ ಗೊತ್ತಾಗುತ್ತಿತ್ತು. 
ಅಳಿಯಂದಿರಾಗಿದ್ದರೆ ಪ್ರಯೋಜನವಿಲ್ಲ. 

ಶ್ರೀ ಜೆ. ಮಹಮದ್‌ ಇಮಾಂ - ಅಳಿಯಂದಿರಿದ್ದರೆ ಮನೆ ತೊಳೆಯವರು. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಮೈಸೂರು ಬ್ಯಾಂಕ್‌, ಸಿಂಡಿಕೇಟ್‌ ಬ್ಯಾಂಕ್‌, 
ಜಯಲಕ್ಷಿ € ಬ್ಯಾಂಕ್‌ ಇವುಗಳಲ್ಲಿನ ಲೆಕ್ಕಗಳನ್ನು ನೋಡಿದರೆ ಎಲ್ಲ ಪ್ಲಾಂಟರುಗಳೂ ಸಾಲ 
ಮಾಡಿರುವುದು ತಿಳಿಯುತ್ತದೆ. 1940ನೇ ಇಸವಿಯಲ್ಲಿ ಬೆಳೆ ಹಾಳಾದಾಗ ಹೆಂಗಸರ 
ಮೈಮೇಲಿನ ಚಿನ್ನ ಮಾರಿದರು, ಮನೆಗಳನ್ನು ಮಾರಿದರು, ಕಾಫಿಗೆ ದರ ಬಂದಾಗ ಸಾಲ 
ಸೋಲಗಳನ್ನು ತೀರಿಸುತ್ತಾರೆ. ಸರ್ಕಾರದವರು ಹೊರಗಡೆ ಎಕ್ಸ್‌ಪೊರ್ಟ್‌ ಮಾಡುವುದಕ್ಕೆ 
ಅವಕಾಶ ಕೊಟ್ಟ ಮೇಲೆ ಸ್ವಲ್ಪ ಚೇತರಿಸಿಕೊಂಡರು. ಆದುದರಿಂದ ಕಾಫಿ ಬೆಳೆಯುವವರ 
ಸ್ಥಿತಿ ಏನಾಗಿದೆ ಎಂದು ತಾವೇ ಯೋಚನೆ ಮಾಡಬೇಕು. ಏನಾದರೂ ಬರಲಿ, ಕಾಫಿ 
ಬೆಳೆಯುವವರಿದ್ದಾರೆಂದು ಅವರನ್ನು ತೋರಿಸುತ್ತಾರೆ. ಮಲೆನಾಡು ಜಿಲ್ಲೆಯಲ್ಲಿ ಆಸ್ಪತ್ರೆ, 
ಸ್ಥೂಲು ಯಾವುದನ್ನು ತೆಗೆದುಕೊಂಡರೂ ಸಹ ಅವನ್ನು ಕಾಫಿ ಪ್ಲಾಂಟರುಗಳು ಮಾಡಿದ್ದುವಿಯೇ 
ಹೊರತು ಸರ್ಕಾರದವರು ಏನೂ ಮಾಡಿಲ್ಲವೆಂದು ಧಾರಳಮಬಾಗಿ ಹೇಳಬಹುದುಗಿದೆ. 
ಕಾಫಿ ಪ್ಲಾಂಟರುಗಳು ದೇಶಕ್ಕೆ ಉದಾರವಾಗಿ ಸಹಾಯ ಮಾಜಿವ ಮನೋಭಾವವುಳ್ಳವ 
ರಾಗಿದ್ದಾರೆಯೇ ಹೊರತು ಬ್ಲಾಕ್‌ ಮಾರ್ಕೆಟ್‌ ಮಾಡಬೇಕೆಂದಿಲ್ಲ. ಆದುದ್ದರಿಂದ ಕಾಫಿ 
ಬೆಳೆಯುವವರ ಸ್ಪಿಶಿಯಲ್ಲಿ ಸರ್ಕಾರದವರು ಸ್ವಲ್ಪ ನಿಗಾ ಇಟ್ಟುಕೊಳ್ಳಬೇಕು. 

ಈಗ ತಾವು ತೆರಿಗೆ ಹಾಕುವುದು ದೇಶದ ದೃಷ್ಟಿಯಲ್ಲಿ ಸರಿಯಾಗಿರಟಹುದು. ಆದರೆ 
ಈ ಮಧ್ಯೆ ಕೇಂದ್ರ ಸರ್ಕಾರದವರು ಈ ಕಾಫಿ ವಿಚಾರದಲ್ಲಿ ಇದು ವ್ಯವಸಾಯಕ್ಕೂ 
ಸಂಬಂಧಪಡುವುದಿಲ್ಲ. ಕೈಗಾರಿಕೆಗಳಿಗೂ ಸಂಬಂಧಪಡುವುದಿಲ್ಲವೆಂದು ಇನ್ನೊಂದು ಜಸರಲ್‌ 
ಇವ್‌ಕಾಂ ಟ್ಯಾಕ್ಲ್‌ ಹಾಕಬೇಕೆಂಬ ಪ್ರಪೋಸಲ್‌ ಮಾಡಿದ್ದಾರೆಂದೂ ಕೇಳಿರುತ್ತೇವೆ. ಇದನ್ನು 
ನೋಡಿದರೆ ಕಾಫಿ ಬೆಳೆಯುವವರಿಗೆ ಖಂಡಿತವಾಗಿಯೂ ಕೊಡಲಿಪೆಟ್ಟು ಬಿದ್ದಹಾಗುಗುತ್ತವೆ. 
ಇನ್ನು ಹೆತ್ತು ವರ್ಷಗಳಲ್ಲಿ ಕುಫಿ ಬೆಳೆಯ ಸ್ಥಿತಿ ಏನಾಗುತ್ತದೆ ಎಂಬುದು ಸರ್ಕಾರದವರು 
ಯೋಚನೆ ಮಾಡಬೇಕಾದ ವಿಷಯವಾಗಿದೆ. ಆದುದರಿಂದ ಸರ್ಕಾರದವರು ಈಗ ಆಯಾಯ 
ತೆರಿಗೆ ಹಾಕಬೇಕೆಂದು ಯಾವ ಮಸೂದೆಯನ್ನು ತಂದಿಬ್ದಾರಿಯೋ ಅದು ಈಗಲೇ 
ಚರ್ಚಿಯಾಗಿ, ನಾಳ ಬಗ್ಗ ಸೆಲೆಕ್ಟ್‌ ಕಮಿಟಿಗೆ ಹೋಗಿ ನಾಳಿದ್ದು ಬಿಲ್‌ ಫೂಸರ್ಸ್‌ ಆಗಬೇಕು 
ಎಂದರೆ ಬಹಳ ಕಷ್ಟವಿನ. ಒಂದೊಂದು ಕ್ಲಾಜನ್ನೂ ವಿಮರ್ಶೆ ಮಾಡಬೇಕು. ಇಯು 
ರೈತರ ಮೇಲೆ ತೆರಿಗೆ ಬೀಳಶಕ್ಕ ವಿಷಯ. ಇದು ಬಹಳ ಬೊಡ್ಡ ಸಮಸ್ಸೆಯಾಗಿರುವುಬಿರಿಂದ 
ಇದನ್ನು ಕೂಲಂಕುಪಮುಗಿ ವಿಮರ್ಶೆ ಮಾಡಬೇಕಾಗಿದೆ. 


00 ಬಿ.ಎಲ್‌. ಸುಬ್ಬಬ್ದು 


ಕೊಪವೆಯದುಗಿ ಈ ಮಸೂದೆಯನ್ನು ಪಾಸು ಮಾಡಿ ಅದನ್ನು ಜಾರಿಗೆ ತರುವುದಕ್ಕೆ 
ಅಧಿಕಾರಿಗಳಿಗೆ ಪಹಿಸಿದರೆ ಪ್ಲಾಂಟರುಗಳಿಗೆ ಬಹಳ ತೊಂದರೆಯಾಗತದೆ. ಆದ್ದರಿಂದ 
ಸರ್ಕಾರದವರು ಇದನ್ನು ಹುಕುವಾಗ ಬಹಳ ದೀರವಾಗಿ ವಿಮಶೇ' ಮಾಡಬೇಕೆಂದು 
ಸನ್ನೆ ಮಲ್ಮು ಮಾತುಗಳನ್ನು ಮುಗಿಸುತ್ತೇವೆ. 
ಶ್ರೀ ಶಿವನಂಜೇಗೌಡ (ಮೈಸೂರು ತಾಲ್ಲೂಕು):- ಅಧ್ಯಕ್ಷರೇ, ಇಂದಿನ ದಿವಸ ನಮ್ಮ 
ಮಾನ್ಯ ಸದಸ್ಯರುಗಳು ಮಾಡಿದ ಭಾಷಣವನ್ನು ಕೇಳಿದೆ. ವಾಮ ಇದರಲ್ಲಿ 
ಭಾಗವಹಿಸಬಾರಬೆಂದು ಇದೆ. ಆದರೆ ಸದಸ್ಯರ ಭಾಷಣಗಳನ್ನು ಕೇಳಿದ ನಂತರ ಈ 

" ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಾ ಇರುವುದರ ದೆಸೆಯಿಂದ ಕೆಲವು 


ಬಲು 
ಮಾತುಗಳಪ್ಪುಚಬೇಕೆಂದು ಮನಸ್ಸು ಮಾಡಿದ್ದೇನೆ. 


ವ 


9 
4 
“Nn 

[9] 


೬ ಸರ್ಕುರ ಹೆಜೆಗಳೇ ಪ್ರೈಮಗಳು ಎಂದು ತಿಳಿದುಹೊಂಡಿರತಕ್ಕ ಸರ್ಕಾರ. ಅದರಲ್ಲಿ 


ಪೂ ಇಲ, ಯಾರು ಸಂಬಳ ಪಡೆಯುತಾರೆಯೋ ಅಂಥವ 


2 ( 


ಯಾವ ಭಿನ್ನಾಬಿಪ್ರಾ p ಸ ನ 

ಬಾಲವನ್ನು ಹಿಡಿದುಕೊಂಡು ಅನೇಕರು ಬದುತ್ತಾರೆ. ಆದರೂ ರೈತರನ್ನು ಯಾರು ಕೇಳುವವರೇ 

ಇಲ್ಲ ಎಂದು ಸಬಾವಾಯಕರಾದ ಮಾವ್ಯ ಮುಖ್ಯ ಸಚಿವರು ಹೇಳಿದ್ದಾರೆ. ಸಭೆಯೆಲ್ಲಾ 
ಅದನ್ನು ಕೇಳಿದೆ. ಅಂದಮೇಲ ಸರ್ಕಾರಕ್ಕೆ ಪ್ರಜೆಗಳ ಮೇಲೆ ಪ್ರೀತಿ, ವಿಶ್ಚಾಸ, ಆದರ 

ಎಲ್ಲವೂ ಇದೆ ಎಂದು ಮನದಟ್ಟಾಗಿದೆ. ಸರ್ಕಾರದವರು ಎಲ್ಲವನ್ನೂ ವಿಮರ್ಶೆ ಮಾಡಿಕೊಂಡೇ 

ಈ ಮಸೂದೆಯನ್ನು ತಂದಿದ್ದಾರೆ. ಇದರ ವಿಚಾರದಲ್ಲಿ ಸರ್ಕಾರದವರ ಕಡೆ ಕೈ ತೋರಿಸಿ 

ಮುತವಾಡುವುದು ಬಹಳ ವಿಚಿತ್ರಮಾಗಿ ಕಾಣುತ್ತದೆ. ಈ ಮಸೂಚಿಯನ್ನು ತಂದಿರುವುದರ 

ಉದ್ದೇಶವಾದರೂ ಏನು ಎಂಬುದನ್ನೂ ನೋಡಬೇಕು. ಹೆಚ್ಚು ಶ್ರೀಮಂತರಾಗಿರತಕ್ಕೆವರು, 

ಹೆಚ್ಚು ವರಮಾನ ಬರತಕ್ಕವದು, ಇಂಥವರ ಮೇಲೆ ಈ ತೆರಿಗೆ ಬೀಳುತ್ತದೆ. ಇದು 

ಉತ್ತಮವಾದ ಮಾರ್ಗ. ದೇಶಾದ್ಯಂತವೆಲ್ಲ ಕಂದಾಯದ ಹೊರೆಯನ್ನು ಹೆಚ್ಚಿಸುವಂತೆ 

ಮಾಡಿದರೆ ಅದು ಪ್ರತಿಯೊಬ್ಬ ಬಡ ರೈತನ ಮೇಲೆಯೂ ಬೀಳುತ್ತದೆ. ಸರ್ಕಾರದವರು 

ಎಷ್ಟು ಒಳ್ಳೆಯದನ್ನು ಮಾಡಿದರೂ ಬೇಶದಲ್ಲಿ ಈ ರೀತಿ ಕಂಬಾಯವನ್ನು ಹೆಚ್ಚಿಸಿದರೆಂಬ 

ಪ್ರಚಾರ ಮಾಡುತ್ತು ಹೋಬರ ಸರ್ಕಾರಕ್ಕೆ ಕಾಂೈೆಸ್ಸಿನಿಂದಲೇ ಸ್ವಲ್ಪ ಕಷ್ಟವಾಗಬಹುದು. 

ಒಂದು ವಿಚುರ ಮಾಡೋಣ. ಸಾರ್ವತ್ರಿಕವಾಗಿ ಕುದಾಯವನ್ನೇವಾದರೂ ಹೆಚ್ಚು ಮಾಡಿದರೆ 

ಈಗ ತೆಂದಿರುವ ಮಸೂದೆಯ ಪ್ರಕುರ ಎಷ್ಟು ಹಣ ಬರುತ್ತದೆಂದು ನಿರೀಕ್ಷೆ ಮಾಡಿದ್ದೇವೆಯೋ 

ಅದಕ್ಕಿಂತಲೂ ಹೆಚ್ಚು ಬರುತ್ತದೆ ಎಂದು ಯೋಚನೆ ಮಾಡೋಣ. ಆಗ, ಇದರಿಂದ ಬಡ 

ರೈತನಿಗೆ ತೊಂದರೆಯಾಯಿತು, ಕಂದಾಯದ ಹೊರೆಯನ್ನು ಹೆಚ್ಚು ಮಾಡಿದರು ಎಂಬ 

ಪ್ರಚಾರ ಪ್ರಾರಂಭವಾಗಿ ಸರ್ಕಾರವನ್ನು ಜನರು ಅಲ್ಲಗೆಳೆಯುವುದಕ್ಕೆ ಹೊರಡುತ್ತಾರೆ. ನಮ್ಮ 


ಪ್ರತಿಬಾದಂತ ಸಂಸದೀಯ ಜಟು 67 


ಹೆಳ್ಳಿಗಾಡಿನಲ್ಲಿರತಕ್ಕ ಜನ ಸಾಮಾನ್ಯವಾಗಿ ಕಡಿಮೆ ವರಮಾನ ಬರುವವರು. ಅವರಲ್ಲಿ ಆ 
ರೀತಿ ಸಮಾಚಾರಗಳು ಹರಡಿದರೆ ಅವರು ತಪ್ಪು ತಿಳಿವಳಿಕಿ ಹೊಂದು್ಟುರೆ. ಆದರೆ ಈಗೆ 
ತಂದಿರುವ ಕಾನೂನಿನನಿಂದ ಬಡ ರೈತರಿಗೆ ಯಾವ ವಿಧಮಾುಬ ತೊಂಬದೆಂಯೂ ಆಗಬೂರದು. 
ನನಾ ನವರು? 20 ಸಾವಿರದ 30 ಸಾ ಹೀಗೆ ವರಮಾನ ಬರತಕ್ಕ ಮ ಮಾತ್ರ 


ಎಲ್ಲ ಅಂಶಗಳಿನ್ನೊನ ನಾನು ನು ಒಪ್ಪಿಕೊಳ್ಳುತ್ತೇನೆ ಎಂದಲ್ಲ. ಸಿಲೆಕ್ಟ್‌ ಬಂಟಿಗೆ ಒಳ ) 
ಆರಿಸಿ ಇಬರಲ್ಲಿ ಬೇಕಾದ ತಿದುಹಡಿಗಳನ್ನು ಮಾಡುವುದಕ್ಕಿ ಆ ಚವಕಾಶವಿಬೆ. 
ಸಲಹೆಗಳನ್ನು ಕೂಡಬಹುದು. ಹೀಗಿರುವಾಗ ಸ ಸರ್ಕಾರವನ್ನು ಸುಮನೆ ದೂಷಣೆ EM 
ವ್ಯಾಯಮಲ್ಲ. 


ದೇಶಕ್ಕೆ ಉಪಕುರವಾಗುವಂತಹ ಕೆಲಸಗಳನ್ನು ಮಾಡಲು ಇಂಡಿಯಾ ಸರ್ಕಾರದವರು 
ಏಬೀಮೋ ಸ್ಕೀಂಗಳನ್ನು ತಯಾರಿಸಿ ಅದಕ್ಕೆ ಇಷ್ಟು ಹೆಣಾ ಕೊಚೆಬೇಕು ವಂದು ಮಾಡಿಬ್ಬಾರೆ. 
ಪಾವು ಇಷ್ಟು ಹಣ ಕೊಡುತ್ತೇವೆ ನೀವು ಇಷ್ಟು ಕೊಡಬೇಕು ಎಂದು Ka ನೀವೂ 
ಕೊಟ್ಟರೆ ಅವರೂ ಕೊಟ್ಟು ಸಹಾಯ ಮಾಡುತ್ತಾರೆ. ಇಲ್ಲದೆ ಇದ್ದರೆ ಅಖರಿಂದ 
ಸಿಹುಯಾರ್ಥಮಗಿ ಬರತಕ್ಕ ಹಣ ಬರುವುದಿಲ್ಲ. ಬಣ ಪಣಮನ್ನು ನಿಡಬೇಕೇ ಅಭಿಮ 
ತೆಗೆದುಕೊಳ್ಳಬೇಕೀ ಎಂಬುದು ಯೋಚನೆ ಮಾಚಬೇಕಾದೆ ವಿಚಾರ. ಈ ಸಂದರದಲ್ಲಿ 
ಒಂದು ಮಾತು ಹೇಳಿದರೆ ತಪ್ಪಾಗಲಾರದು. ಹಿಂದೆ ಬೀಶಬನ್ನು ಉಯ್ಸರ ಮಾಚುತ್ತೇರಿ, 
ದೇಶದಲ್ಲಿ ಜನರ ಸೌಕರ್ಯಗಳು ಏನೇನು ನಡೆಯಯೇಕೋ ಅದನ್ನು ಧು ುಶೇಖೆ, ಟೀಪದಲ್ಲಿ 
ಪ್ರಗತಿ ಕಾರ್ಯಗಳು ಏನೀನು ನಡೆಯಬೇಕೋ ಅವು ಸವರಿ ಸಾಧನೆ ಮಾುಚಬೇಂದ 
ಹೇಳುವ ಬಾಯಿಯಲ್ಲಿ ಆವರಿಂದ ದುಡ್ಡು ತೆಗೆದುಕೊಂದು ಖರ್ಟು ಮಾಡದೆ ಮಾಡಿ 
ಎಂದು ಹೇಳುವುದು ಯಾವ ನ್ಯಾಯ? ಬೇಶದ el ಭಿಪ್ಪದ್ದಿ ಕಾರ್ಯಗಳು ನಿಗೆ ಹಣ ಖರ್ಚು 
ಮಾಡಿ ದೇಶವನ್ನು ಉತ್ತಮ ಸ್ಥಿತಿಗೆ ತರಬೇಕಾದ್ದು ನಮ್ಮ ಕರ್ತಛ 
Ws ಸಹ ಒದಗಿಸಬೇಕಾದದ್ದು ಧರ್ಮು, ಹೀಗೆ ಖಾಡಿ ಬೇವನ್ನು ಉಬ್ಬಾದ 

ಡಬಕೆಂದರೆ ಈ ಅಂಶಗಳೆಲ್ಲವನ್ನೂ ಯೋಚನೆ ಮಾಡಿಯೇ ಆಃ ಬಿಲ್ಲನ್ನು ಶಂದಿರುತ್ತಾರೆ. 
ಅಂಕಿ ಅಂಶಗಳ ಆಧಾರದ ಮೇಲೆ ಎಲ್ಲವನ್ನೂ ಹೇಳಬೇಕೆಂದರೆ ಬವೆಗೆ ಬಾಸು ಓದತಕ್ಕೆ 
ಪುಸ್ತಕ ಕೊಡಲಿಲ್ಲ. ಈಗ ಯಾರು ಯಾರು ಬಿಳೆಯನ್ನು ಬೆಳೆಯುತ್ತಾರೋ ಅವರೆಲ್ಲ 
ಭೈತರೇ, ನಾನು ಸಹ ಬೈತನೇ. ಈ ರಿಗೆ ವಸೂಲಿಗೆ ಯಾರು ಹೋಗುತ್ತಾಬೆಿಯೋ? 
ಅವರ ಬೆದರಿಕೆಗೆ ಈ ಧೈತಾಪಿ ತುತ್ಪಾದರೆ ಕಷ್ಟ. ಅದು ತಪ್ಪಿ ಸುಲಲಿತಮಾಗಿ ನಡೆದುಕೊಂಡು 
ಬರುವಂತಹ ರೀತಿಯಲ್ಲಿ ಮಾಡಬೇಕು. ಬೇಶದ ಉದ್ದಾದಜ್ಕೋಸ್ಸರ ಹಣವನ್ನು ಶೇಖರಣೆ 
ಮಾಡಬೇಕಾದ ತತ್ವವನ್ನು ಎಲ್ಲರೂ ಒಪ್ರಿದ್ದಾರೆಂಬು ಭಾವಿಸುತ್ತೇನೆ. 


68 ಬಿಎಲ್‌. ಸುಬ್ಬದ್ದು 


ಈ ಮಸೂದೆಯಲ್ಲಿರತಕ್ಕೆ ತೆತ್ವವನ್ನು ಒಪ್ಪಿಕೊಳ್ಳಬೇಕಾದದ್ದು ಧರ್ಮ, ಇದನ್ನು ಎಲ್ಲರೂ 
ದಯವಿಟ್ಟು ಒಪ್ಪಿಕೊಳ್ಳಬೇಕೆಂದು ಹೇಳುತ್ತೇನೆ. ಸೆಲೆಕ್ಟ್‌ ಕಮಿಟಿಗೆ ಈ ಮಸೂದೆ 
ಹೋಗುವುದು ಬಹಳ ಒಳ್ಳೆಯದು. ಅವರು ಸದಸ್ಯರುಗಳು ವ್ಯಕ್ತಪಡಿಸಿರುವ 
ಅಭಿಪ್ರಾಯಗಳನ್ನು ಮನಸಿನಲ್ಲಿಟ್ಟುಕೊಂಡು, ಎಲ್ಲವನ್ನೂ ಪರಿಶೀಲನೆ ಮಾಡಿ ಸೂಕ್ತ 
ತಿದ್ದುಪಡಿಗಳನ್ನು ಮಾಡಿ ಜನಗಳಿಗೆ ಕಷ್ಟವಾಗದ ರೀತಿಯಲ್ಲಿ ಇದನ್ನು ಸಬೆಯ ಮುಂದೆ 
ತರುತ್ತಾರೆಂದು ನಂಬಿದ್ದೇನೆ. ದೇಶಕ್ಕೋಸ್ಕರ ಹಣವನ್ನು ವಸೂಲ್ಲಾಡತಕ್ಕುದ್ದು ಒಳ್ಳೆಯದೆಂದು 
ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. (ವಿಧಾನ ಸಭಾ ಕಲಾಪ 14-4-1955) 


ಪುತಿಭಾವಂತ ಸಂಸದೀಯ ಪಟು 69 


13. ಭಾಷಾವಾರು ರಾಜ್ಮ ರಚನೆ ಕುರಿತು* 
ಸ್ಪಾಮ್ಯಿ 

ವಾನು ಇಲ್ಲಿಯವರೆಗೂ ಈ ಶೇಷಾದ್ರಿ ವರದಿಯ ಮೇಲೆ ಆಗಿರತಕ್ಕಂಥ 
ಚರ್ಚೆಗಳನ್ನೂ ಮತ್ತು ಭಾಷಣಗಳನ್ನೂ ಕೇಳಿದ್ದೇನೆ. ಆದರೆ ಈ ವಿಷಯದಲ್ಲಿ 
ಮಾತನಾಡುವುದಕ್ಕೆ ಮೊದಲೇ ನಾನು ಒಬ್ಬ ಹರಿಜನ ಸ್ತ್ರೀಯಾಗಿ ಹುಟ್ಟಿದ್ದರೆ ಎಷ್ಟೋ 
ಸಂತೋಷವಾಗುತ್ತದೆಂದು ನನಗನ್ನಿಸುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಶ್ರೀಮತಿ ಬಳ್ಳಾರಿ 
ಸಿದ್ದಮನವರು ಮಾತನಾಡುವುದಕ್ಕೆ ಎದ್ದ ಕೂಡಲೇ ಇವರೇನು ಲಿಂಗಾಯಿತರೇ ಎಂದು 
ಕೇಳತಕ್ಕೆ ಕೂಗು ಬಂತು. ಈಗ ವಾನು ಮಾತನಾಡುವುದಕ್ಕೆ ಪ್ರಾರಂಭಿಸುವಾಗಲೂ ಇವರೇನು 
ಒಕ್ಕಲಿಗರೇ ಎನ್ನತಕ್ಕಂಥ ಕೂಗು ಕೇಳಿಬರುತ್ತಿದೆ. ಆದರೆ ಈ ವಿಚಾರದಲ್ಲಿ ಬಹುಮತವಾಗಿ 
ಕೆಲವರು ಈ ಕರ್ಣಾಟಕ ಪ್ರಾಂತ್ಯಬೇಕೆಂತಲೂ ಇನ್ನು ಕೆಲವರು ಬೇಡ ಎಂತಲೂ 
ಹೇಳುತ್ತಿರುವಂತೆ ಗೊತ್ತಾಗುತ್ತದೆ. ಈ ವಿಚಾರದಲ್ಲಿ ನಾನು ಹಿಂದೆಯೂ ಸಹ ನನ್ನ 
ಅಭಿಪ್ರಾಯವೇನಿರುತ್ತದೆಂಬುದನ್ನು ಖಚಿತವಾಗಿ ತಿಳಿಸಿರುವುದರಿಂದ ಈಗ ನಾನು ಅದನ್ನು 
ಗೋಷ್ಯವಾಗಿಟ್ಟುಕೊಳ್ಳುವುದು ನ್ಯಾಯವಲ್ಲವೆಂಬ ದೃಷ್ಟಿಯಿಂದ ನಾನೀಗ ಮಾತನಾಡಲು 
ಪ್ರಯತ್ನಪಡುತ್ತೇನೆ. ಎಂದು ಜನರು ಈ ದೇಶವನ್ನು ಭಾಷಾವಾರು ತತ್ವದ ಮೇಲೆ ವಿಭಜನೆ 
ಮಾಡಬೇಕೆಂದು ಹೇಳಿದರೋ ಆ ದಿವಸವೇ ನಾನು ಇದನ್ನು ತೀವ್ರವಾಗಿ ವಿರೋಧ 
ಮಾಡಿದ್ದೇನೆ. ಈ ವಿಚಾರದಲ್ಲಿ ನಾವು ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ಜನರ 
ಅಭಿಪ್ರಾಯವನ್ನೂ ಪಡೆದ ನಂತರ ಈ ವಿಚಾರವಾಗಿ ಮಾತನಾಡತಕ್ಕದ್ದು ಒಳ್ಳೆಯದೆಂದು 
ಹೇಳುತ್ತೇನೆ. ಆದರೆ ಈಗಾಗಲೇ ಭಾರತ ಸರ್ಕಾರದವರು ಆಂಧ್ರ ಪ್ರಾಂತ್ಯವನ್ನು ಭಾಷಾವಾದು 
ತತ್ವದ ಮೇಲೆ ನಿರ್ಮಾಣ ಮಾಡಲಿಲ್ಲವೇ ಎಂದು ಕೆಲವರು ಕೇಳಬಹುದು. ಆದರೆ 
ಅವರು ಹಾಗೆ ಮಾಡಿದ್ದು ಬಹಳ ತಪ್ಪು. ಈ ದಿವಸ ಆಂದ್ರ ಪ್ರಾಂತ್ಯವನ್ನು ಯಾಬ ರೀತಿ 
ರಚನೆ ಮಾಡಿದ್ದಾರೋ ಅದೇ ರೀತಿ ಇವರ ಪ್ರಾಂತ್ಯಗಳನ್ನು ನಿರ್ಮಾಣ ಮಾಡಬೇಕೆಂದು 
ಹೇಳಿದರೆ ಅದು ನಮ್ಮದೇಶಕ್ಕೆ ಮುಂಜೊಂದು ವಿಪತ್ತೆಂದು ವಾನು ಹೇಳುತ್ತೇನೆ. ಆದರೆ 
ಗಾಗಲೇ ಮಾತನಾಡಿರತಕ್ಕಂಥ ಸದಸ್ಯರಲ್ಲಿ ಕೆಲವರು ಅಖಂಡ ಕರ್ಣಾಟಕವಾಗಬೇಕೆಂದು 
ಹೇಳಿದ್ದರೆ ಮತ್ತೆ ಕೆಲವರು ಹೊರಗಿನ ಕನ್ನಡ ಪ್ರದೇಶದಲ್ಲಿ ಸರಿಯಾದ ಸ್ಕೂಲುಗಳ 
ಅನುಕೂಲತೆಯಿಲ್ಲ, ಅಲ್ಲಿ ಕೆರೆಗಳಿಲ್ಲ, ರಸ್ತೆಗಳಿಲ್ಲ ಎಂದು ಹೇಳಿದ್ದಾರೆ. ಇವುಗಳೆಲ್ಲಾ 
ಸಣ್ಣಪುಟ್ಟ ವಿಷಯಗಳೆಂದು ನಾನು ಅಲ್ಲಗೆಳೆಯುವಂತಿಲ್ಲ. ಆದರೆ ನಮಗೆ ಈಗಾಗಲೇ 
ಆರ್ಥಿಕ ಮುಗ್ಗಟ್ಟು ಜಾಸ್ತಿಯಾಗುತಿದೆ. ಈವಾಗಲೇ ಬಳ್ಳಾರಿ ಜಿಲ್ಲೆಯೊಂದು ನಮ್ಮ 
ಮೈಸೂರಿಗೆ ಸೇರಿದ್ದರಿಂದ ನಮಗೆ ಎಷ್ಟೊಂದು ದುಡ್ಡಿನ ತೊಂದರೆ ಬಂತು? ಇದಕ್ಕಾಗಿ 
ತಾವು ಕಾನದ ಕೇಂದ್ರ ಸರ್ಕಾರದವರು ನಮಗೆ ಸಹಾಯ ಮಾಡುತ್ತಾರೆ ಎಂದು. 


ಜಾಯೆ ನಯುಗೆ ಇಲ್ಲಿ ನಿಂದೆ; ಸಂಪ ಸ್ರಾನಬಿನಾನೀಣಿ ೬ ನರರ ಎಪಿ, i ಬಿಖೆ ಬಿಲನಣ್ಸಿ 


ನಂದು ಖವೀನಿ. ನಮಗೆ ಖೆಲಿ 52-0 ಲ್ಲ ಟೊಸಿಯಿಗೆಳ ಡಿಪಿಸಿ? 


70 ಬಿ.ಎಲ್‌. ಸುಬ್ಬದ್ದು 


ಜಾಸ್ತಿಯೆಾಯಿತು. ಹ SA ಇನ್ನು ಮುಂದೆಕ್ಸೂ ಇದ್ದೇ ಇರುತದೆ. ಹೀಗೆ ಈ 
ಇತ್ತೆದ ಉದುಗಗಳಃ €ರಿಸಿಕೊಳ್ಳುವುದರಿಂಬೆ ಆ ; ಜನರೆಲ್ಲರ ಕ ಕಷ್ಟ ವೆಚ್ಚಗಳನ್ನು 
ಪಾವು ಆಮ ಮ Ho ಹಿತೆಕ್ಸಾಗಿ ಮಾವು ಈ ದಿವಸ ಬು ಜನರ 
ಮೇಲ ತೆರಿಗೆ ಹಾತಿಹೀಕಾಗಿಬಿ. ಆದರೆ ಈಗಾಗಲೇ ಬಾವು ನಮ್ಮಜನರ ಬೆನ್ನು ಮುರಿದು 
ಗಳನ್ನು ಹಾಕಿದ್ದೇವೆ. ಮೊದ್ದೆ ಶಾಪಿ ನಾವಿನ್ನೂ ನಮ್ಮಜನರ ಮೇಲೆ 
ಅಗ್ವಿಕಲ್ಬಬೆಲ್‌ ಇಬ್‌ಕುಂಟಸ್ಕುಜ್ಸ್‌ನ್ಲು ಹಾಕಿ ದವೆ. ಹೀಗೆ ಮಪ ಈ ದಿವಸ ಅನೇಕ ಕಷ್ಟನಷ್ಟಗಳಿಗೆ 
ಆಗಯೇ ಮ | ಅದುದರಿಂದ ವಾಪಿ ಯಾವ ಕೆಲಸವನ್ನೇ ಮಾಡಲಿ 
೧ಡು ಮಾಚಬೆಕಾಗಿಬೆ. ಈ ದಿವಸ ಬಿಮ್ಮಬೇಶದ ಹೊರಗಡಿಯಿರತಕ್ಕ 
ನಮ್ಮೆ ನಡ AE ಕೊಂಬದೆಗಳಿರಬಹುದು. ಅವರಿಗೆ ಆಡಳಿತ ದೃಷ್ಟಿಯಿಂದಲೂ 
ತೊಂದೆ ಇರಬಹುದು. ಆದರೆ ಇದೆರಲ್ಲಿ ಒಲದು ಕೋಮುಬಾರು ಬಣ್ಣವನ್ನು ಹಚ್ಚಿ 23 


ಹೋಗುವತಬಿತ 


ಅಸುಂಡಿ ಕಣಾನಬಟಕಕೆ ಕ್ಕ ಒಕ್ಕಲಿಗರು ವಿರಭೋಚರ ೨ಗಿಲ್ದಾರೆಂಯೂ ಲಿಂಗಾಯಿತ ರು 
ಪರವಾಗಿದ್ದಂಬೊಂ ಸಿದ. ಖ್ರಿದೂ ಖಂಡಿತು ೮ ೧ಯಕ್ಕಾದಚಿಲ್ಲ ಎಂದು ಹೇಳುತ್ತೇನೆ. 


ಆಡಳಿತಗುರರು ನಮ್ಮ ಜಖಾಬ್ದಾದಿಯನ್ನು : ಹವು ಸರಿಯಾಗಿ "ಒಂದು ವಿಮರ್ಪುತಸ್ರ 


ಬೃಷ್ಠ ಯಿಲ್ಲದೆ ಮೂಡಿದ್ದೀ ಲಬದೆ ಅಖದು ತಮ್ಮರ್ತವ್ಯದ್ಲ ಸ್ರ ಷ್ಟರುಗುತ್ತಾರೆ. ಆಬದೆ ಈ 
ದಿವಿ ವಯಗೆ ಕಾಣು ಬಕ್ತಿರುವು ರಿತಿಯಲ್ಲಿ ಈಗಾಗಲೇ ಅನೇಕ ಮನ್ನ ಸದನ್ನದ ಯೇಳುತ್ರಿರುವ 
ರೀತಿಯಲ್ಲಿ ಪಾಷ ಹೊರಗಣಿಯುದತಕ್ಕ ಮ '೦ಡ ನಮ್ಮೆಸಹೋದರದಿಗೆ ಹೇಳುತ್ತಿರುವ ರೀತಿಯಲ್ಲಿ, 


ಬೆಯಿರತಕ್ಕಂಥೆ ಬೆಮ್ಮಸಹೋದದರಿಗೆ ರಸ್ತೆಗಳ ಸೌಕರ್ಯ, ಬಾವಿ, 2ರ 
ಸ್ಕೂಲು ಇತ್ಯಾದಿಗೆಳನ್ನು ಕಲ್ಲಿ ವ್ರಸಿಸಂಡಬೇಕಾಗುತ್ತದೆ. ಹೀಗೆ ವಾನಾ ಬಾಬುಗಳಲ್ಲಿ ಅವದಿಗೆ 
ಜಃ ದಿವನ ತುಂ ಅಭಾನುಕೊಲವಿರುತ್ತದೆ. ಟೆದರೆ ಆ ಪ್ರಜಾಪ್ರಭುತ್ತುಡಳಿತೆದಲ್ಲಿ 
ಬಾವೆಲ್ಲಾ ಒಂಟೀ ರೀತಿಯಾಗಿ ಕ್ಷೇಮಖಾಗಿರಬೇಳಿಂದು ಚುಮು ಸಪ ಹೇಳುತ್ತೇನೆ. ತೊಗ 
ರೀಂದ್ರ ಸರ್ಜುಬದಪರು ಜಾರಿಗೆ ತಂದಿರುವ ಪಂಚವೂರ್ಷಿಕ ಯೋಜನೆಯಲ್ಲಿ ಆ 
ಪ್ರಾಂತ್ಯಗಳಲ್ಲಾ ಮುಂದುವರಿಯಲಿ, ಹಾಗೆ ಹಿಂದುಳಿದ ಪ್ರಬೀಲಗಳೆಲ್ಲಾ ಮುಂದಕ್ಕೆ ಬರಲಿ, 
ಇಬುಕ್ಕಿ ನನ್ನ ಅಬ್ರಂತೆರವೇನೊ ಇಲ್ಲ. ಆದರೆ ಛುಷಾಮಾರು ಆಧಾರದ ಮೇಲೆ ಬಾಜ್ಯಗಳನ್ನು 
ವಿಂಗಡಿಸಿಯರೆ ತುಂಬ ತೊಂದಲಿಯಾಗುತ್ತೆದೆಂದು ಖೇಳುತ್ತೇವೆ. ಈಗ ಮದದಾಸ್‌ ಪ್ರಾಂತದಲ್ಲಿ 
ಎಲ್ಲೋ ಒಂದು ಮೂಲೆಯಲ್ಲಿ ಇರತಕ್ಕಂಥ ಕನ್ನಡ ಜನರಿರುವ ಪ್ರದೇಶವನ್ನು ಮೈಸೂರಿಗೆ 
ನೀರಿಸಿಬಿರಿ ಅವರಿಗೆ ಕೊಂಬರೆ ಎಷ್ಟಾಗುತ್ತದೆಂಬುದನ್ನು ನಾವ ಆಲೋಚನೆ ಮಾಡಬೇಕು. 

ಆಜಬಿರೆ ಹೀಗೆ ಜಃ ದಿವಸ ಹಂದುಳಿದಿರೆತಕ್ಕಂಥ ಪ್ರದೇಶಗಳ ಅಭಿವೃದ್ದಿಗಾಗಿ ಏನೇನು 
ಅನುಕೂಲ ಮಾ ಕೇಂದ್ರ ಸರ್ಕಾರೆದರು ಪರಿಶೀಲವಿ ಮನಿಡು ಬೇಕಾಗಿದೆ. 

ಆಂಳಿತಕ್ಕಿ ಚಿಕ್ಕ ಚಿನ್ನ ಪ್ರಾಂತ್ಯಗಳು ಇದ್ದರೆ ಅನುಕೂಲ. ಹತ್ತು-ಇಪ್ಪತ್ತು ಲಕ್ಷ ಪ್ರಜೆಗಳಿಗೆ 
ಒಂದು ತ ds ಪ ಸೀಳುವುದಿಲ್ಲ. ಮೈಸೂರು ಸಂಸ್ಥಾನದ ಜನಸಂಖ್ಯೆ 
ಸುಮಾರು ಯ ಕೋಟಿ ಇದೆ. ಒಂದು ಕೋಟಿ ಪ್ರಜಾ ಸಂಖ್ಯೆಗೆ be ಪ್ರಾಂತ್ಯ 


ಚಾವು ಹೊೊದಗ 


ಪೆತಿಭಾದಂತ ಸೆಂಸದೀಯ ಪಟು 71 


ಮಾಡಿ, ಅದರಿಂದ ಮೈಸೂರು ಸಂಸ್ಥಾನ ಮುಂದುವರಿಯುತ್ತದೆ ಎಂದು ಹೇಳುತ್ತೇನೆ. 
ನಮ್ಮಸಹೋದರರು ಮಾತನಾಡುತ್ತಾ ಮೈಸೂರು ಚಿಕ್ಕ ಪ್ರದೇಶವಾದರಿ-;: ಮುಂದುವರಿದಿಲ್ಲ, 
ಮಹಾರಾಜರ ಕೃಪಾಕಚಾಕ್ಷದಿಂದಲೂ ಅದರ ಜೊತೆಗೆ ಜವಾಬ್ದಾರಿ ಆಡಳಿತ ಇದ್ದುದರಿಂದಲೂ 
ಮುಂದುವರಿಯಿತು ಎಂದು ಹೇಳಿದರು. ಅಲ್ಲಿ ಸ್ಕೂಲುಗಳಿಗೆ, ಆಸ್ಪತ್ರೆಗಳಿಗೆ ತೊಂದರೆ 
ಇದೆ. ರಸ್ತೆಗಳ ಸೌಕರ್ಯ ಇಲ್ಲ. ತಮಗೆ ಆಗಬೇಕಾದ ಅನೂಕೂಲಗಳನ್ನು ಮಾಡಿಕೊಡಿ 
ತಾವು ಹಿಂದುಳಿದಿದ್ದೇವೆ ಎಂಬ ವಿಶಾಲವಾದ ಭಾವನೆಯಿಂದ ಒಂದು ಪ್ರಾಂತ್ಯ ರಚನೆ 
ಮಾಡಿ ಎಂದು ಹೇಳುವುದಾದರೆ ಮಲೆನಾಡಿನ ಪ್ರಕೃತಿ ಸೌಂದರ್ಯ ನೋಡಿ, ಮಲೆನಾಡಿನ 
ಗೋಮಟೇಶ್ವರನನ್ನು ನೋಡಿ ಆ ರೀತಿ ಪ್ರಾಂತ ರಚನೆ ಮಾಡುವುದಕ್ಕಾಗುವುದಿಲ್ಲ ಸ ನಮ್ಮ 
ಆಡಳಿತ ಹೇಗಿದೆ ನಮ್ಮ ವಿಧ್ಯಾಭ್ಯಾಸ ಸಮರ್ಪಕವಾಗಿದೆಯೇ ಎಂಬುದನ್ನು ವಿಮರ್ಶೆ 
ಮಾಡಿದ ಪಕ್ಷದಲ್ಲಿ ಸ್ಕೂಲುಗಳು ಇಲ್ಲದೆ ಕಷ್ಟಪಡುತ್ತಿದ್ದೇವೆ ಮತ್ತು ಇದ್ದ ಸ್ಕೂಲುಗಳಿಗೆ 
ಕಟ್ಟಡಗಳೇ ಇಲ್ಲ. ತತ್ವ ಮುಖ್ಯವಲ್ಲ, ನಮಗೆ ಕೆಲಸ ಮಾಡುವುದು ಮುಖ್ಯವಾಗಿರುತ್ತದೆ. 
ಒಂದು ವೇಳೆ ಭಾಷಾ ಆಧಾರದ ಮೇಲೆ ಪ್ರಾಂತಗಳನ್ನು ಹಂಚುತ್ತಾರೆಂದು ಇಟ್ಟುಕೊಳ್ಳೋಣ. 
ಈ ರೀತಿ ಹಂಚುವಾಗ ಕೋಲಾರ, ಬೆಂಗಳೂರು ಮತ್ತು ಮೈಸೂರಿನ ಇತರ ಭಾಗಗಳು 
ಹೊರಟು ಹೋದರೆ ಮೈಸೊರಿನ ವ್ಯಕ್ತಿತ್ವ ಏನೂ ಉಳಿಯುವುದಿಲ್ಲ. ಮೊದಲಿನಿಂದಲೂ 
ನಮನ್ನೇ ನಂಬಿಕೊಂಡು ಬಂದಿರತಕ್ಕ ಜನಗಳನ್ನು ಕಷ್ಟಕ್ಕೆ ಗುರಿಪಡಿಸುವುದು ಸರಿಯಲ್ಲ. 
ಹಿಂದೆ ಕರ್ಣಾಟಕದ ರಾಜರು ಯುದ್ದಮಾಡಿ ಕರ್ಣಾಟಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. 
ಹಾಗೆ ಸ್ಥಾಪನೆ ಮಾಡುವಾಗ ಜನಗಳ ಮೇಲೆ ಒಂದು ಗುಲಾಮಗಿರಿ ಹೊರಿಸಿದರು. 
ಇವತ್ತು ಸಾರ್ವಜನಿಕ ಚುನಾವಣೆ ಇದೆ. ಜನರು ಕುಂದು ಕೊರತೆಗಳನ್ನು ಕೇಳುವುದಕ್ಕೆ 
ಭಾರತ ಸರ್ಕಾರ ಇದೆ. ಈ ರೀತಿ ಇರುವಾಗ ನಮಗೆ ಬೇರೆ ಬೇರೆ ಪ್ರಾಂತ್ಯಗಳನ್ನು 
ಕೊಡಬೇಕೆಂದು ಕೇಳುವುದು ಅಷ್ಟು ಉತ್ತಮವಲ್ಲವೆಂದು ಹೇಳುತ್ತಿದ್ದೇನೆ. ಒಂದು ವೇಳೆ 
ಭಾಷೆಯನ್ನೇ ಆಧಾರವಾಗಿ ತೆಗೆದುಕೊಂಡು ಕರ್ಣಾಟಕ ಪ್ರಾಂತ್ಯವನ್ನು ಮಾಡುತ್ತೇವೆಂದು 
ಹೇಳಿದರೆ, ಕರ್ಣಾಟಕ ಪ್ರಾಂತ ಮಾಡಿದ ಮೇಲೂ ಕೂಡ 30-32 ಲಕ್ಷ್ಮ ಕನ್ನಡಿಗರು 
ಉಳಿದು ಹೋಗುತ್ತಾರೆ. ಈ ರೀತಿ ಕನ್ನಡ ಸಾಮ್ರಾಜ್ಯವನ್ನು ಯಾರ ಸಂತೋಷಕ್ಕೋಸ್ಕರ 
ಕಟ್ಟಬೇಕು? ಕೇಂದ್ರದಲ್ಲಿ ಸರ್ಕಾರ ಬಲಯುತವಾಗಿಲ್ಲದೆ ಹೋಗಿದ್ದರೆ ಆಂಧ್ರರೂ ಕನ್ನಡಿಗರೂ 
" ಬಳ್ಳಾರಿಗಾಗಿ ಯುದ್ಧ ಮಾಡಬೇಕಾಗುತ್ತಿತ್ತು. ಶ್ರೀ ನಾರಾಯಣರೆಡ್ಡಿಯವರೂ ಮತ್ತು 
ಶ್ರೀಮತಿ ಸಿದ್ದಮನವವರೂ ಮಾತನಾಡಿದುದನ್ನು ನೋಡಿದರೆ ಯುದ್ದ ಮಾಡುತ್ತಾರೆಯೇ 
ಎಂದು ಭಾಸವಾಗುತ್ತಿತ್ತು. ತೆಲಗು, ತೆಲಗು ಎಂದು ಅವರು ಹೇಳುವುದು. ಕನ್ನಡ, ಕನ್ನಡ 
ಎಂದು ಇವರು ಹೇಳುವುದು. ಇಂತಹ ಶಬ್ದಗಳಿಗೆ ನಾವು ಮಾರು ಹೋಗಬಾರದು. 
ಒಳ್ಳೆಯ ವಿಷಯಗಳನ್ನು ನೋಡಿ, ತುಲನೆ ಮಾಡಿ ಏಕತೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. 
ಭಾಷಾವಾರು ತತ್ವದ ಮೇಲೆ ರಾಜ್ಯಗಳನ್ನು ಕಟ್ಟಿದರೆ ಖಂಡಿತವಾಗಿ ಭಾರತದ ಏಕತೆಗೆ 


12 ಬಿ.ಐಲ್‌. ಸುಬ್ದಮ್ದ 


ಕುಂದುಬರುತ್ತದೆ. ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತದೆ; ರಾಜಕೀಯದಲ್ಲಿ ಬಿಕ್ಕಟ್ಟು ಬರುತ್ತದೆ. 
ಆದ್ದರಿಂದ ಭಾಷೆಯ ಆಧಾರದ ಮೇಲೆ ಪ್ರಾಂತಗಳನ್ನು ರಚಿಸತಕ್ಕದ್ದು ಸಾಧುವಾದುದಲ್ಲ. 
ಆದಕಾರಣ ಬಾಷಾವಾರು ತತ್ವದ ಪ್ರಕಾರ ಪ್ರಾಂತಗಳನ್ನು ವಿಭಜನೆ ಮಾಡುವುದಕ್ಕೆ ನಾನು 
ವಿರೋಧಿಯಾಗಿದ್ದೇನೆಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. 


ಶ್ರೀ ಇಜಾರಿ ಸಿರಸಪ್ಪ (ಸಿರಗುಪು - ಮಾನ್ಯ ಅಧ್ಯಕ್ಷರೇ, ಪ್ರಾಂತ್ಯಗಳ ವಿಂಗಡನೆಯ 
ವಿಚಾರವಾಗಿ ಮೈಸೂರು ಸರ್ಕಾರದವರಿಂದ ರಚಿಸಲ್ಪಟ್ಟ ಶೇಷಾದ್ರಿ ಸಮಿತಿಯ ವರದಿಯ 
ಮೇಲೆ ನಡೆದ ಚರ್ಚಿಯನ್ನು ನಾನು ಆಮೂಲಾಗ್ರವಾಗಿ ಕೇಳಿದ್ದೇನೆ. ಅನೇಕ ಮಾನ್ಯ 
ಸದಸ್ಯರು ಅಂಕಿ ಸಂಖ್ಯೆಗಳ ಸಹಾಯದಿಂದ ಈ ವಿಷಯಗಳ ಪೂರ್ಣ ಚಿತ್ರವನ್ನು ಚೆನ್ನಾಗಿ 
ತಿದ್ದಿ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ನಾನು ಯಾವ ಒಂದು ಹೆಚ್ಚಿನ ಅಂಕಿಅಂಶಗಳ 
ಕಡೆಗೆ ಗಮನ ಕೊಡದೆ ಸ್ಥೂಲವಾಗಿ ಕರ್ಣಾಟಕದ ಜನರೆಲ್ಲರೂ ಒಟ್ಟುಗೂಡಿ ಒಂದು 
ಆಡಳಿತಕ್ಕೆ ಏಕೆ ಬರಬೇಕೆಂದು ಹೇಳಬಯಸುತ್ತೇನೆ. ಇಂದು ಮಾತನಾಡಿದ ಅನೇಕ 
ಜನರಲ್ಲಿ ಮೈಸೂರು ಈಗ ಹೇಗೆ ಇದೆಯೋ ಹಾಗೆಯೇ ಮುಂದೆಯೂ ಇರಲಿ ಎಂಬ 
ಅಭಿಪ್ರಾಯವು ಕಂಡು ಬಂದದ್ದು ತಮಗೆಲ್ಲಾ ಗೊತ್ತಿದೆ. ಹಿಂದೆ ಮೈಸೂರು ಹೀಗೆ ಇರಲಿಲ್ಲ. 
ಇನ್ನು ಮುಂದೆ ಮೈಸೂರು ಈ ರೀತಿ ಇರುವುದಕ್ಕೆ ಸಾಧ್ಯವಿಲ್ಲ. ಹಿಂದೆ ಚಾಳುಕ್ಕರು, 
ಕದಂಬರು, ರಾಷ್ಟ್ರಕೂಟರು ಮತ್ತು ಅನೇಕ ರಾಜರ ಕಾಲದಲ್ಲಿ ಚರಿತ್ರೆಯ ಕಡೆ ಲಕ್ಷ, 
ಕೊಟ್ಟು ನೋಡಿದರೆ ಮೈಸೂರು ಎಷ್ಟೊಂದು ವಿಸ್ತಾರವಾದ ಕನ್ನಡನಾಡು ಆಗಿತ್ತೆಂಬುದು 
ನಮಗೆ ಗೋಚರವಾಗುತ್ತದೆ. ಆಮೇಲೆ ಬ್ರಿಟಿಷ್‌ ಸರ್ಕಾರದ ಅಂಕಿತದಲ್ಲಿ ಸಿಕ್ಕಕೊಂಡಾಗ 
ನಮಲ್ಲಿದ್ದ ಒಗ್ಗಟ್ಟನ್ನು ಮುರಿದು ನಮ್ಮಲ್ಲಿ ರಾಷ್ಟ್ರೀಯತೆ ಉಳಿಯದಂತೆ ನಮ್ಮ ಜನರನ್ನು 
ವಿಂಗಡನೆ ಮಾಡಿ, ಅವರ ಆಡಳಿತ ಅವರ ಕೈಯಲ್ಲಿ ನಿರಂತರವೂ ಇರಲು ನಮ್ಮಒಗ್ಗಟ್ಟು 
ಮತ್ತು ಸ್ವಾತಂತ್ರ , ಮನೋಭಾವದ ಬೆಳವಣಿಗೆಯನ್ನು ಕುಗ್ಗಿಸುವುದಕ್ಕೆ ನಿರ್ಮಿಸಿದಂತಹ 
ಒಂದು ರೇಖೆಯಲ್ಲಿ ನಾವ ಇವತ್ತಿನ ದಿವಸ ಜೀವಿಸಿಕೊಂಡು ಹೋಗುತ್ತಾ ಇರುವುದು 
ತಮಗೆಲ್ಲರಿಗೂ ಗೊತ್ತಿದೆ. ಇನ್ನೊಂದು ವಿಚಾರ. ಶ್ರೀಮನಹಾರಾಜರ ವಿಚಾರವಾಗಿ 
ಬಹುಶಃ ಎಲ್ಲರೂ ಮಾತನಾಡಿದ್ದಾರೆ. ನಾನು ಮಹಾರಾಜರ ವಿಷಯವಾಗಿ ಒಂದು 
ಅಂಶವನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಯಾವ ಮಹಾರಾಜರು ಕರ್ಣಾಟಕ 
ರತ್ನ ಸಿಂಹಾಸನಾಧೀಶ್ವರರೆಂದು ಹೊಗಳಿಸಿಕೊಳ್ಳುತ್ತಿದ್ದಾರೋ ಅಂತಹ ಮಹಾರಾಜರ 
ಆಡಳಿತದಲ್ಲಿ ಹೊರಗಿನ ಕನ್ನಡ ನಾಡು ಬರಕೂಡದು ಎಂದು ಹೇಳಲು ಮನಸ್ಸು ಹೇಗೆ 
ಒಪ್ಪುತ್ತದೆ ಎಂದು ಮಾನು ಕೇಳಬಯಸುತ್ತೇನೆ. (ವಿಧಾನ ಸಭಾ ಕಲಾಪ: 26-04-1955)* 


ಪುತಿಭಾವಂತ ಸಂಸದೀಯ ಪಟು 73 


14. ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಕುರಿತು (1956) 

ಮಾನ್ಯ ಅಧ್ಯಕ್ಷರೇ, ಈ ಮಹಾಸಭೆಗೆ ರಾಜ್ಯಪಾಲರು ಮಾಡಿದ ಭುಷಣಕ್ಕೆ ಶ್ರೀಮಾನ್‌ 
ವೈಕಿಂತಬಾಳಿಗ ಅವರು ತಂದಿರತಕ್ಕ ನಿರ್ಣಯವನ್ನು ಸಂತೋಷದಿಂದ ಅನುಮೋದಿಸುತ್ತಾ 
ನಾಲ್ಕಾರು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. 


ಸುಮಾರು 33 ಸಾವಿರ ಚದರ ಮೈಲಿ ವಿಸ್ತೀರ್ಣವುಳ್ಳ ಮತ್ತು 192 ಲಕ್ಷ 
ಪ್ರಜಾಸಂಖ್ಯೆಯುಳ್ಳ ಈ ಮಹಾ ಮೈಸೂರು ಸಂಸ್ಥಾನವು ಸಂಪದ್ಭುಕ್ತವಾಗಿದೆಯೆಂದು 
ರಾಜ್ಯಪಾಲರು ತಮ್ಮಭಾಷಣದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಈಗಿನ ಎರಡನೆಯ 
ಪಂಚವಾರ್ಷಿಕ ಯೋಜನೆಗೆ ಸುಮಾರು 140 ಕೋಟಿ ರೂಪಾಯಿಗಳನ್ನು ಖರ್ಚು 
ಮಾಡುವವರಾಗಿದ್ದಾರೆ. ಈ ಮಹಾ ಸಭೆಯ ಸದಸ್ಯರು ಇಂದು ಸೇರಿ ನೂತನವಾಗಿ 
ಕಾರ್ಯ ಕಲಾಪಗಳನ್ನು ಮಾಡತಕ್ಕ ಈ ಸಂದರ್ಭದಲ್ಲಿ ಎರಡನೆಯ ಪಂಚವಾರ್ಷಿಕ ಯೋಜನೆಗೆ 
140 ಕೋಟಿ ರೂ. ಗಳ ಈ ಒಂದು ಅಂದಾಜನ್ನು ಮಾಡಿದ್ದಾರೆ. ಈಗ ನಮಗೆ ಸೇರಿರತಕ್ಕ 
ಇತರ ಭಾಗಗಳಿಂದಲೂ ಈ ಯೋಜನೆಗೆ ತಕ್ಕಂತೆ ಹಣ ಒದಗಿಸಬಹುದೆಂದು ತೋರುತ್ತದೆ. 


ಈಗ ಸುಮಾರು 150 ಕಂತ ಮೇಲ್ಪಟ್ಟು ಅಧಿಕಾರಿಗಳು, ನೌಕರರು ನಮ್ಮರಾಬಕ್ಕೆ 
ಬಂದಿದ್ದಾರೆ. ಇಂತಹವರಲ್ಲಿ ಅನೇಕ ಅಧಿಕಾರಿಗಳೂ, ಸಣ್ಣಸಣ್ಣ ನೌಕರರೂ ಬಂದ ಅನೇಕ 
ಕಷ್ಟಗಳಿಗೆ ಸಿಕ್ಕಿದ್ದಾರೆ. ಇವರಿಗೆ ಸರಿಯಾದ ಗೃಹ ಸೌಕರ್ಯಗಳಿಲ್ಲದೆ ಬಹಳ 
ಅನಾನುಕೂಲವಾಗಿದೆ. ಇದೇ ರೀತಿ ಈಗ ಹಳ್ಳಿಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಮನೆಗಳು 
ಸರಿಯಾಗಿ ಸಿಕ್ಕುತ್ತಿಲ್ಲ. ಅಲ್ಲದೆ ಹಳ್ಳಿಗಳಲ್ಲಿ ಅಥವಾ ತಾಲ್ಲೂಕುಗಳಲ್ಲಿ ಕೆಲಸ ಮಾಡುತ್ತಿರುವ 
ಗುಮಾಸರಿಗೆ, ಉಪಾಧ್ಯಾಯರಿಗೆ ಕೂಡ ವಾಸಕ್ಕೆ ಮನೆಗಳು ಸಿಕ್ಕದೆ ಅವರು ವಾಷಸು 
ಹೋಗಬೇಕಾದ ಪ್ರಸಂಗಗಳೂ ಕೂಡ ಆಗಿವೆ. ಇವೆಲ್ಲಾ ಅಂಶಗಳು ಸರ್ಕಾರದ ಗಮನಕ್ಕೆ 
ಬಂದಿಲ್ಲವೆಂದು ಕಾಣುತ್ತದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದವರು ಗ್ರಾಮಾಂತರ ಮತ್ತು 
ಹಳ್ಳಿಗಳಲ್ಲಿ ಗೃಹ ವಸತಿ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಬೇಕೆಂದು ನಾನು ಈ ಸಂದರ್ಭದಲ್ಲಿ 
ಕೇಳಿಕೊಳ್ಳುತ್ತೇನೆ. 


ಇನ್ನು ಹಳೆಯ ಮೈಸೂರಿನ ಅಧಿಕಾರಿಗಳ ಸಂಬಳಸಾರಿಗೆಗಳ ಪ್ರಶ್ನೆ, ಎಂದರೆ 
ಎನ್‌.ಜಿ-.ಟ.ಗಳ ಸಂಬಳ. ಅನೇಕ ಅವರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. 
ನಿಜವಾಗಿಯೂ ಅವರಿಗೆ ಈಗ ಕೊಡತಕ್ಕ ಸಂಬಳ ಬಹಳ ಕಡಿಮೆ. ತಮ್ಮ ಉದರ 
ಫೋಷಣೆ ಮಾಡಿಕೊಳ್ಳುವದಕ್ಕೂ ಸಹ ಅವರಿಗೆ ನಾವ ಈಗ ಕೊಡತಕ್ಕ ಸಂಬಳ ಸಾಲದಾಗಿದೆ. 
ಆದರೂ ಕೂಡ ಈಗ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಈಗಿನ ಪರಿಸ್ತಿತಿ 
ಈ ರೀತಿ ಇದೆ. ಆದರೆ ಈಗ ನೂತನ ಪ್ರಾಂತವಾಗಿ ಬೇರೆ ಬೇರೆ ಭಾಗಗಳಿಂದ ಬಂದಿರುವ 
ಅಧಿಕಾರಿಗಳಿಗೆ ಬೇರೆ ಬೇರೆಯಾದ ಸಂಬಳಗಳಿವೆ. ಹಾಗಾಗಿ ಈಗ ಒಬ್ಬರಿಗೆ 200 


ರೂಪಾಯಿ ಮತ್ತೆ ಒಬ್ಬರಿಗೆ 45 ರೂಪಾಯಿ ಈ ರೀತಿ ವ್ಯತ್ಕಾಸಗಳಿವೆ. ಈ 


74 ಬಿ.ಎಲ್‌. ಸುಬ್ಬಮ್ಮ 


ರೀತಿಯಾಗಿರುವುದರಿಂದ ಅವರ ಮನೋಭಾವವ ಬದಲಾಗಿ ಹೊನ ಕಾರ್ಯಗಳನ್ನು ಸರಿಯಾಗಿ 
ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವರ ಸಂಬಳನಾರಿಗೆಗಳನ್ನು ಹೆಚ್ಚಿನಬೇಕಾದುದು 
ಧರ್ಮ. ನಾನು ಮೊನ್ನೆ ಪೇಪರಿನಲ್ಲಿ ಓದಿದೆ, ಇಲ್ಲಿನ ಸಂಬಳ ಸಾರಿಗೆಗಳನ್ನು ಮದರಾಸಿನ 
ಸಂಬಳ ಸಾರಿಗೆಗಳವರೆಗೆ ಏರಿಸುತ್ತಾರೆಂದು ಮದರಾಸು ಸಂಬಳದವರೆಗೆ ಏರಿಸಿದರೆ 
ಏನಾಗುತ್ತದೆ ಎಂದರೆ ಅಲ್ಲಿಯ ಫಸ್ಟ್‌ ಡಿವಿಷನ್‌ ಕ್ಷರ್ಕ್‌ಗೆ 175 ರೂಪಾಯಿಗಳವರೆಗೆ 
ಇದ್ದರೆ ಇಲ್ಲಿ ಅದೇ ಫಸ್ಟ್‌ ಡಿವಿಷನ್‌ ಕ್ಷರ್ಕ್‌ಗೆ 150 ರೂ. ಇದೆ. ಇದರಿಂದ ನನಗೆ 
ತೋರಿದ ಹಾಗೆ ಅಷ್ಟೇನೂ ಪ್ರಯೋಜನವಾಗುವುದಿಲ್ಲ. ಆದುದರಿಂದ ಬೊಂಬಾಯಿ 
ಮಟ್ಟದ ಸ್ಕೇಲುಗಳನ್ನು ಕೊಡಬೇಕೆಂದು ನನ್ನ ಅಭಿಪ್ರಾಯ. ಮುಂದೆ ನಮ್ಮಪಂಚವಾರ್ಷಿಕ 
ಯೋಜನೆಯಲ್ಲಿ ಕೆಲಸ ಮಾಡಲು ಒಳ್ಳೆಯ ಅಧಿಕಾರಿಗಳು ಬೇಕಾಗುವರು. ಆದ್ದರಿಂದ 
ಅವರಿಗೆ ಉತ್ತಮವಾದ ಸಂಬಳಗಳು ಸಿಕ್ಕುವಂತೆ ನಾವು ವ್ಯವಸ್ಥೆ ಮಾಡಬೇಕು ಮತ್ತು 
ಅವರ ಜೀವನ ಮಟ್ಟಕ್ಕನುಗುಣವಾಗಿ ಅವರಿಗೆ ಸರಿಯಾದ ಸಂಬಳ ಬರುವಂತೆ ಮಾಡಬೇಕು. 
ಅವರ ಜೀವನ ಮಟ್ಟಕ್ಕೆ ತಕ್ಕಂತೆ ಸಂಬಳಗಳನ್ನು ಏರಿಸುವುದು ನ್ಯಾಯವಾಗಿದೆ. ಈ 
ವಿಶಾಲ ಮೈಸೂರು ಪ್ರಾಂತ ರಚನೆಯಾಗಿರತಕ್ಕ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪ್ರಮೋಷನ್‌ 
ಕೊಟ್ಟಿದೆ ಎಂದು ತಿಳಿಯುತ್ತೇನೆ. ಅಲ್ಲಿಯೂ ಆಗಿನ ಸರ್ಕಾರ ನ್ಯಾಯವೆಂದು ಕೊಟ್ಟಿರಬೇಕು. 
ಆದರೆ ನಮ್ಮ ಮೈಸೂರಿನಲ್ಲಿ ಅಧಿಕಾರಿಗಳೇನೂ ಇರಲಿಲ್ಲವೇ? ತಾವು ಈ ಸಂದರ್ಭದಲ್ಲಿ 
ಯೋಚನೆ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಪ್ರಾರ್ಥನೆ 
ಮಾಡುವುದಿಷ್ಟೇ: ಬೆಳಗಾಂ ಮತ್ತಿತರ ಕಡೆಗಳಿಂದ ಇಲ್ಲಿಗೆ ಬಂದಿರತಕ್ಕ ಅಧಿಕಾರಿಗಳಿಗೆ 
ಸಂಬಳದಲ್ಲಿ ಅನಾನುಕೂಲತೆಗಳಾಗದಂತೆ ಸರ್ಕಾರದವರು ನೋಡಬೇಕು. ಉದಾಹರಣೆಗೆ 
ಹೇಳಬೇಕಾದರೆ ನಾನು ಗುಲ್ಬರ್ಗದ ಒಂದು ಆಫೀಸಿನಲ್ಲಿ ಕೇಳಿದೆ ಅಲ್ಲಿಯ ಮ್ಯಾನೇಜರವರಿಗೆ 
500 ರೂಪಾಯಿಗಳವರೆಗೂ ಬರಬೇಕಾದ ಹಣ ಐದು ಆರು ವರ್ಷಗಳಾದರೂ ಬಂದಿಲ್ಲ 
ಎಂದು. ಹೀಗಿರತಕ್ಕ ಪದ್ಧತಿಯನ್ನು ನಾವು ನಡೆಸಿಕೊಂಡು ಹೋದರೆ ಇದು 
ವ್ಯಾಯವಾಗಿದೆಯೇ ಎಂಬುದನ್ನು ಸರ್ಕಾರದವರು ತೀವ್ರವಾಗಿ ಯೋಚನೆ ಮಾಡಬೇಕು. 
ನಮ್ಮಸರ್ಕಾರದವರು ಈ ವಿಷಯವನ್ನು ಗಮನಕ್ಕೆ ತಂದುಕೊಂಡು ಸಹಾಯ ಮಾಡಬೇಕು 
ಎಂದು ಹೇಳಿ ನಾನು ಸರ್ಕಾರವನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಸ್ವಾಮಿ, ಮಲೆನಾಡಿನ 
ಪ್ರಾಂತ ಬಹಳ ಪ್ರಮುಖವಾದುದು. ಅಲ್ಲಿ ಅರಣ್ಯ ಸಂಪತ್ತು ಹೇರಳವಾಗಿದೆ. ಇಷ್ಟು 
ದಿನಗಳವರೆಗೂ ಇದರ ಅಭಿವೃದ್ಧಿಯ ಕಡೆ ಗಮನವಿತ್ತಿಲ್ಲ ಮತ್ತು ಸರಿಯಾದ ಪ್ರೋತ್ಸಾಹ 
ಸಿಕ್ಕಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಪ್ರವಾಸ ಮಾಡಿದ್ದಾಗ ಈ ಮಲೆನಾಡಿನ ಅಭಾವ 
ಪರಿಸ್ಪಿಶಿಯನ್ನು ಕಂಡು ಬಹಳ ಉಪಯುಕ್ತ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ 
ಅವರೇ ಮುಖ್ಯ ಮಂತ್ರಿಗಳಾಗಿರುವ ಈ ಕಾಲದಲ್ಲಿ ಈ ಮಲೆನಾಡು ಪ್ರಾಂತ ಇನ್ನೂ 
ಹೆಚ್ಚಿಗೆ ಅನುಕೂಲಗಳನ್ನು ಪಡೆಯುವುದೆಂದು ನಾನು ನಂಬಿದ್ದೇನೆ. ಈ ಮಲೆನಾಡು 
ಪ್ರಾಂತದಲ್ಲಿ ಅರಣ್ಯ ಸಂಪತ್ತು ತುಂಬಿದೆ ಮತ್ತು ಉತ್ಪನ್ನವಾಗುವ ಪದಾರ್ಥಗಳನ್ನು ಸಾಗಿಸಲು 


ಪತಿಭಾವಂತ ಸಂಸದೀಯ ಪಟು 75 


ಸಾಗಾಣಿಕೆ ಸೌಕರ್ಯವಿಲ್ಲ. ಇದಕ್ಕೆ ಸರಿಯಾದ ರಸ್ತೆ, ರೈಲು ಮಾರ್ಗಗಳನ್ನು ಮಾಡಿಕೊಟ್ಟರೆ 
ತುಂಬ ಉಪಯುಕ್ತವಾಗುತ್ತದೆ. ಕಡೂರಿನಿಂದ ಚಿಕ್ಕಮಗಳೂರಿಗೆ ರೈಲ್ವೆ ಮಾರ್ಗವನ್ನು 
ಹಾಕಿಸಿಕೊಡಬೇಕೆಂದು ಕೇಂದ್ರ ಸರ್ಕಾರವನ್ನು ಕೇಳಬೇಕೆಂದು ಈ ಸಂದರ್ಭದಲ್ಲಿ ಮಾನ್ಯ 
ಮುಖ್ಯಮಂತ್ರಿಗಳನ್ನು ಕೇಳಿಕೊಳ್ಳುತ್ತೇನೆ. ಮತ್ತೆ ಆಹಾರದ ಬೆಲೆಗಳ ವಿಚಾರ ಮತ್ತು 
ಆಹಾರ ಧಾನ್ಯಗಳ ವಿಚಾರವಾಗಿ ಮಾತನಾಡುತಿದ್ದಾರೆ. ಈಗ ಪೇಟಿಗೆ ಹೋದರೆ ಒಂದು 
ರೂಪಾಯಿಗೆ ಒಂದು ಒಂದೂವರೆ ಸೇರು ಅಕ್ಕಿ ಸಿಗುತ್ತಿದೆ. ಆದರೆ ಇದೇ ರೀತಿಯ ಬೆಲೆ 
ರೈತನಿಗೆ ಸಿಗುತ್ತದೆಯೇ ಎಂಬ ಬಗ್ಗೆ ನಾವು ಸ್ವಲ್ಲ ಯೋಚನೆ ಮಾಡಬೇಕು. ಇಲ್ಲಿ 
ಸರ್ಕಾರದವರು ರೈತರ ಉಪಯೋಗಕ್ಕಾಗಿ ಬಾರಿ ಬ್ಯಾಂಕುಗಳನ್ನು ಏರ್ಪಡಿಸಿ ಲಕ್ಷಾಂತರ 
ರೂಪಾಯಿಗಳನ್ನು ಖರ್ಚು ಮಾಡುತಿದ್ದಾರೆ ಮತ್ತು ಸಹಾಯ ಮಾಡುತ್ತಿದ್ದಾರೆ. ನಿಜ. 
ಆದರೆ ಈಗ ಏನಾಗಿದೆಯೆಂದರೆ ರೈತನಿಗೆ ಹಣ ಸೇರುವುದರ ಬದಲು ಮಧ್ಯಸ್ಥಗಾರರಿಗೆ 
ತುಂಬ ಲಾಭವಾಗುತ್ತದೆ. ಈ ವಿಷಯವೂ ಸರ್ಕಾರಕ್ಕೆ ತಿಳಿದಿರಬಹುದು. ಇದಕ್ಕಾಗಿ 
ನಾನು ಸಲಹೆ ಮಾಡುವುದು ವಿನೆಂದರೆ ಸರ್ಕಾರದವರು ಗೋಡೌನ್‌ಗಳನ್ನು ನಿರ್ಮಾಣ 
ಮಾಡಿ ರೈತರಿಗೆ ಸರಿಯಾಗಿ ಬೆಲೆ ಸಿಕ್ಕುವಂತೆ ಮಾಡಿ ಈ ಮಧ್ಯಸ್ಥಗಾರರ ತೊಂದರೆಯನ್ನು 
ಫಿಸಬೇಕು. ನಾವ ಈಗ ಹತ್ತು ರೂಪಾಯಿಗಳಿಗೆ ಒಂದೂವರೆ ಸೇರಿನಂತೆ ಮಾರುತ್ತಿರುವ 
ಅಕ್ಕಿಯನ್ನು ಕೊಂಡರೆ ಇದರ ಬೆಲೆ ರೈತನಿಗೆ ನಿಜವಾಗಿ ಸಿಕ್ಕುತ್ತದೆಯೇ ಎಂದರೆ ಸಿಕ್ಕುವುದಿಲ್ಲ. 
ಆದ್ದರಿಂದ ಸರ್ಕಾರದವರು ಹೆಚ್ಚು ಹೆಚ್ಚಾಗಿ ಗೋಡೌನ್‌ಗಳನ್ನು ನಿರ್ಮಾಣ ಮಾಡಿ, 
ವರ್ತಕರಿಂದ ಧಾನ್ಯಗಳ ಬೆಲೆಯನ್ನು ಸುಲಭ ರೀತಿಯಲ್ಲಿ ರೈತನಿಗೆ ದೊರಕುವಂತೆ ಏರ್ಪಾಡು 
ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಹೀಗೆ ರೈತರ ವಿಷಯದಲ್ಲಿ 
ಸಹಾಯ ಮಾಡಬೇಕಾದಂತೆಯೇ ಇನ್ನೊಂದು ಸಮಸ್ಯೆಯುಂಟಾಗಿದೆ. ಈಗ ಮೈಸೂರು 
ಕರ್ನಾಟಕದಲ್ಲಿ ಸೇರಿರುವುದರಿಂದ ರಾಜ್ಯಪಾಲರು ತಮ್ಮಭಾಷಣದಲ್ಲಿ ಇಲ್ಲಿಯ ಸಾಧ್ಯವಿರುವ 
ಸಂಪತ್ತುಗಳನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ. ನಾವ ವ್ಯವಸಾಯಗಾರರು. ಆದರೆ 
ನಮ್ಮದೇಶದ ಕುದಾಯದ ವಿಷಯವನ್ನು ನೋಡಿದರೆ ಬೇರೆ ಬೇರೆ ಪದ್ಧತಿಗಳಿವೆ. ಇಂತಹ 
ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮೈಸೂರು ಸರ್ಕಾರದವರು ಹಿಂದಿನ ತೆರಿಗೆಗಳನ್ನು 
ತರುವುದು ಒಳ್ಳೆಯದೇ; ಇಲ್ಲದಿದ್ದರೆ ಆದಾಯ ತೆರಿಗೆಗಳನ್ನು ಏರಿಸತಕ್ಕದ್ದು ಒಳ್ಳೆಯದೇ 
ಎಂಬುದನ್ನೆಲ್ಲ ಪರಿಶೀಲನೆ ಮಾಡಿ ಏರಿಸಬೇಕೆಂದು ನಾನು ಸರ್ಕಾರದವರಲನ್ನು ಕೇಳಿಕೊಳ್ಳುತ್ತೇನೆ. 
ಅಲ್ಲದೇ ಈ ರೀತಿ ಮಾಡುವಾಗ ಮೈಸೂರಿನ ಜನರಿಗೆ ಕಷ್ಟವಾಗುವಂತೆ ಮಾಡಬಾರದು. 
ನಮ್ಮಸರ್ಕಾರದವರು ಇಂದು ಪಕ್ಷಾಭಿಪ್ರಾಯದ ಮೇಲೆ ಜಿಲ್ಲಾ ಬೋರ್ಡುಗಳನ್ನು 

ಪುನಃ ರಚನೆ ಮಾಡದೆ ಹಾಗೆಯೇ ಜಿಲ್ಲಾಧಿಕಾರಿಗಳ ವಶಕ್ಕೆ ಕೊಟ್ಟಿರುವುದು 
ಯೋಗ್ಯವಾಗಿಲ್ಲವೆಂದು ಹೇಳಬೇಕಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಇದರ ಮುಖ್ಯಾಧಿಕಾರಿಗಳು 
ಮುಖ್ಯಮಂತ್ರಿಗಳೇ ಆಗಿರಬೇಕು. ಸ್ಥಳೀಯ ಸಂಸ್ಥೆಗಳ ಮತ್ತು ಜಿಲ್ಲಾ ಬೋರ್ಡುಗಳ 
ಆಡಳಿತಗಳು ಹೊಂದಿಕೊಂಡು ಹೋಗಲು ಅನುಕೂಲವಾಗುವಂತೆ ನಾನು 


16 ಬಿ.ಎಲ್‌. ಸುಬ್ದಮ್ದ 


ತಿಳಿದುಕೊಂಡಿದ್ದೇನೆ. ಮತ್ತೆ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿಗಳು, ಆಡಳಿತದ ಜವಾಬ್ದಾರಿಗಳು 
ಹೊಂದಿಕೊಂಡು ಹೋಗಲು ಸುಲಭವಾಗುತ್ತದೆ ಮತ್ತು ಈ ಜಿಲ್ಲಾ ಬೋರ್ಡುಗಳೆ 
ವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಸರ್ಕಾರದವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 


ಸುಮಾರು 150 ಲಕ್ಷ ರೂಪಾಯಿಗಳಿಗೂ ಮೇಲ್ಪಟ್ಟು ಪಿ.ಡಬ್ಲೂ.ಡಿ. ಇಲಾಖೆಯಲ್ಲಿ 
ಸಣ್ಣಪಟ್ಟಿ ನೀರಾವರಿ ಕಾಮಗಾರಿಗಳಿಗಾಗಿ ಉಪಯೋಗಿಸಬೇಕಾಗಿದೆ ಎಂದು ತೆಮ್ಮ 
ಭಾಷಣದಲ್ಲಿಗೌವರ್ನರ್‌ ಅವರು ಅಪ್ಪಣೆ ಕೊಡಿಸಿದ್ದಾರೆ. ಇದು ಬಹಳ ಮುಖ್ಯ ವಿಷಯ. 
ನಮ್ಮ ದೇಶದಲ್ಲಿ ಈ ರೀತಿ ಇರುವುದರಿಂದ ಉತ್ಸನ್ನಗಳ ಮುಗ್ಗಟ್ಟಿಗೆ ಇದೂ ಒಂದು 
ಕಾರಣ. ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ದೊಡ್ಡ ಕೆಲಸಗಳಾಗಬೇಕು. ಎಲ್ಲೆಲ್ಲಿ ರಸ್ತೆಗಳಿಲ್ಲವೋ 
ಅಲ್ಲಿ ಇಂತಹ ಜನೋಪಯಕ್ತವಾದ ಕಾರ್ಯಗಳನ್ನು ಮಾಡಬೇಕೆಂದು ಸರ್ಕಾರ ಯೋಚನೆ 
ಮಾಡಬೇಕು. ಆದುದರಿಂದ ಈ ಪಿ.ಡಬ್ಲ್ಯೂ.ಡಿ. ಕಾರ್ಯಗಳನ್ನು ಸರಿಪಡಿಸಬೇಕೆಂದು 
ಸರ್ಕಾರದವರನ್ನು ಪ್ರಾರ್ಥಿಸಬೇಕಾಗಿದೆ. 

ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕೆ ಚ್ಚಿನಾ ದೇಶದ 
ಪ್ರಧಾನ ಮಂತ್ರಿಗಳು, ನೇಪಾಳದ ಮುಖ್ಯಮಂತ್ರಿಗಳು, ಟೆಬೆಟ್ಟಿನ ಲಾಮಾಗಳೂ-ಇವರುಗಳ 
ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಮಸ್ತ ಧರ್ಮಗಳಿಗೂ ಆಶ್ರಯವಾಗಿರುವ ಈ 
ಭಾರತಕ್ಕೆ ಅವರೆಲ್ಲರೂ ಬಂದಿರತಕ್ಕದು ಬಹಳ ಮುಖ್ಯವಾದ ವಿಷಯ. ಅದು ನಮಗೆ 
ಒಂದು ಹೆಮ್ಮೆ ನೆಹರೂ ಅವರು ಯಾವ ಪಂಚಶೀಲಗಳನ್ನು ಸಾರುತ್ತಾ ಇದ್ದಾರೋ ಆ 
ಪಂಚಶೀಲಕ್ಕೆ ನಾವೆಲ್ಲರೂ ತಲೆಬಾಗಿದ್ದೇವೆ. ಇಂಥವರೆಲ್ಲರೂ ಬಂದು ನಮ್ಮ ದೇಶದ 
ವಿಷಯದಲ್ಲಿ ಶ್ರದ್ದೆವಹಿಸಿ ಉತ್ಸಾಹವನ್ನು ಹೆಚ್ಚು ಮಾಡುವುದಕ್ಕೆ ಪ್ರಯತ್ನ ಮಾಡಿರುವುದು 
ಬಹಳ ಸಂತೋಷದ ವಿಷಯ. 

ನಮ್ಮಎದುರು ಪಕ್ಷದ ಶ್ರೀಮಾನ್‌ ಚಿಕ್ಕಲಿಂಗಯ್ಯನವರು ಕಾಂಗ್ರೆಸ್‌ ಸರ್ಕಾರ ಬಂದ 
ಮೇಲೆ ಹರಿಜನರಿಗೆ ಏನು ವಿಶೇಷ ಸೌಕರ್ಯ ಮಾಡಿಕೊಟ್ಟಿದ್ದೀರಿ ಎಂದು ಕೇಳಿದರು 
ಮತ್ತು ಪಬ್ಲಿಕ್‌ ಸರ್ವಿಸ್‌ ಕಮಿಷನ್‌ನಲ್ಲಿ ಅವರಿಗೆ ಜಾಗ ಇಲ್ಲ ಎಂದು ಹೇಳಿದರು. ನಮಗೆ 
ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಎಂದು ಹೇಳಿದರು. ಅದೇ ರೀತಿ ಅವರು ಮಹಿಳೆಯರ 
ವಿಷಯದಲ್ಲೂಯೋಜನೆ ಮಾಡಿದಿದ್ದರೆ ಗೊತ್ತಾಗುತ್ತಿತ್ತು. ಎಷ್ಟು ಜನ ಮಹಿಳೆಯರನ್ನು 
ಪಬ್ಲಿಕ್‌ ಸರ್ವಿಸ್‌ ಕಮಿಷನ್‌ನಲ್ಲಿ ಹಾಕಿದ್ದಾರೆ ಎಂಬುದನ್ನು ಅವರು ತಿಳಿದುಕೊಳ್ಳಲಿಲ್ಲ. 
ಅದನ್ನು ಹೇಳಬೇಕಾಗಿತ್ತು. ನಾನು ಮಹಿಳೆಯರ ವಿಷಯದಲ್ಲಿ ಹೇಳಬೇಕೆಂದರೆ ಮಹಿಳೆಯರ 
ಹಕ್ಕು ಬಾಧ್ಯತೆಯ ವಿಷಯದಲ್ಲಿ ತಕ್ಕ ಪ್ರಾತಿನಿಧ್ಯವನ್ನು ಕೊಡಬೇಕೆಂದು ಸರ್ಕಾರದವರನ್ನು 
ಪ್ರಾರ್ಥಿಸುತ್ತೇನೆ. 

ಇನ್ನು ವಿದ್ಯುಚ್ಛಕ್ತಿ ವಿಷಯ, ಕೊಡಗು ಮತ್ತು ಹೊರಗಿನಿಂದ ಮೈಸೂರಿಗೆ ಬಂದಿರುವ 
ಪ್ರದೇಶಗಳು ವಿದ್ಯುಚ್ಛಕ್ತಿ ವಿಷಯದಲ್ಲಿ ಬಹಳ ಹಿಂದುಳಿದಿವೆ. ಅವರಿಗೆ ಅನುಕೂಲ 


ಪ್ರತಿಭಾವಂತ ಸಂಸದೀಯ ಪಟು 71 


ಒದಗಿಸಿ ಕೊಡಬೇಕು. ಈಗ ಹೆಚ್ಚು ವಿದ್ಯುಚ್ಛಕ್ತಿ ಉತ್ಪನ್ನವಾಗುತ್ತದೆ ಎಂದು ಈ ಭಾಷಣದಲ್ಲಿ 
ಹೇಳಿದೆ. ಇದು ಬಹಳ ಮುಖ್ಯವಾದ ವಿಷಯ. ಕೆಲವು ಪ್ರದೇಶಗಳಲ್ಲಿ 100ಕ್ಕೆ ಬಂದು 
ಭಾಗ ಕೂಡ ಒದಗಿಸಿಲ್ಲ. ಕೈಗಾರಿಕೆಯ ವಿಷಯದಲ್ಲೂ ಸಹ ಭಾರಿ ಬಾರಿ ಕೈಗಾರಿಕೆಗಳನ್ನು 
ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೇಂದ್ರೀಕೃತ ಮಾಡುತ್ತಿದ್ದೀರಿ. ಅದಕ್ಕೆ ಬದಲಾಗಿ ಸಣ್ಣಪುಟ್ಟ 
ಕೈಗಾರಿಕೆಗಳು ಎಲ್ಲ ಕಡೆಯಲ್ಲೂ ಇರಬೇಕು. ಅದರಿಂದ ಜನಗಳಿಗೆ ಸಹಾಯವಾಗುತ್ತದೆ 
ಎಂದು ವಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. 

ವಿದ್ಯಾಭ್ಯಾಸದ ವಿಷಯ. ಹಳ್ಳಿಗಳಲ್ಲಿ ಸ್ಕೂಲುಗಳಿವೆ ಕಟ್ಟಡ ಇಲ್ಲದೇ ಎಷ್ಟೋ ಕಡೆ 
ಬಹಳ ಕಷ್ಟವಾಗಿದೆ. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಲಾಹ ಕೊಡಬೇಕು. ಪ್ರತಿಯೊಂದು 
ಕಡೆಯೂ ಪಾಠಶಾಲೆಗಳನ್ನು ತೆರೆದು ಸಾರ್ವಜನಿಕ ವಿದ್ಯಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು 
ಮತ್ತು ಸಾರ್ವಜನಿಕ ಹಾಸ್ಟೆಲುಗಳನ್ನು ಏರ್ಪಾಡು ಮಾಡಬೇಕು. ಇಲ್ಲವೆ ಇದ್ದರೆ ಕೋಮುವಾರು 
ಬಾವನೆ ಬೆಳೆದು ಅದರಿಂದ ಖಂಡಿತ ದೇಶಕ್ಕೆ ಹಾನಿಯಾಗುತ್ತದೆ ಎಂದು ಹೇಳದೆ ವಿಧಿ 
ಇಲ್ಲ. ಈ ಎಲ್ಲಾ ಸಲಹೆಗಳನ್ನು ಸರ್ಕಾರದವರು ಗಮನಿಸುತ್ತಾರೆ ಎಂದು ನಂಬಿ ರಾಜ್ಯಪಾಲರು 
ದಯಪಾಲಿಸಿರುವ ಈ ಭಾಷಣಕ್ಕಾಗಿ ಅವರನ್ನು ಅಭಿನಂದಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು 
ಮುಗಿಸುತ್ತೇನೆ. (ವಿಧಾನ ಸಭಾ ಕಲಾಪ ದಿನಾಂಕ: 24-12-1956) 


78 ಬಿ.ಎಲ್‌. ಸುಬಮ 


ಸು 


15. ರಾಜ್ಮಹಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ (1963) 


ಸ್ಥಾಮಿ, ಉಭಯ ಶಾಸನ ಸಭೆಗಳ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು 
ಅಪ್ಪಣೆಕೊಡಿಸಿರುವ ಭಾಷಣಕ್ಕೆ ಅಭಿನಂದನೆಗಳನ್ನರ್ಪಿಸುತ್ತೇನೆ. ಅವರು ಬಹಳ 
ಪ್ರಾಮುಖ್ಯವಾದ ಬದೇಶಾಭಿವೃದ್ಧಿ ಕಾರ್ಯಗಳು ವಗೈರೆ ತಮ್ಮ ಭಾಷಣದಲ್ಲಿ ಸೂಚಿಸಿದ್ದಾರೆ. 
ರಾಷ್ಟ್ರೀಯ ಹೆದ್ದಾರಿ, ಬಂದರಿನ ಆವಶ್ಯಕತೆ, ಭಾರಿ ಸೇತುವೆಗಳು ಮತ್ತು ಇತರ ಯೋಜನೆಗಳ 
ಬಗ್ಗೆ ತಮ್ಮಸರ್ಕಾರ ಕೈಗೊಳ್ಳಬೇಕಿಂದಿರುವ ಕಾರ್ಯಕ್ರಮ ಮುಂತಾದ ಬಹಳ ಪ್ರಾಮುಖ್ಯವಾದ 
ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು 
ಸೂಚಿಸಬೇಕಾದ್ದೂ ಬಹಳ ಆವಶ್ಯಕ. 
ಅಭಿನಂದನಾ ನಿರ್ಣಯದ ಮೇಲೆ ಮಾತನಾಡುತ್ತಾ ನಮ್ಮಎದುರು ಪಕ್ಷದವರು 
ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಇದು ಸ್ವಾಭಾವಿಕ. ಆದರೆ ಸರ್ಕಾರ ಏನೂ ಮಾಡಿಲ್ಲ 
ಎಂಬುದು ನಂಬುವುದಕ್ಕೆ ಸಾಧ್ಯವಿಲ್ಲದ ಮಾತು. ಅನಾವೃಷ್ಟಿಯಾದಾಗ ಮತ್ತು 
ಅತಿವೃಷ್ಟಿಯಾದಾಗ ಸರ್ಕಾರದವರು ಜನರಿಗೆ ಬಹಳ ನೆರವು ಕೊಟ್ಟಿದ್ದಾರೆ. ಜಾಸ್ತಿ ಮಳೆ 
ಬಂದಾಗ ಉದಾಹರಣೆ ಹೇಳುವುದಾದರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲ್ಲೂಕಿನಲ್ಲಿ 
ಸರ್ಕಾರಿ ಅಧಿಕಾರಿಗಳು ಬಂದು ನೋಡಿ ಕಷ್ಟದಲ್ಲಿರುವ ಜನರಿಗೆ ಸಹಾಯ ನೀಡಿದರು... 
ಮಳೆ ಹೋದಾಗಲೂ ಕ್ಲಾಮ ನಿವಾರಣೆಗಾಗಿ ಭಾರತ ಸರ್ಕಾರ ಮತ್ತು ನಮ್ಮಸರ್ಕಾರ 
ಸಹಾಯ ಮಾಡಿವೆ. ಹಿಂದೆ ರೆವೆನ್ಯೂ ಮಂತ್ರಿಗಳಾಗಿದ್ದವರು ನಮ್ಮ ಜಿಲ್ಲಿಗೆ ದಯಮಾಡಿಸಿ 
ಕಷ್ಟಕಾಲದಲ್ಲಿ ಸಹಾಯ ಮಾಡಿದರು. ಆದೆರೆ ಸರ್ಕಾರ ಒದಗಿಸಿರುವ ಸಹಾಯ ಸರಿಯಾದ 
ರೀತಿ ವಿನಿಯೋಗವಾಗಿಲ್ಲ ಎಂಬ ಆಕ್ಷೇಪಣೆಯಿದೆ. ಆದುದರಿಂದ ಇನ್ನು ಮುಂದಾದರೂ 
ಅದಕ್ಕೆ ಅವಕಾಶವಿಲ್ಲದಂತೆ ಸರ್ಕಾರ ನೋಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. 
ವಿದ್ಯಾಭ್ಯಾಸದ ವಿಷಯದಲ್ಲಿ ನಮ್ಮರಾಜ್ಯಪಾಲರು ವಿಶೇಷ ಸಲಹೆ ಮಾಡಿದ್ದಾರೆ. 
ದೇಶದಲ್ಲಿ ಬಲಾತ್ಕಾರ ವಿದ್ಯಾಭ್ಯಾಸ ಯೋಜನೆಯನ್ನು ಜಾರಿಗೆ ತರುವುದು ಬಹಳ 
ಉತ್ತಮವಾದರೂ ಒಂದು ಸಲಹೆ ನೀಡಬೇಕಾಗಿದೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಾಲ್ಲೂಕು 
ಬೋರ್ಡ್‌ ಆಡಳಿತಕ್ಕೆ ವಹಿಸಬೇಕೆಂಬ ಯೋಜನೆ ಇದೆ. ಆದರೆ ಅದರಿಂದ ನಿಜವಾಗಿಯೂ 
ವಿದ್ಧಾಭಿವೃದ್ಧಿಗೆ ಸಹಾಯವಾಗುತ್ತದೆಯೆ ಎಂಬ ಅನುಮಾನವಿದೆ. ಆದುದರಿಂದ ವಿದ್ಯಾ 
ಇಲಾಖೆಯೇ ಇದರ ಆಡಳಿತವನ್ನು ವಹಿಸಿಕೊಳ್ಳುವುದು ಸೂಕ್ತಿ. 


ಪಠ್ಯ ಪುಸ್ತಕಗಳ ವಿಷಯದಲ್ಲಿ ಹೇಳುವುದಾದರೆ, ಇದನ್ನು ರಾಷ್ಟ್ರೀಕರಣ ಮಾಡಿ 


ಸರ್ಕಾರದವರೇ ಪ್ರಕಟಿಸಬೇಕು ಎನ್ನುವ ಅಬಿಪ್ರಾಯ ಬಹಳ ಸಾಧುವಾದದ್ದು. ಪಠ್ಯ 
ಪುಸ್ತಕಗಳ ವಿಷಯದಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಿನ ಆಕ್ಷೇಪಣೆ ಇದೆ ಎನ್ನುವುದನ್ನು ನಾನು 


ಪೆತಿಬಾವಂತ ಸಂಸದೀಯ ಪಟು 79 


ತಿಳಿದುಕೊಂಡಿದ್ದೇನೆ. ಪಠ್ಯ ಪುಸ್ತಕಗಳನ್ನು ಬರೆಯುವದಕ್ಕೆ ತಮಗೆ ಅನುಕೂಲ ಬಂದವರಿಗೆ 
ಕೊಡಬಾರದು. ಏತಕ್ಕೆಂದರೆ ದೇಶದ ಮುಂದಿನ ಪೀಳಿಗೆಯಾದ ವಿದ್ಯಾರ್ಥಿಗಳಿಗೆ ಆದರಿಂದ 
ತೊಂದರೆಯಾಗುತ್ತದೆ. 


ಹಳ್ಳಿಗಾಡಿನಲ್ಲಿ ಸ್ಕೂಲುಗಳನ್ನು ತೆರೆಯುವಾಗ ತಾಲ್ಲೂಕು ಬೋರ್ಡಿನವರು 50 
ಪರ್ಸೆಂಟ್‌ ಕುಂಟ್ರಿಬ್ಳೂಷನ್‌ ಕೊಡಬೇಕು ಮತ್ತು ಸರ್ಕಾರದವರು 50 ಪರ್ಸೆಂಟ್‌ ಕೊಡಖೇಕು 
ಎಂದು ಮಾಡಿದ್ದಾರೆ. ಇದರಿಂದ ಬಹಳ ಬಡತನವನ್ನು ಅನುಭವಿಸುವ ಹಳ್ಳಿಗಳಲ್ಲಿ 
ಜನರು ಕಾಂಟ್ರಿಬ್ಕೂಷನ್‌ ಕೊಡಲಾರದೆ ಸ್ಕೂಲು ಬಿಲ್ದಿಂಗ್‌ಗಳಿಗೆ ಬಹಳ ತೊಂದರೆಯಾಗಿದೆ. 
ಒಂದು ವೇಳೆ ಹಳ್ಳಿಗಳವರು ಸ್ಕೂಲ್‌ ಬಿಲ್ಡಿಂಗ್‌ಗಳಿಗೆ ಕಾಂಟ್ರಿಬ್ಯೂಷನ್‌ ಕೊಡಲೇ ಬೇಕು 
ಎಂದಾದರೆ ಕಾಲು ಭಾಗವನ್ನು ಹಳ್ಳಿಗಳವರು ಕೊಡುವಂತೆಯೂ ಮುಕ್ಕಾಲು ಭಾಗವನ್ನು 
ತಾಲ್ಲೂಕು ಬೋರ್ಡಿನವರು ಕೊಡುವಂತೆಯೂ ಮಾಡಬೇಕೆಂದು ನಾನು ಸರ್ಕಾರಕ್ಕೆ ಸಲಹೆ 
ಮಾಡುತ್ತೇನೆ. ಸರ್ಕಾರದವರು ಸ್ಕೂಲುಗಳನ್ನು ಕೊಡುವಾಗ ಅದನ್ನು ಖಾಸಗೀಯವರು 
ಪ್ರಾರಂಭಿಸಿದರೆ ಅದಕ್ಕೆ ಗ್ರಾಂಟ್‌ ಇವ್‌ಏಯ್ಸ್‌ ಕೊಡುವುದಕ್ಕೆ ಸರ್ಕಾರದವರು 
ಆಲೋಚಿಸಿದ್ದಾರೆ. ಅದು ಬಹಳ ಒಳ್ಳೆಯ ವಿಷಯ. ಆದರೆ ಸರ್ಕಾರದ ಯೋಜನೆ 
ಯಾವಾಗಲೂ ಒಂದೇ ತರಹ ಇರಬೇಕಾದ್ದು ಆವಶ್ಯಕವಾಗಿದೆ. 1957ನೇ ಇಸವಿಯಿಂದ 
1961ನೇ ಇಸವಿಯವರೆಗೆ ಸರ್ಕಾರದವರು ಅನೇಕ ಹೈಸ್ಕೂಲುಗಳನ್ನು ಮಂಜೂರು ಮಾಡಿದ್ದಾರೆ. 
ಆದರೆ ಮಣೆನಾಡಿನಲ್ಲಿರತಕ್ಕ ಮತ್ತು ಬಹಳ ಹಿಂದುಳಿದಿರತಕ್ಕ ಚಿಕ್ಕಮಗಳೂರು ಜಿಲ್ಲೆಗೆ 
ಒಂದು ಹೈಸ್ಕೂಲನ್ನು ಕೊಡಬೇಕೆಂದು ಕೇಳಿಕೊಂಡರೂ ಅಲ್ಲಿಗೆ ಒಂದು ಹೈೆಸ್ಕೂಲನ್ನು 
ಮಂಜೂರು ಮಾಡುವುದಕ್ಕೆ ಸರ್ಕಾರಕ್ಕೆ ಆಗದೇ ಹೋಯಿತು. ಒಂದೇ ಡಿಸ್ಪಿಕ್ತಿಗೆ 26 
ಹೈಸ್ಕೂಲುಗಳನ್ನು ಕೊಟ್ಟಿರುವುದನ್ನು ನಾವು ಈ ಸಭೆಯಲ್ಲಿ ತೋರಿಸಬಹುದು. ಆದರೆ 
ದೇಶದ ಜನತೆಗೆ ಸರ್ಕಾರದಲ್ಲಿರತಕ್ಕ ನಂಬಿಕೆ ಹೋಗುತ್ತದೆ. ಆದ್ದರಿಂದ ಹೈಸ್ಕೂಲುಗಳನ್ನು 
ಕೊಡುವ ವಿಷಯದಲ್ಲಿಯಾಗಲೀ ಅಥವಾ ಬೇರೆ ಯಾವ ವಿಷಯದಲ್ಲಿ ಆಗಲೀ ಎಲ್ಲ 
ಡಿಸ್ಪಿಕ್ಷುಗಳಿಗೂ ಒಂದೇ ಸಮನಾಗಿ ಅನ್ವಯಿಸುವಂತೆ ಮಾಡಬೇಕು ಎಂದು ನಾನು ಸರ್ಕಾರದಲ್ಲಿ 
ಪ್ರಸ್ತಾಪಿಸುತ್ತೇನೆ. ಈ ವಿಷಯದಲ್ಲಿ ನಾನು ಒಂದು ಪ್ರಶ್ನೆಯ ರೂಪದಲ್ಲಿ ಸರ್ಕಾರದ 
ಮುಂದೆ ಇಡಬೇಕೆಂದು ಮಾಡಿದ್ದೇನೆ. ನ್ಯಾಯವಾದ ಆಡಳಿತವನ್ನು ಸರ್ಕಾರದವರು 
ಜನಗಳಿಗೆ ಒದಗಿಸಿ ಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. 

ಆಮೇಲೆ ಮಲೆನಾಡಿನ ರಸ್ಥೆಗಳು ಅಷ್ಟು ಸಮರ್ಪಕವಾಗಿಲ್ಲ. ಹಿಂಬೆ ಮಲೆನಾಡು 
ಇಂಪ್ರೂವ್‌ ಮೆಂಟಿಗೋಸ್ಕರ ಗ್ರಾಂಟನ್ನು ಕೊಡುತ್ತಿದ್ದರು. ಈಗ ಅದನ್ನು ನಿಲ್ಲಿಸಿರುವಂತೆ 
ಕಾಣುತ್ತದೆ. 1957 ರಿಂದ 1961 ರವರೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಕೊಟ್ಟಿರತಕ್ಕ ಬಡ್ಡೆಟ್ಟು 
ಮತ್ತುಎಷ್ಟು ಹಣಕಾಸು ವೆಚ್ಚವಾಗಿದೆ ಎಂಬುದನ್ನು ನೋಡಿದರೆ ತುಂಬಾ ವ್ಯವಸನವಾಗುತ್ತದೆ. 
ಆದ್ದರಿಂದ ಮಲೆನಾಡಿನ ಕಡೆಗೆ ಹೆಚ್ಚು ದೃಷ್ಟಿ ಕೊಡಬೇಕು. ಪ್ರತಿಯೊಂದು ತಾಲ್ಲೂಕಿಗೂ 


80 ಬಿ.ಎಲ್‌. ಸುಬ್ಬವ್ದು 


50 ಮೈಲಿಗಳಷ್ಟು ರೋಡನ್ನು ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾರೆ. 50 ಮೈಲಿಗಳಷ್ಟನ್ನು 
ಮಾತ್ರ ತೆಗೆದುಕೊಳ್ಳಬೇಕೆಂದು ಹೇಳಿದರೆ ಹೆಚ್ಚು ಅಭಿವೃದ್ಧಿ ಆಗಲಾರದು. ಇನ್ನೂ ಹೆಚ್ಚು 
ತೆಗೆದುಕೊಂಡು ರಸ್ತೆಯನ್ನು ಒದಗಿಸಿ ಜನಗಳಿಗೆ ಸಹಾಯ ಮಾಡಬೇಕೆಂದು ನಾನು ಸರ್ಕಾರಕ್ಕೆ 
ತಿಳಿಸುತ್ತೇನೆ. 

ಸಹಕಾರ ಸಂಘಗಳ ವಿಷಯದಲ್ಲಿ ರಾಜ್ಯಪಾಲರ ಭುಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 
ಸಹಕಾರ ಸಂಘಗಳಿಂದ ನಿಜವಾಗಿಯೂ ಜನಗಳಿಗೆ ಅನುಕೂಲವಾಗುತ್ತದೆ. ಈ ಸಹಕಾರ 
ಸಂಸ್ಥೆಗಳು ಜನಗಳಿಗೆ ಉಪಯುಕ್ತವಾದ ಸಿಮೆಂಟ್‌ ಮತ್ತು ಕಬ್ಬಿಣ ಇತ್ಯಾದಿಗಳನ್ನು ಸರಿಯಾದ 
ರೀತಿಯಲ್ಲಿ ಮಾರಾಟ ಮಾಡದೇ ಖಾಸಗೀ ಜನಗಳಿಗೆ ಮಾರ್ಕಿಟ್ಟಿನಲ್ಲಿ ಮಾರಾಟ ಮಾಡದೇ 
ಖಾಸಗೀ ಜನೆಗಳಿಗೆ ಬ್ಲಾಕ್‌ ಮಾರ್ಕೆಟ್ಟಿನಲ್ಲಿ ಮಾರಾಟ ಮಾಡುವುದು ಎಷ್ಟೋ ಸರ್ಕಾರದ 
ಗಮನಕ್ಕೆ ಬಂದಿದೆ. 


ಜನಗಳಿಗೆ ಬೇಕಾದಂಥ ಎಲ್ಲಾ ವಸ್ತುಗಳನ್ನೂ ಸಹಕಾರ ಸಂಸ್ಥೆಗಳಿಗೆ ಕೊಟ್ಟು ಅವು 
ಸರಿಯಾದ ರೀತಿಯಲ್ಲಿ ಜನಗಳಿಗೆ ಮಾರಾಟವಾಗುವಂತೆ ಅನುಕೂಲಪಡಿಸಬೇಕೆಂದು ನಾನು 
ಈ ಸಬೆಯಲ್ಲಿ ತಿಳಿಸುತ್ತೇನೆ. 

ನಾವ ಸುಖೀರಾಜ್ಯದ ಸ್ಥಾಪನೆಯ ಆದರ್ಶವನ್ನು ಬಹಮಟ್ಟಿಗೆ ಸಮೀಪಿಸಿದ್ದೇವೆಂದು 
ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದಾರೆ. ನಮ್ಮಸರ್ಕಾರದವರು ಸುಖೀರಾಜ್ಯದ ಸ್ಥಾಪನೆಯ 
ಆದರ್ಶವನ್ನು ಆದಷ್ಟು ಬೇಗ ಮುಟ್ಟುವುದಕ್ಕೆ ಪ್ರಯತ್ನವನ್ನೇನೋ ಪಟ್ಟಿದ್ದಾರೆ. ಆದರೆ 
ದೇಶದಲ್ಲಿ ನಡೆಯತಕ್ಕ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಬೇಕಾದರೆ ದೇಶದಲ್ಲಿ 
ನ್ಯಾಯವಾದಂಥ ಮತ್ತು ಒಂದೇ ಸಮನಾದಂಥ ಆಡಳಿತ ಇರುವುದು ಅಗತ್ಯ. 

ಆಸ್ಪತ್ರೆಗಳ ವಿಷಯದಲ್ಲಿ ಹೇಳುವುದಾದರೆ ಈಗ್ಗೆ ಸ್ವಲ್ಪ ದಿವಸಗಳ ಹಿಂದೆ ಒಬ್ಬ 
ಲೇಡಿ ಡಾಕ್ಷರು ಆಂಟಿಕರಪ್ಪನ್ನಿನವರಿಗೆ ಸಿಕ್ಕಿಬಿದ್ದು ಸಸ್‌ಪೆನ್‌ಷನ್‌ ಆಗಿತ್ತು. ಆ ರೀತಿ 
ಒಂದೂವರೆ ವರ್ಷ ಸಸ್‌ಪೆನ್‌ಷನ್‌ನಲ್ಲಿದ್ದ ಅವಧಿಯನ್ನು ಸರ್ಕಾರದವರು ಲೀವ್‌ ಎಂದು 
ಟ್ರೀಟ್‌ ಮಾಡಿ ಅವರನ್ನು ಇನ್ನೊಂದು ಊರಿಗೆ ಲೇಡಿ ಮೆಡಿಕಲ್‌ ಆಫೀಸರ್‌ ಆಗಿ ಹಾಕಿದ್ದಾರೆ. 
ಹೀಗಾದರೆ ನಿಜವಾಗಿ ಸತ್ಯವಂತರಾಗಿ ಕೆಲಸ ಮಾಡತಕ್ಕ ಜನಗಳಿಗೆ ಏನು ಅನುಕೂಲ 
ಮಾಡಿದಂತಾಗುತ್ತದೆ? ಸರ್ಕಾರದವರು ವಿಷ್ಟಕ್ಷಪಾತವಾದ ಆಡಳಿತವನ್ನು ಮಾಡಬೇಕು. 


ಇನ್ನೊಂದು ವಿಷಯ. ಈಗ ತಾನೇ ಮಾತನಾಡಿದ ಶ್ರೀಮಾನ್‌ ದೊಡ್ಡಮೇಟಿಂಯವರು 
ಶ್ರೀ ಎ.ಜಿ. ರಾಮಚೆಂದ್ರರಾಯರ ವರದಿಯ ವಿಷಯದಲ್ಲಿ ಒಂದೆರಡು ವಿಷಯಗಳನ್ನು 
ಹೇಳಿದರು. ಈಗಾಗಲೇ ಶ್ರೀ ರಾಮಚೆಂದ್ರರಾಯರ ಕಮಿಟಿ ರಿಪೋರ್ಟ್‌ ಆಯಿತು. 
ಗೋರ್ವಾಲಾ ಕಮಿಟಿ ರಿಪೋರ್ಟ್‌ ಆಯಿತು. ಡಾಕ್ಷರ್‌ ನಾಗನಗೌಡ ಕಮಿಟಿಯ ರಿಪೋರ್ಟ್‌ 
ಆಯಿತು. ಹೀಗೆ ನಾವಾ ವಿಧವಾದ ರಿಪೋರ್ಟುಗಳನ್ನು ತಯಾರು ಮಾಡುತ್ತಾರೆ. ಆದರೆ 


ಪ್ರತಿಭಾವಂತ ಸಂನದೀಯ ಪಟು 81 


ಅವು ಅಲ್ಲಿಗೇ ಪರ್ಯಾವಸಾನವಾಗುತವೆ. ಶ್ರೀ ರಾಮಚಂದ್ರರಾಯರ ವರದಿಯಲ್ಲಿ 
ಉಳಿತಾಯದ ವಿಷಯವನ್ನು ಪ್ರಸ್ತಾಪ ಮಾಡುತ್ತಾ ಜಿಲ್ಲೆಗಳನ್ನು ಕಡಿಮೆ ಮಾಡಬೇಕು 
ಎಂದು ಹೇಳಿದ್ದಾರೆ. ಇದರಿಂದ ನಮಗೆ ತೊಂದರೆಯಾಗಬಹುದು. ಕಾರಣ ತಮಗೆಲ್ಲರಿಗೂ 
ಗೊತಿದೆ. ನಮ್ಮಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗಳನ್ನು ಶ್ರೀ ರಾಮಚಂದ್ರ 
ರಾಯರ ವರದಿಯಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಕಾಣುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯು 
2787 ಚದುರ ಮೈಲಿ ಇದೆ. ಹಾಸನ ಜಿಲ್ಲೆಯು 2638 ಚದುರ ಮೈಲಿ ಇದೆ. ಯಾವ 
ದೃಷ್ಟಿಯಿಂದ ಚಿಕ್ಕಮಗಳೂರು ಜಿಲ್ಲೆಯನ್ನು ತೆಗೆಯಬೇಕೆಂದು ಯೋಚನೆ ಮಾಡಿದರೋ 
ನನಗಂತೂ ಗೊತ್ತಿಲ್ಲ. ಮಾನ್ಯ ಸದಸ್ಯರು ಈ ವಿಚಾರದಲ್ಲಿ ಒತ್ತಾಯಪಡಿಸುತ್ತಿರುವುದನ್ನು 
ನೋಡಿದರೆ ನನಗೆ ಆಶ್ಚರ್ಯವಾಗುತ್ತದೆ. ಈ ವಿಚಾರವನ್ನು ಸರ್ಕಾರದವರು ಬಹಳ 
ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕೆಂದು ನಾನು ಸರ್ಕಾರದ ಮುಂಜೆ ಈ ಸಭೆಯಲ್ಲಿ 
ಕೇಳುತ್ತೇನೆ. ಇಂಥ ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ಸರ್ಕಾರದವರು ಬಹಳ 
ದೀರ್ವವಾಗಿ ಯೋಚನೆ ಮಾಡುತ್ತಾರೆಂದು ವಾನು ನಂಬಿಕೊಂಡಿದ್ದೇನೆ. ಆದ್ದರಿಂದ ಈ 
ವಿಷಯವನ್ನು ನಾನು ಇನ್ನೂ ಹೆಚ್ಚಿಗೆ ಪ್ರಸ್ತಾಪ ಮಾಡುವುದಿಲ್ಲ. ಮಲೆನಾಡಿನ ಎಲ್ಲಾ 
ಜಿಲ್ಲೆಗಳನ್ನೂ ಒಟ್ಟಾಗಿ ಸೇರಿಸಿ ಮಲೆನಾಡು ಇಂಪ್ರೂವ್‌ಮೆಂಟ್‌ ಬೋರ್ಡ್‌ ಮಾಡಬೇಕು. 
ಹಿಂದಿನ ಸರ್ಕಾರದವರು ಮಲೆನಾಡಿನ ಇಂಪ್ರೂವ್‌ಮೆಂಟ್‌ ಬೋರ್ಡನ್ನು ಮಾಡಿದ್ದರು. 
ಆದರೆ ಬೋರ್ಡ್‌ನ ಕಾರ್ಯಕ್ರಮಗಳೂ ಏನೂ ಕಾಣಲಿಲ್ಲ. ಆ ಬೋರ್ಡ್‌ ಹೇಗೆ 
ಹುಟ್ಟಿತೋ ಹಾಗೆಯೇ ಅದು ಪರ್ಯಾವಸಾನವಾಯಿತು. ಮಲೆನಾಡಿನ ಜಿಲ್ಲೆಗಳಿಗೆ 
ಯಾವ ಬದಲಾವಣೆಯೂ ಆಗದಂತೆ ಸರ್ಕಾರದವರು ಯೋಚನೆ ಮಾಡಿ ಯಾವ ಜಿಲ್ಲೆಗಳ 
ಜನಗಳಿಗೂ ತೊಂದರೆಯಾಗದಂತೆ ಕೆಲಸ ಮಾಡಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 
ರಾಜ್ಯಪಾಲರು ಈ ಸಬೆಯ ಮುಂದೆ ಪ್ರಸ್ತಾಪ ಮಾಡಿರುವ ವಿಷಯಗಳನ್ನು ಅಭಿನಂದಿಸಿ 
ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. (ವಿಧಾನ ಸಭಾ ಕಲಾಪ - ದಿನಾಂಕ: 2-4-1962) 


82 ಬಿ.ಎಲ್‌. ಸುಬ್ಬದ್ದ 


16. 1962-63 ರೆ ಆಯವ್ಯಯ ಪತ್ರ ಕುರಿತು 

ಅಧ್ಯಕ್ಷರೇ, ಈ ವ್ಯವಸಾಯದ ವಿಷಯದಲ್ಲಿ ರೈತರ ಪ್ರತಿನಿಧಿಗಳಾಗಿರತಕ್ಕ ಮತ್ತು 
ರೈತರ ಕಷ್ಟನಷ್ಟಗಳನ್ನು ಚಿನ್ನಾಗಿ ತಿಳಿದಿರುವ, ಈ ಮಾನ್ಯ ಸಬೆಯ ಅನೇಕ ಸದಸ್ಯರು 
ಉಪಯುಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ರೈತರ ತೊಂದರೆಗಳೇನೆಂಬುದನ್ನು ಸಹ 
ಹೇಳಿದ್ದಾರೆ. ರೈತರಿಗೆ ಅತಿ ಮುಖ್ಯವಾಗಿ ಬೇಕಾದ ನೀರಾವರಿ ಸೌಕರ್ಯಗಳನ್ನು ಒದಗಿಸಲು 
ಸರ್ಕಾರದವರು ಈ ಡಿಮ್ಯಾಂಡನ್ನು ಈ ಸಭೆಯ ಮುಂದೆ ತಂದಿದ್ದಾರೆಂದು ನಾನು 
ಭಾವಿಸುತ್ತೇನೆ. ರೈತರ ಜೀವನ ಬಹಳ ಕಷ್ಟವಾದುದು. ರೈತ ತಾನು ವ್ಯವಸಾಯ ಕಸುಬಿನಲ್ಲಿ 
ಇದ್ದುಕೊಂಡು ತಾನು ನಿರೀಕ್ಷಿಸಿದಷ್ಟು ಉತ್ತಮವಾದಂಥ ಫಲವನ್ನು ಪಡೆದು ಒಬ್ಬ 
ಗಣ್ಯವ್ಯಕ್ತಿಯಾಗಿ ಬದುಕಬೇಕಾಗಿದ್ದರೆ ಅವನು ಎಷ್ಟರಮಟ್ಟಿಗೆ ತ್ಯಾಗ ಮಾಡುತ್ತಾನೆಂಬುದು 
ಎಲ್ಲಿಗೂ ತಿಳಿದಿರುತ್ತದೆ. ಆದ್ದರಿಂದಲೇ ಅನೇಕ ಸದಸ್ಯರು ಬಹಳವಾಗಿ ಉಪಯುಕ್ತವಾದ 
ಸಲಹೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಇವತ್ತಿನ ದಿವಸ ರೈತನಿಗೆ ಯಾವ ವಿಧವಾದ ಸಹಾಯ 
ಮಾಡಬೇಕೆಂದು ಬಂದರೂ ರೈತನ ಸ್ಥಿತಿ ಉತ್ತಮವಾಗಿಲ್ಲ. ರೈತನಿಗೆ ಮುಖ್ಯವಾಗಿ 
ಸರ್ಕಾರದವರು ನೀರಾವರಿ ಸೌಕರ್ಯವನ್ನು ಬಹಳ ಜಾಗ್ರತೆಯಾಗಿ ಒದಗಿಸಿಕೊಡಬೇಕೆಂದು 
ನಾನು ಹೇಳುತ್ತೇನೆ. ಆದರೆ ಶತಮಾನಗಳ ಕಾಲದಲ್ಲಿ ಕಟ್ಟಿದಂತಹ ಕೆರೆಗಳೆಲ್ಲಾ ಇತೀಚಿಗೆ 
ಹೂಳಿಹೋಗಿರುವ ಕಾರಣ ಹೊಸ ಕೆರೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದವರು 
ಯೋಚಿಸುತ್ತಿದ್ದಾರೆ. ಎಷ್ಟೋ ಕೆರೆಗಳಲ್ಲಿ ಹೂಳು ತೆಗೆದಿರುವದಿಲ್ಲ. ಅದರಿಂದಾಗಿ ಎಷ್ಟೋ 
ಕೆರೆಗಳು ಹಾಳಾಗಿ ಹೋಗಿವೆ. ನಮ್ಮಭಾಗದಲ್ಲಿರತಕ್ಕೆ ಅಯ್ಯನಕೆರೆಯ ಮೇಲ್ಬಾಗದಲ್ಲಿ 
ವ್ಯವಸಾಯಕ್ಕೋಸ್ಯರ ಜಮೂನನ್ನು ಕೊಟ್ಟಿದ್ದರಿಂದ ಮಣ್ಣು ವಿಶೇಷವಾಗಿ ಬಂದು ಕೆರೆಗೆ 
ಮಗ್ಗಿ ಇತಿಹಾಸ ಪ್ರಸಿದ್ದವಾದ ಕೆರೆ ಹೂಳಿ ಹೋಗಲು ಕಾರಣವಾಗಿದೆ. ಇಂತಹ ಸಂದರ್ಭದಲ್ಲಿ 
ಏನೊಂದು ಕಾರ್ಯಕ್ರಮವನ್ನು ಸರ್ಕಾರದವರು ತೆಗೆದುಕೊಳ್ಳಲಿಲ್ಲವೆಂದು ನಾನು ಬಹಳ 
ವಿಷಾದದಿಂದ ಹೇಳುತ್ತೇನೆ. 1957 ನೇ ಇಸವಿಯಲ್ಲಿ ಮಂಜೂರಾಗಿರತಕ್ಕ ದಾಸರಹಳ್ಳಿ 
ಕೆರೆಯ ವಿಷಯವನ್ನೂ ಸಹ ಸರ್ಕಾರದ ಗಮನಕ್ಕೆ ತೆಗೆದುಕೊಳ್ಳದೆ ಇರುವುದು ಬಹಳ 
ಶೋಚನೀಯವಾಗಿದೆ. ಆದ್ದರಿಂದ ನಮ್ಮಭಾಗದಲ್ಲಿ ನೀರಾವರಿ ಕಾಮಗಾರಿಗಳಿಗೆ ಹೆಚ್ಚಿನ 
ಸಹಾಯವನ್ನು ಸರ್ಕಾದವರು ಮಾಡಬೇಕು. ನಾನು ಮಲೆನಾಡು ಪ್ರದೇಶವನ್ನು 
ಪ್ರತಿನಿಧಿಸಿರತಕ್ಕವಳು. ಅಲ್ಲಿರುವ ಜನಗಳು ಹೆಚ್ಚಿಗೆ ಶೇ. 58ರಷ್ಟು ವ್ಯವಸಾಯ ಕಸುಬನ್ನು 
ಅವಲಂಬಿಸುತ್ತಿದ್ದಾರೆ. ರೈತರ ಈ ಕಸುಬು ಬಹಳ ಕಷ್ಟವಾದುದು. ಅವರಿಗೆ ಸಾಕಷ್ಟು 
ಉತ್ತೇಜನ ಸರ್ಕಾರದಿಂದ ಪ್ರೋತ್ಸಾಹ ದೊರಕುತ್ತಾ ಇಲ್ಲ. ಇದರಿಂದ ಇತ್ತೀಚಿಗೆ ಈ 
ವ್ಯವಸಾಯ ಕಸುಬು ಮಾಡತಕ್ಕವನು ಕೇವಲ ತಿಂಗಳಿಗೆ 50 ರೂಪಾಯಿಗಳ ಸಂಬಳ 
ಸಿಕ್ಕಿದರೆ ಸಾಕು ಎಂದು ಹೇಳತಕ್ಕ ಮನೋಭವವುಳ್ಳವನಾಗಿದ್ದಾನೆ. ಆದ್ದರಿಂದ ಸರ್ಕಾರದವರು 
ಉದ್ಯಮಗಳಿಗೆ ವಿಶೇಷವಾಗಿ ಬಾರದಂತೆ ವ್ಯವಸ್ಥೆ ಮಾಡಿ, ಅವರಿಗೆ ವ್ಯವಸಾಯ 


ಪತಿಭಾದಂತ ಸಂಸದೀಯ ಪಟು 83 


ಕಸುಬಿನಲ್ಲಿಯೇ ಹೆಚ್ಚಿನ ಪರಿಶ್ರಮ ಕೊಡುವುದಕ್ಕೆ ನಾನು ಹೇಳುತ್ತೇನೆ. ಆಗ ರೈತರೂ ಸಹ 
ವ್ಯವಸಾಯ ಕಸುಬಿನಲ್ಲಿ ಹೆಚ್ಚು ಬುದ್ಧಿವಂತರಾಗುವುದಕ್ಕೆ ಅನುಕೂಲವಾಗುತ್ತದೆ. ಅವರ 
ಜೀವನ ಸ್ಥಿಶಿಯೂ ಸುಗಮವಾಗುತ್ತದೆಂದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. 
ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಅಗ್ರಿಕೆಲ್‌ಚರ್‌ ಕಾಲೇಜನ್ನು ಸ್ಥಾಪಿಸಿ 
ಅಲ್ಲಿ ಉತ್ತಮ ಮಟ್ಟದಲ್ಲಿ ವ್ಯವಸಾಯ ಶಿಕ್ಷಣವನ್ನು ಕೊಡಬೇಕೆಂದು ವಾನು ಪ್ರಾರ್ಥಿಸುತ್ತೇನೆ. 
ಇನ್ನು ವ್ಯವಸಾಯ ವಿಷಯದಲ್ಲಿ ಮಾತನಾಡುವಾಗ ನಮ್ಮ ಭಾಗದಲ್ಲಿ ಹೆಚ್ಚಿಗೆ 
ಬೆಳೆಯಾಗತಕ್ಕ ಕಾಫಿ ವಿಷಯದಲ್ಲಿ ನಾಮು ಒಂದೆರಡು ಮಾತುಗಳನ್ನುಹೇಳಬೇಕಿಂದಿದ್ದೇನೆ. 
ನಮಲ್ರಿರತಕ್ಕೆ ಕಾಫಿ ತೋಟಗಳು 100-150 ವರ್ಷಗಳ ಹಳಿಯ ತೋಟಗಳಾಗಿವೆ. ಸುಮಾರು 
80 ವರ್ಷಗಳಾದ ಕೂಡಲೆ ಹಳೆಯ ಗಿಡಗಳನ್ನು ಕಿತ್ತು ಹಾಕಿ ಹೊಸ ಗಿಡಗಳನ್ನು ಹಾಕುವುದು 
ವ್ಯವಸಾಯಗಾರರ ದೃಷ್ಟಿಯಿಂದಲೂ ಮತ್ತು ದೇಶದ ಹಿತದೃಷ್ಟಿಯಿಂದಲೂ 
ನ್ಯಾಯವಾಗಿದೆಯೆಂದು ನಾನು ಹೇಳುತ್ತೇನೆ. ಆ ರೀತಿ ಮಾಡದಿದ್ದರೆ ರೈತರಿಗೆ ತುಂಬಾ 
ಕಷ್ಟವಾಗುತ್ತದೆ. ಇತ್ತೀಚೆಗೆ ಇಂಡಸ್ಟ್ರಿಯಲ್‌ ಫೈನಾನ್ಸ್‌ ಕಾರ್ಪೋರೇಷನ್‌ನಿಂದ ಜೂಟ್‌ 
ಕಾರ್ಟ್‌ ಮೈನಿಂಗ್‌ ಕಬ್ಬಿಣದ ಅದುರು ಮುಂತಾದ ಇತರ ಮೆಷನರಿಗಳನ್ನು ತರಿಸುವುದಕ್ಕಾಗಿ 
ಬೇಕಾದಷ್ಟು ಸಾಲಗಳನ್ನು ಸರ್ಕಾರದವರು ಕೊಡುತ್ತಿದ್ದಾರೆ. ಆದರೆ ಕಾಫಿ ಬೆಳೆಗಾರರಿಗೆ 
ಯಾವ ವಿಧವಾದ ಸಾಲವನ್ನು ಸಹ ಕೊಡುತ್ತಿಲ್ಲ. ಸರ್ಕಾರದಿಂದ ಯಾವ ರೀತಿಯ 
ಸೌಲಭ್ಯವೂ ಅವರಿಗೆ ದೊರಕುತ್ತಾ ಇಲ್ಲ. ಆದ್ದರಿಂದ ಇಂಡಸ್ಟ್ರೀಯಲ್‌ ಫೈನಾನ್ಸ್‌ 
ಕಾರ್ಪೋರೇಷನ್‌ನಿಂದ ಕಾಫಿಬೆಳೆಗೆ ಹೆಚ್ಚಿಗೆ ಸಹಾಯ ಮಾಡಬೇಕೆಂದು ನಾನು ಈ 
ಸಂದರ್ಭದಲ್ಲಿ ಸರ್ಕಾರದವರನ್ನು ಕೇಳುತ್ತೇನೆ. ಮದ್ರಾಸ್‌ ಸರ್ಕಾರದಲ್ಲಿ ಇದೇ ತರಹ ಹಣ 
ಸಹಾಯ ರೈತರಿಗೆ ಸಾಲದ ರೂಪವಾಗಿ ಈಗ ದೊರೆಯುತ್ತಿದೆ. ಈಗ ನಮ್ಮದೇಶದಲ್ಲೂ 
ಈ ಕಾಫಿ ಬೆಳೆಯಿಂದ ಸುಮಾರು 12 ಕೋಟಿ ರೂಪಾಯಿಗಳ ವಿದೇಶ ವಿನಿಮಯ 
ಬರುತ್ತಿದೆ. ಅಂತಹ ಸಂಪಾದನೆ ಇರತಕ್ಕ ಒಂದು ಕೈಗಾರಿಕೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು 
ಆ ಬೆಳೆ ಬೆಳೆಯತಕ್ಕ ವ್ಯವಸಾಯಗಾರರಿಗೆ ಹೆಚ್ಚಿನ ಮಟ್ಟಿಗೆ ಹಣ ಸಹಾಯ ಮಾಡಿದರೆ 
ಸರ್ಕುರಕ್ಕೆ ಹೆಚ್ಚು ಉತ್ಪತ್ತಿ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲವೆಂದು ನಾನು ಹೇಳುತ್ತೇನೆ. 
ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಕಾಫಿ ಬೆಳೆಗೆ ಇತ್ತೀಚೆಗೆ ಅನೇಕ 
ಬ್ಯಾಂಕುಗಳಿಂದಲೂ ಸಹ ಸಾಲ ಕೊಡುತ್ತಿದ್ದಾರೆ. ಇದು ಕೇವಲ ಹನ್ನೊಂದು ತಿಂಗಳುಗಳಿಗೆ 
(Crops hypothecation) ಕ್ರಾಪ್‌ ಹೈಪಾಥಿಕೇಷನ್‌ ಲೋನ್‌ ಮಾತ್ರ ಕೊಡತಕ್ಕ 
ಸಾಲವಾಗಿರುವದರಿಂದ ರೈತರಿಗೆ ಇದರಿಂದ ಯಾವ ಉಪಯೋಗವೂ ಇಲ್ಲ ಮತ್ತು ಯಾವ 
ಅಭಿವೃದ್ಧಿಕಾರೃವನ್ನೂ ನಹ ಕೈಗೊಳ್ಳುವುದಕ್ಕಾಗುವದಿಲ್ಲ. ಇದು ಎಕ್ಸ್‌ಫೋರ್ಟ್‌ ಪ್ರೊಮೊಷನ್‌ 
ಕಮಾಡಿಟಿ ಆಗಿರುತ್ತದೆ. ಆದ್ದರಿಂದ ನಮ್ಮಸರ್ಕಾರದವರು ಕೇಂದ್ರ ಸರ್ಕಾರಕ್ಕೂ ಪ್ಲಾನಿಂಗ್‌ 
ಕಮೊೂಷನ್ನಿಗೂ ಬರೆದು ಎಕ್ಸ್‌ಪೋರ್ಟ್‌ ಕಮಾಡಿಟಿಯಲ್ಲಿ ಸೇರಿಸಿದರೆ, ರಿಜರ್ವ್‌ 


84 ಬಿ.ಎಲ್‌. ಸುಬ್ದದ್ದು 


ಬ್ಯಾಂಕಿನವರು ಸಾಲ ಕೊಡಲು ಬ್ಯಾಂಕುಗಳಿಗೆ ಪರಿಜ್‌ ಕೊಡುತ್ತಾರೆ. ಬ್ಯಾಂಕಿನಿಂದ ಸಾಲ 
ಕೊಡಲು ಪ್ರಾಂತ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಬರೆದು ಕಾಫಿ ಬೆಳೆಗಾರರಿಗೆ ಹೆಚ್ಚಿನ 
ಹಣ ಸಹಾಯ ಮಾಡಬೇಕಿದು ನಾನು ಸರ್ಕಾರದವರಲ್ಲಿ ಸಲಹೆ ಮಾಡುತ್ತೇನೆ. ಇನ್ನೊಂದು 
ವಿಷಯ. ಈಗ ಇಂಡಸ್ಪಿಯಲ್‌ ಫೈನಾನ್ಸಿಯಲ್‌ ಕಾರ್ಪೋರೇಷನ್‌ ಇರುವ ಹಾಗೆ 
ಅಗ್ರಿಕೆಲ್‌ಚಿರಲ್‌ ಫೈನಾನ್ಸ್‌ ಕಾರ್ಪೋರೇಷನ್‌ ಒಂದನ್ನು ರಚನೆ ಮಾಡಬೇಕೆಂದು ನಾನು 
ಸರ್ಕಾರದವರಲ್ಲಿ ಸಲಹೆ ಮಾಡುತ್ತೇನೆ. ಕಾಫಿ, ಟೀ, ರಬ್ಬರ್‌, ಏಲಕ್ಕಿ, ಅಡಿಕೆ ತೋಟಗಳಿಗೆ 
ಲ್ಯಾಂಡ್‌ ಲೋನನ್ನು ಕೊಡುವುದಕ್ಕಾಗಿ ಕೂಡಲೆ ಒಂದು ಆಗ್ರಿ ಕಲ್‌ಚರಲ್‌ ಫೈನಾನ್ಸ್‌ 
ಕಾರ್ಪೊೋರೇಷನನ್ನು ಸ್ಥಾಪನೆ ಮಾಡಬೇಕಿದು ನಾನು ಸರ್ಕಾರದವರಲ್ಲಿ ಮನವಿ ಮಾಡುತ್ತಿದ್ದೇನೆ. 
ದೇಶದಲ್ಲಿ ಕಾಫಿ ಉತ್ಪತ್ತಿಯ ಮೇಲೆ ಒಂದು ಹಂಡ್ರೆಡ್‌ವೇಟಿಗೆ ಇಪ್ಪತ್ತೊಂದು 
ರೂಪಾಯಿಗಳಂತೆ ಇತ್ತೀಚಿಗೆ ಜನ ಎಕ್ಸೈಜ್‌ ತೆರಿಗೆಯನ್ನು ಕೊಡುತ್ತಿದ್ದಾರೆ. ಕಾಫಿ ಬೆಳೆ 
ಸಾಮಾನ್ಯವಾಗಿ ನೂರು ಎಕರೆ ಆದರೆ ಅದಕ್ಕೆ 700 ಎಕರೆಗಳಷ್ಟು ಕಾಡು ಬೇಕಾಗಿರುತ್ತದೆ. 
ಈಗ ಅಷ್ಟು ಜಮೊನು ಇಲ್ಲದೇ ಕೇವಲ ನೂರು ಎಕರೆಯಷ್ಟು ಕಾಡು ಇರುವುದರಿಂದ ಈ 
ಕಾಫಿ ಬೆಳೆಗಾರರ ದೃಷ್ಟಿಯಿಂದ ಇಂಥಾದ್ದನ್ನು ಸರಿಮಾಡಟಬೇಕೆಂದು ಮಾನು ಹೇಳುತ್ತೇನೆ. 
ಮದ್ರಾಸ್‌ ಸರ್ಕಾರದವರು ಮಾಡಿರುವಂತಹ ನಿಬಂಧನೆಗಳನ್ನು ಇಲ್ಲಿ ಇವರು ಮಾಡಲಿಲ್ಲ. 
ಕಾಫಿ ಎಕ್ಸೈಜು ತೆರಿಗೆ ಒಂದರಿಂದಲೇ ಒಂದು ಹಂಡ್ರೆಡ್‌ವೇಟಿಗೆ ಇಪ್ಪತ್ತೊಂದು 
ರೂಪಾಯಿಗಳು ಬರುಮತೆ ನಾನಾ ದೃಷ್ಟಿಯಿಂದ ಬೇಕಾದಷ್ಟು ನಲವತ್ತು ಸಾವಿರ ಟನ್‌ಗಳಷ್ಟು 
ಕಾಫಿಯನ್ನು ಅಲ್ಲಿ ಬೆಳೆಯುತ್ತಾರೆ. ನಮ್ಮದೇಶದಲ್ಲೂ ಈ ಕಾಫಿ ಬೆಳೆಯನ್ನು ಬೆಳೆಯುವುದಕ್ಕೆ 
ಬೇಕಾದಷ್ಟು ಅನುಕೂಲಗಳಿವೆ. ಅಗ್ರಿಕಲ್‌ಚರಲ್‌ ಇನ್‌ಕಂಟ್ಕಾಕ್ಸ್‌ ಉತ್ಪತ್ತಿಯಿಂದ ಕಾಫಿ 
ಬೆಳೆಯುವುದರಿಂದ ನಮ್ಮ ಪ್ರಾಂತದ ಬಡ್ಜೆಟ್ಟಿನಲ್ಲಿ 48 ಲಕ್ಷ ರೂಪಾಯಿಗಳ ಆದಾಯ 
ಬರುತ್ತದೆಂದು ತೋರಿಸಿದ್ದಾರೆ. ಅದರಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳ 
ಆದಾಯ ಕೇವಲ ಚಿಕ್ಕಮಗಳೂರು ಜಿಲ್ಲೆಯೊಂದರಿಂದಲೇ ಬರುತ್ತದೆಂದು ನಾನು ಬಹಳ 
ಸಂತೋಷದಿಂದ ಹೇಳುತ್ತೇನೆ. ಈ ಕಾಫಿ ಬೆಳೆಗೆ ದೇಶದ ಹಿತದೃಷ್ಟಿಯಿಂದ ಮತ್ತು ಕಾಫಿ 
ಬೆಳೆಗಾರರ ದೃಷ್ಟಿಯಿಂದ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವುದು ಬಹಳ ಒಳ್ಳೆಯದು 
ಎಂದು ನಾನು ಸರ್ಕಾರದಲ್ಲಿ ಸಲಹೆ ಮಾಡುತ್ತೇನೆ. ಅಲ್ಲದೆ ರಾಜ್ಯ ಸರ್ಕಾರದವರು ಕಾಫಿ 
ಬೆಳೆಗೆ ಮತ್ತು ಪ್ರೋತ್ಲಾಹ ಕೊಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಸಲಹೆ ಮಾಡಬೇಕೆಂದು 
ಮಾನು ಸರ್ಕಾರದವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. 


ಇನ್ನು ಏಲಕ್ಕಿ ಬೆಳೆಯ ವಿಚಾರವಾಗಿ ನಾನು ಒಂದೆರಡು ವಿಷಯಗಳನ್ನು ಈ 
ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕೆಂದಿದ್ದೇನೆ. ನಮ್ಮದೇಶದಲ್ಲಿ ಏಲಕ್ಕಿ ಬೆಳೆಗಾರರು 


ಪತಿಬಾವಂತ ಸಂಸದೀಯ ಪಟು 85 


ಈಗ ಬೇಕಾದಷ್ಟು ಜನರಿದ್ದಾರೆ. ಬೇರೆ ಬೇರೆ ದೇಶಗಳಿಂದಲೂ ಇಲ್ಲಿಗೆ ಬಂದಿರುತ್ತಾರೆ. 
1958ನೇ ಇಸವಿಯಲ್ಲಿ ಚಿಕ್ಕಗಳೂರು ಜಿಲ್ಲೆಯಲ್ಲಿ ಏಲಕ್ಕಿ ವ್ಯವಸಾಯ ಸಂಶೋಧನಾ 
ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಆ ಬೆಳೆಗೆ ಹುಳಗಳು ಬಿದ್ದು ಕಾಯಿಲೆ, ರೋಗಗಳು 
ಬಂದರೆ ಏನೇನು ನಿವಾರಣೋಪಾಯಗಳನ್ನು ಮಾಡಬೇಕೆಂಬ ಬಗ್ಗೆ ಯಾವ ರೀತಿಯ 
ಸಂಶೋಧನಾ ಕಾರ್ಯಗಳನ್ನು ಇದುವರೆಗೂ ನಡೆಸಿಲ್ಲ. ಆದ್ದರಿಂದ ಕೂಡಲೆ ಸರ್ಮಾರದವರು 
ಒಂದು ವ್ಯವಸಾಯ ಸಂಶೋಧನಾ ಕೇಂದ್ರವನ್ನು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸಬೇಕೆಂದು 
ಹೇಳುತ್ತೇನೆ. ಸಿಬ್ಬಂದಿ ವರ್ಗದವರನ್ನು ನೇಮಿಸುವುದರಲ್ಲಿ ದಕ್ಷರಾದವರನ್ನು ಆರಿಸಬೇಕು. 
ಈ ಏಲಕ್ಕಿ ಬೆಳೆಗೆ ಬರತಕ್ಕ ರೋಗಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಒಂದು ಪ್ರಥಮ 
ದರ್ಜೆಯ ವ್ಯವಸಾಯ ಸಂಶೋಧನೆ ಮತ್ತು ನಿವಾರಣಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕೆಂದು 
ನಾನು ಹೇಳುತ್ತೇನೆ. ಕಾಫಿ ಬೆಳೆಗೆ ಬೇಕಾದಷ್ಟು ಪ್ರೋತ್ಲಾಹ ಕೊಡುತ್ತೇವೆಂದು ಹಿಂದಿನ 
ಸರ್ಕಾರದಲ್ಲಿ ಡಾ| ನಾಗನಗೌಡರು ಮಂತ್ರಿಗಳಾಗಿದ್ದಾಗ ಕೇಂದ್ರದೊಡನೆ ವ್ಯವಹರಿಸಿ ಏಲಕ್ಕಿ 
ಕೇಂದ್ರವನ್ನು ಮಂಜೂರು ಮಾಡಿಸಿದರು. ಈಗಲೂ ವ್ಯವಸಾಯ ಮಂತ್ರಿಗಳು ದಯಮಾಡಿ 
ನಮ್ಮ ಜಿಲ್ಲೆಯಲ್ಲಿ ಕಾಫಿ ಮತ್ತು ಏಲಕ್ಕಿ ಬೆಳೆಯುವವರಿಗೆ ಹೆಚ್ಚಿನ ಸಹಾಯ ಮಾಡಬೇಕೆಂದು 
ನಾನು ಪ್ರಾರ್ಥನೆ ಮಾಡುತ್ತೇನೆ. ವ್ಯವಸಾಯ ಸಂಶೋಧನಾ ಕೇಂದ್ರ ಸಮಿತಿಗೆ ಪರಿಣತರಾದ 
ಅಧಿಕಾರಿಗಳನ್ನೂ ಮತ್ತು ವ್ಯವಸಾಯದಲ್ಲಿ ಅರಿತು ನುರಿತವರಾದ ಅದರಲ್ಲೂ 
ನಿಪಣರಾದವರನ್ನೇ ನೇಮಕ ಮಾಡಬೇಕು. ಹಾಗಾದರೆ ಖಂಡಿತ ಕಾಫಿ ಮತ್ತು ಏಲಕ್ಕಿ 
ಬೆಳೆಯುವುದಕ್ಕೆ ಸಾಧ್ಯೆ. ಇಲ್ಲದಿದ್ದರೆ ಆ ಬೆಳೆಗಾರರಿಗೆ ಏನೂ ಸಹಾಯವಾಗಲಾರದು 
ಎಂಬುದಾಗಿ ವಾನು ಈ ಸಭೆಯ ಮುಂದೆ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. 

ಈಗ ಮಲೆನಾಡಿನಲ್ಲಿ ಕಿತ್ತಳೆಹಣ್ಣು ಬಾಳೆಹಣ್ಣು, ಅನಾನಸ್‌ ಇತ್ಯಾದಿ ಅನೇಕ 
ವಿಧವಾದ ಹೆಣ್ಣುಗಳನ್ನು ಬೆಳೆಯುತ್ತಾರೆ. ಅವುಗಳನ್ನು ಸಂರಕ್ಷಣೆ ಮಾಡಲು ರಕ್ಷಣಾ 
ಸೆಂಟರುಗಳನ್ನು ಮಾಡಬೇಕೆಂದು ನಾನು ಎಷ್ಟೋ ಸಾರಿ ಸರ್ಕಾರಕ್ಕೆ ಸಲಹೆ ಮಾಡಿದ್ದೇನೆ. 
ಆದರೆ ಅದು ಇದುವರೆವಿಗೂ ಸರ್ಕಾರದವರ ಗಮನಕ್ಕೆ ಬಂದಿಲ್ಲ. ಆದ್ದರಿಂದ ದಯವಿಟ್ಟು 
ಹಣ್ಣುಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಸೆಂಟರುಗಳನ್ನು ಮಲೆನಾಡಿನಲ್ಲಿ ಸ್ಥಾಪನೆ ಮಾಡಬೇಕೆಂದು 
ನಾನು ಹೇಳುತ್ತೇನೆ. ಮಲೆನಾಡಿನಲ್ಲಿ ಹೆಚ್ಚಿಗೆ ಮಳೆ ಆಗುವುದರಿಂದ ಹೆಣ್ಣುಗಳೆಲ್ಲವೂ 
ಕೊಳೆತು ಹಾಳಾಗಿ ಹೋಗುತ್ತವೆ. ಅವುಗಳನ್ನು ರಕ್ಷಿಸಿ ಇಡುವುದಕ್ಕೆ ಅವಕಾಶವಿಲ್ಲದಂತಾಗಿದೆ. 
ದಯವಿಟ್ಟು ಸರ್ಕಾರದವರು ಇದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕೆಂದು ನಾನು ಪ್ರಾರ್ಥನೆ 
ಮಾಡಿಕೊಳ್ಳುತ್ತೇನೆ. 


ಇತ್ತೀಚಿಗೆ ಇಂಡಸ್ಸಿಯಲ್‌ ಫೈನಾನ್ಸ್‌ ಕಾರ್ಪೋರೇಷನ್‌ನವರು ಇದು ಎಕರೆ 
ಜಮೀನುಳ್ಳ ಏಲಕ್ಕಿ ಬೆಳೆಯುವ ರೈತರಿಗೆ ಮಾತ್ರ ಸಾಲ ಕೊಡುತ್ತೇವೆ ಎನ್ನುವ ನಿಬಂಧನೆಯನ್ನು 
ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳುವುದೇನೆಂದರೆ ಐದರಿಂದ ಐವತ್ತು ಎಕರೆ ಜಮೀನುಳ್ಳ 
ರೈತರಿಗೂ ಸಾಲ ಕೊಡುವಂತೆ ವ್ಯವಸ್ಥೆ ಮಾಡಬೇಕು. 


[ee 
[ony 


ಬಿ.ಎಲ್‌. ಸುಬ್ದಮ್ದ 


ಸಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಪೂರ್ಣವಾಗಿ ಬೆಳೆಗಳೆಲ್ಲಾ 
ಹಾಳಾಗಿ ಹೋಗಿವೆ. ರೈತರ ಸ್ಪಿತಿ ತುಂಬಾ ಚಿಂತಾಜನಕವಾಗಿದೆ. ಸರ್ಕಾರದವರು 
ರೈತರಿಗೆ ಕೊಡತಕ್ಕ ತಕಾವಿ ಸಾಲ, ಇತ್ಯಾದಿಗಳನ್ನು ಅವರಿಗೆ ಕೊಡದೆ ಅವರ ಜೀವನ ಸಿತಿ 
ತುಂಬಾ ಕಷ್ಟವಾಗಿದೆ. ಈ ವಿಷಯವನ್ನು ಮಾನ್ಯ ರೆವೆನ್ಯೂ ಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. 
ಅವರು ಯಾರು ಕಾರ್ಯಕ್ರಮ ತೆಗೆದುಕೊಂಡರೋ ನನಗೆ ಗೊತ್ತಿಲ್ಲ. ವಿಶೇಷವಾಗಿ 
ರೈತರು ವಾಸಮಾಡತಕ್ಕ ಹಿಂದುಳಿದ ಜಿಲ್ಲೆಯಾದ ಚಿಕ್ಕಮಗಳೂರು ಜಿಲ್ಲೆಗೆ ಹೆಚ್ಚಿನ ಸಹಾಯ 
ಮಾಡಿ ದೇಶದ ಸಂಪತ್ತನ್ನು ಅಭಿವೃದ್ದಿ ಮಾಡುವುದಕ್ಕೆ ಸರ್ಕಾರದವರು ಹೆಚ್ಚಿನ ಸಹಾಯ 
ಮಾಡಬೇಕೆಂದು ಹೇಳಿ ಅಧ್ಯಕ್ಷರು ನನಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿ 
ಕೊಟ್ಟದ್ದಕ್ಕಾಗಿ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 
(ವಿಧಾನ ಸಭಾ ಕಲಾಪ: ದಿನಾಂಕ : 21-7-1962) 


ಪುತಿಭಾವಂತ ಸಂಸದೀಯ ಪಟು 87 


17. ವೈಷಸಾಯ ಮತ್ತು ಪಶುಸಂಗೋಪನಾ ಇಲಾಖೆಯ ಬೇಡಿಕೆ ಬಗ್ಗೆ 
ಚರ್ಚೆ 


ಮಾನ್ಯ ಸಭಾಪತಿಯವರೇ, ಈ ಸಭೆಯ ಮುಂದೆ ಇರತಕ್ಕ ವ್ಯವಸಾಯ, ಪಶು 
ಸಂಗೋಪನೆ, ಅರಣ್ಯ, ಗ್ರಾಮಾಂತರ ಅಭಿವೃದ್ಧಿ ಎವ್‌.ಇ.ಎಸ್‌. ಆಹಾರ ಈ ಬಾಬುಗಳಿಗೆ 
ನನ್ನ ಪೂರ್ಣವಾದ ಬೆಂಬಲವನ್ನು ಕೊಟ್ಟು ನಾಲ್ಕು ಮಾತುಗಳನ್ನು ಹೇಳಲು ಬಯಸುತ್ತೇನೆ. 
ಸ್ವಾಮಿ, ದೇಶಕ್ಕೆ ಬೆನ್ನು ಮೂಳೆಯಂತಿರುವವರು ರೈತರು.  ದೈತರಿಂದಲೇ ದೇಶದ 
ಅಭಿವೃದ್ಧಿಯಾಗಬೇಕು ಎಂಬ ಮಾತನ್ನು ಇವತ್ತು ಒಪ್ಪಿಕೊಳ್ಳುತ್ತಾ ಇದ್ದೇವೆ. ಆದರೆ ಇವತ್ತು 
ನಮ್ಮದೇಶದಲ್ಲಿ ರೈತರ ಪರಿಸ್ಥಿತಿ ಹೇಗಿದೆ. ರೈತರ ಸಾಲಸೋಲಗಳ ಪರಿಸ್ಥಿತಿ ಹೇಗಿದೆ 
ಮತ್ತು ಅವನಿಗೆ ಸರಿಯಾದಂಥ ಸಾಯ ದೊರೆಯುತ್ತಾ ಇದೆಯೇ ಎಂಬುದನ್ನು ಪರಿಶೀಲನೆ 
ಮಾಡಿದರೆ ರೈತನ ಪರಿಸ್ತಿತಿ ನಮ್ಮದೇಶದಲ್ಲಿ ಚಿಂತಾಜನಕವಾಗಿದೆ. ಯಾವ ಲಾಭವೂ 
ಇಲ್ಲದೇ ರ್ಥ ತ್ಯಾಗ ಮನುಡತಕ್ಕ ರೈ ರೈತ ವ್ಯವಸಾಯವನ್ನೇ ನಂಬಿರುತ್ತಾನೆ, ಅವನು ಅದರಿಂದಲೇ 
ಸಂಪಾದನೆ ಮಾಡಬೇಕು. ದೇಶದಲ್ಲಿ ಎಲ್ಲ ಜನರಂತೆ ಆವನೂ ಇರಬೇಕು, ನನ್ನ ಮಕ್ಕಳನ್ನು 
ವಿದ್ಯಾವಂತೆರನ್ನಾಗಿ ಮಾಡಬೇಕೆಂಬ ಮನೋಭಾವ ಇದ್ದಂಥ ಅ ಭೈತ ತನ್ನ ಕಸಬನ್ನು ಬಿಟ್ಟು 
ಇತರೆ ಕಸಬುಗಳನ್ನು ಅವಲಂಬಿಸಿದ್ದೇ ಆದರೆ ದೇಶಕ್ಕೆ ಬಹಳ ಕಷ್ಟದ: ಪರಿಸ್ತಿತಿ ಉಂಟಾದೀತು 
ಎಂಬುದನ್ನು ನಾವೆಲ್ಲರೂ ಅರಿತುಕೊಂಡಿದ್ದೇವೆ. ರೈತರ ಬೆಳೆದ ಆಹಾರ ಧಾನ್ಯಗಳಿಗೆ 
ಸರಿಯಾದ ಒಂದು ಬೆಲೆ ಇಲ್ಲ. ಈಗ ವರ್ಷ ಈ ಬೆಲೆಗಳು ವಿಪರೀತ ಮೇಲಕ್ಕೆ ಹೋಗುತ್ತಾ 
ಇದೆ. ಈ ಸಮಯದಲ್ಲಿ ಇದರಿಂದ ದೇಶದ ಆಹಾರದ ಕೊರತೆಯುಂಟಾದೀತು ಎಂದು 
ಹೇಳಿ ಬೆಲೆಯನ್ನು ತಡೆದುಹಿಡಿದಿದ್ದೇವೆ. ರೈತನಿಗೆ ಸರಿಯಾದ ಬೆಲೆ ಸಿಕ್ಕದೆ 
ತೊಂದರೆಯಾಗಿರತಕ್ಕ ವಿಷಯ ಸರ್ಕಾರದವರು ಪರ್ಯಾಲೋಚನೆಗೆ ಒಂದು ಸೊಸೈಟಿಗಳ 
ಮುಖಾಂತರ ಅವನು ಬೆಳೆದ ಧಾನ್ಯವನ್ನು ಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 
ಆದರೆ ಅವನು ಬೆಳೆದ ಧಾನ್ಯವೆಲ್ಲಾ ಬಹುಮಟ್ಟಿಗೆ ಮಾರಾಟಗಾರರ ಕೈಗೆ ಹೋಗತಕ್ಕ 
ಪರಿಸ್ಥಿಶಿ ಬಂದಿದೆ. ಅದನ್ನು ನಮ್ಮಸರ್ಕಾರ ಅರಿತುಕೊಂಡೇ ಗೋಡೌನ್‌ಗಳನ್ನು ಗ್ರಾಮಾಂತರ 
ಪ್ರದೇಶಗಳಲ್ಲಿ ನಿರ್ಮಾಣ ಮಾಡಿ ರೈತನು ಬೆಳೆದಂಥ ಬೆಳೆಯನ್ನು ತಾವೇ 
ತೆಗೆದುಕೊಳ್ಳುವುದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರೈತ ಎಷ್ಟೇ 
ಕಂದಾಯವನ್ನು ದೇಶಕ್ಕೆ ಕೊಡಲಿ, ಅವನು ಎಷ್ಟೇ ಸೇವೆಯನ್ನು ಸಲ್ಲಿಸಲಿ ಅಕ್ಷರಸ್ಥನಲ್ಲ. 
ಸರಿಯಾಗಿ ಹೇಳುವುದಾದರೆ ಸಾವಿರಾರು ರೂಪಾಯಿ ಭೂಕಂದಾಯ ಕೊಚತಕ್ಕ ಒಬ್ಬ ರೈತ 
ತಾನು ಕೊಡಬೇಕಾಗಿರತಕ್ಕ ಅಗ್ರಿಕಲ್ಲರಲ್‌ ಇನ್‌ಕಂಟ್ಯಾಕ್ಷನ್ನು ಫಾರಂನಲ್ಲಿ ಭರ್ತಿ ಮಾಡಿ 
ಕೊಡಬೇಕಾದರೆ ಅವನು ಪಡತಕ್ಕಪಾಡು ನೋಡಿದರೆ ದುಃಖವಾಗುತ್ತದೆ. ಎಷ್ಟೋ ಜನಗಳ 
ಹತ್ತಿರ ಹೋಗಿ ಮಾತನಾಡತಕ್ಕ ಸಮಯದಲ್ಲಿ ಅದನ್ನು ನೋಡಿದ್ದೇನೆ. ಅಗ್ರಿಕಲ್ಲರಲ್‌ 
ಇನ್‌ಕಂಟ್ಕಾಕ್ಸ್‌ ವಸೂಲು ಮಾಡುವಾಗ 1959-60, 1960-61, 1961-62 ಈ ಮೂರು 
ವರ್ಷದ ಇನ್‌ಕಂಟ್ಯಾಕ್ಸ್‌ ಒಂದೇ ಸಾರಿ ಕೊಡಬೇಕೆಂದಾಗ ರೈತ ಎಂಥ ಪೇಚಾಟಕ್ಕೆ ಸಿಕ್ಕಿದ್ದ 


$8 ಬಿ.ಎಲ್‌, ಸುಬಮ್ದ 
ಬ 


ಎಂಬುದನ್ನು ನೋಡಿ ತಿಳಿದುಕೊಂಡಿದ್ದೇನೆ. ಇಂಥಾ ಅಂಕಿ ಅಂಶ ಒದಗಿಸಬೇಕು, ಲೆಕ್ಕ 
ಕೊಡಬೇಕು ಎನ್ನುವ ಪರಿಸ್ಥಿತಿಯಲ್ಲಿ ನಿಸ್ಸಯಕವಾದ ರೈತನಿಗೆ ಸರ್ಕಾರದವರು ನೆರವನ್ನು 
ಕೊಡುವುದು ಬಹಳ ಅಗತ್ಯ ಎಂದು ನಾನು ನಂಬಿಕೊಂಡಿದ್ದೇನೆ. ಈ ದೇಶದಲ್ಲಿ ವ್ಯವಸಾಯವೇ 
ಬಹಳ ಪ್ರಾಮುಖ್ಯವಾದದ್ದು . ವ್ಯವಸಾಯ ಎಂದರೆ ಆಹಾರ ಧಾನ್ಯಗಳು ಅಷ್ಟೇ ಅಲ್ಲದೆ 
ಇನ್ನು ಅನೇಕ ಕಮರ್ಷಿಯಲ್‌ ಬೆಳೆಗಳನ್ನು ಬೆಳೆಯುತ್ತಾರೆ. ಉದಾಹರಣೆಗೆ, ಹೇಳುವದಾದರೆ 
ಕಾಫಿ, ಏಲಕ್ಕ ಮತ್ತು ಟೀ ಅಲ್ಲದೆ ಅಡಿಕೆ, ತೆಂಗು ಇವುಗಳನ್ನೆಲ್ಲಾ ಬೆಳೆಯುತ್ತಾ ಇದ್ದಾರೆ. 
ಇಂಥ ರೈತರ ಪರಿಸ್ತಿತಿ ಏನಾಗಿದೆ ಎಂಬುದನ್ನು ಇವತ್ತು ನಾವು ನೋಡಬೇಕಾಗಿದೆ. 
ಸರ್ಕಾರದವರು ವಿಧಿಸಿರತಕ್ಕ ಮಿನಿಮಂ ವೇಜಸನ್ನು ಕೊಡಲೇಬೇಕಾಗಿದೆ. ಇದಕ್ಕೆ ಆಗತಕ್ಕ 
ಗೊಬ್ಬರದ ಪರಿಸ್ಥಿತಿ ಹೇಗಿದೆ ಎಂದರೆ ಒಂದು ಟನ್‌ ಗೊಬ್ಬರಕ್ಕೆ 100-120 ರೂಪಾಯಿ 
ಇದ್ದದ್ದು ಈ ದಿನ 50 ರೂಪಾಯಿ ಏರಿದೆ. ಫ್ಯಾಕ್ಷರಿಗಳವರು ಮಾಡತಕ್ಕ ಉತ್ಪನ್ನ ಮತ್ತು 
ಅವರು ಕೂಲಿಯವರಿಗೆ ಕೊಡತಕ್ಕ ಸಂಬಳವನ್ನು ನೋಡಿದರೆ ರೈತರ ಸ್ಲಿತಿ ಯಾವುದಕ್ಕೂ 
ಹೋಲಿಸುವಂತಿಲ್ಲ. ರೈತ ಆಹಾರ ಉತ್ಪನ್ನ ಮಾಡಿ, ಸುಖವಾದ ಜೀವನ ಮಾಡತಕ್ಕ 
ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ದೇಶದ ಆಹಾರ ಸಂಪತ್ತನ್ನು ಹೆಚ್ಚಿಸತಕ್ಕ ರೈತರಿಗೆ ತಮ್ಮ 
ಸಹಾಯವನ್ನು ನೀಡಬೇಕೆದು ಹೇಳುತ್ತಾ ಇದ್ದೇನೆ. ಹಾಗೆಯೇ ರೈತರಿಗೆ ನಮ್ಮಸರ್ಕಾರದವರು 
ಅವರಿಗೆ ತುಂಬ ಉಪಕಾರವಾಗತಕ್ಕ ವಿದ್ಯುಚ್ಛಕ್ತಿ, ಪಂಪು ಸೆಟ್ಟುಗಳಿಗೆ ಒದಗಿಸಿ ನೀರಿನ 
ಸೌಕರ್ಯ ಮಾಡಿಕೊಡಬೇಕು. ಮಲೆನಾಡಿನ ಪರಿಸ್ಥಿತಿ ಹೇಳುವುದಾದರೆ ವಿದ್ಯುಚ್ಛಕ್ತಿ. 
ಪಂಪುಗಳಿಂದ ರೈತನಿಗೆ ಅಷ್ಟು ಅನುಕೂಲವಾದ ಹಾಗೆ ಇಲ್ಲ. ತುಂಗಭದ್ರಾ, ಹೇಮಾವತಿ, 
ಯಗಚಿ ನದಿಗಳಿದ್ದರೂ ಕೂಡ ಮೇಲ್ಬಾಗದಲ್ಲಿ ಹುಟ್ಟಿದ ನದಿಗಳು ಕೆಳಭಾಗದಲ್ಲಿ ಹರಿಯದೇ 
ಇರುವುದರಿಂದ ಪಂಪ್‌ಸೆಟ್ಟುಗಳನ್ನು ಹಾಕದೇ ಇದ್ದರೆ ವ್ಯವಸಾಯ ಮಾಡುವುದಕ್ಕೆ ತುಂಬಾ 
ಕಷ್ಟವಾಗುತ್ತದೆ. ಮಲೆನಾಡು ಪ್ರದೇಶಗಳಲ್ಲಿ ಪೂರ್ವಕಾಲದಲ್ಲಿ ನಿರ್ಮಾಣವಾದ ಅನೇಕ 
ಕೆರೆಗಳು ಇವೆ. ಮೊನ್ನೆ ಪ್ರಶ್ನೆ ಕೇಳಿದಾಗ ಪೂರ್ನಕಾಲದ ಅಯ್ಯ್ಕನಕೆರೆ ಹಾಳಾಗುತ್ತಾ ಇದೆ 
ಎಂದು ಹೇಳಿದರು. ಬಯಲು ಸೀಮೆಯಲ್ಲಿರತಕ್ಕ ಕೆರೆಗಳಿಗೂ ಮಲೆಸೀಮೆಯ ಕಿರೆಗಳಿಗೂ 
ಬಹಳ ವ್ಯತ್ಕಾಸವಿದೆ. ಮಲೆನಾಡಿನ ಕೆರೆಗಳಿಗೆ ಏರಿ ಹಾಕಿದರೆ ಪ್ರಯೋಜನ ಆಗುವುದಿಲ್ಲ. 
ಹೊಳು ತೆಗೆಸಬೇಕು. ಚಿಕ್ಕಮಗಳೂರು ಡಿಸ್ಪಿಕ್ಸ್‌ನಲ್ಲಿ ಲಕ್ಷ ಎಕರೆಯಷ್ಟು ರಬ್ಬರು ಬೆಳೆಯತಕ್ಕ 
ಪ್ರದೇಶ ಇದೆ. ನಮ್ಮಸರ್ಕಾರದವರು ಅದನ್ನು ಮೊದಲು ಪರಿಶೀಲನೆ ಮಾಡಿ ಬಹಳ 
ಆದಾಯ ಬರತಕ್ಕ, ಪರದೇಶಗಳಿಗೆ ಕಳುಹಿಸತಕ್ಕ ರಬ್ಬರ್‌ ಬೆಳೆಸತಕ್ಕ ಬೆಳೆಗೆ ಹೆಚ್ಚನ ಪ್ರೋತ್ಸಾಹ 
ಕೊಡಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 

ರೈತನ ವ್ಯವಸಾಯಕ್ಕೆ ಅನುಕೂಲವಾದ ಪಶುಸಂವರ್ಧನದ ವಿಷಯದಲ್ಲಿ ಕೆಲವು 
ಮಾತುಗಳನ್ನು ಹೇಳಲು ಅಪೇಕ್ಷಿಪಡುತ್ತೇನೆ. ಪಶುಪಾಲನೆ ಅಭಿವೃದ್ಧಿಯಾಗಬೇಕಾದರೆ 
ದೈತ ತೃಪ್ತಿಯಿಂದಿರಬೇಕು. ಉದಾಹರಣೆಗೆ ಹೇಳುವದಾದರೆ ಆಹಾರ ಧಾನ್ಯಗಳಾಗಿರತಕ್ಕ 
ಭತ್ತ, ರಾಗಿ ಮತ್ತು ಜೋಳ ಕಮರ್ಷಿಯಲ್‌ ಕ್ರಾಪ್ಸ್‌ ಆಗಿರತಕ್ಕ ಏಲಕ್ಕಿ, ಕಾಫಿ, ಟೀ, 


ಹುತಿಭಾವಂತ ಸಂಸದೀಯ ಪಟು 89 


ಮೆಣಸು, ರಬ್ಬರ್‌, ಕಿತ್ತಲೆ ಹಣ್ಣು, ಮಾವು ನಿಂಬೇ, ಹೇರಳೆ ಮೊದಲಾದ ಸಮೃದ್ಧಿಯಾಗಿ 
ಫಲ ಬಿಡತಕ್ಕ ಬೆಳೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಡಬೇಕಾದರೆ 
ದೇಶದಲ್ಲಿ ಪರಿಣಿತರಾದ ರೈತರನ್ನು ಸರ್ಕಾರದವರು ತಯಾರು ಮಾಡುವದು ಬಹಳ ಮುಖ್ಯ. 
ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡಿದವರು ಸರ್ಕಾರಿ ನೌಕರಿಗಳಿಗೆ ಬರುತ್ತಾರೆಯೇ ಹೊರತು 
ವ್ಯವಸಾಯಕ್ಕೆ ಗಮನ ಕೊಡುತ್ತಿಲ್ಲ, ಹೆಚ್ಚು ಆಹಾರದ ಬೆಳೆಗಳನ್ನು ಬೆಳೆಯತಕ್ಕ ಜಿಲ್ಲೆಗಳಲ್ಲಿ 
ಒಂದಾದ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ವ್ಯವಸಾಯದ ಕಾಲೇಜನ್ನು ಪ್ರಾರಂಭ ಮಾಡಿ 
ಕೊಡಬೇಕೆಂದು ನಮ್ಮಸರ್ಕಾರದ ವ್ಯವಸಾಯದ ಇಲಾಖೆಯ ಮಂತ್ರಿಗಳನ್ನು ಪ್ರಾರ್ಥನೆ 
ಮಾಡುತ್ತೇನೆ. 


ರೈತನಿಗೆ ಇರತಕ್ಕ ಮುಖ್ಯವಾದ ಮತ್ತೊಂದು ಕಸುಬೆಂದರೆ ಅದು ದನಕರುಗಳನ್ನು 
ಸಾಕುವುದು ನಮ್ಮಮಾನ್ಯ ರೆವೆನ್ಯೂ ಮಂತ್ರಿಗಳು ಹೆಚ್ಚಿನ ಸಂಚಾರ ಮಾಡಿ ಹೆಚ್ಚಿನ ಪರಿಶ್ರಮ 
ಪಡೆದುಕೊಂಡು ಬಂದಿರುವುದರಿಂದ ನಮ್ಮ ರಾಜ್ಯದಲ್ಲಿ ದನಕರುಗಳನ್ನು ಹೇಗೆ 
ಸಾಕಬೇಕೆಂಬುದರ ಬಗ್ಗೆ ಆಗಿಂದಾಗ್ಗೆ ಅವರು ಅನೇಕ ಸಲಹೆಗಳನ್ನು ನಮಗೆ ತಿಳಿಸುತಿದ್ದಾರೆ. 
ಈ ಹಿಂದೆ ನಮ್ಮರಾಜ್ಯದಲ್ಲಿ ದನಕರುಗಳು ಹೋಗಿ ಮೇಯುವುದುಕ್ಕೆ ನೂರಾರು ಎಕರೆ 
ಹುಲ್ಲುಗಾವಲಿದ್ದಂಥ ಗೋಮಾಳ ಪ್ರದೇಶವಿತ್ತು. ಈಗ ಈ ಗೋಮಾಳ ಪ್ರದೇಶವೆಲ್ಲ 
ಮಾಯವಾಗಿ ಹೋಗಿದೆ. ಎಲ್ಲೋ ಅಲ್ಲೊಂದು ಎಕರೆ ಇಲ್ಲೊಂದು ಎಕರೆ ಉಳಿದುಕೊಂಡಿದೆ. 
ಹೀಗಾಗಿ ದನಕರುಗಳ ಮೇವಿಗೆ ಈ ದಿವಸ ತುಂಬಾ ಅನಾನುಕೂಲವಾಗಿದೆ. ಮಾನ್ಯ 
ಮಂತ್ರಿಗಳೊಂದಾವರ್ತಿ ಮಾತನಾಡುತ್ತಾ ಸ್ವಿಡ್ಗರ್‌ಲ್ಯಾಂಡಿನಲ್ಲಿ ಒಂದೊಂದು ದನವಿನ 
ಮೇವಿಗಾಗಿ ಅಲ್ಲಿ 6 ಎಕರೆ ಭೂಮಿಯನ್ನು ಹುಲ್ಲು ಬೆಳೆಸಲು ಇಟ್ಟುಕೊಂಡಿರುತ್ತಾರೆಂತ 
ತಿಳಿಸಿದ್ದರು. ನಮ್ಮಮಂತ್ರಿಗಳು ಎಲ್ಲ ರೈತರಿಗೂ ಆ ಸಿಂಧಿ ಹಾಗೂ ಜರ್ಸಿ ಜಾತಿಯ 
ದೊಡ್ಡ ರಾಸುಳನ್ನು ಇಡಬೇಕುತ ಹೇಳುತ್ತಿದ್ದಾರೆ. ಆ ನಮ್ಮ ಚಿಕ್ಕಮಗಳೂರಿನಂಥ ಜಿಲ್ಲೆಯಲ್ಲಿ 
ಆದರಲ್ಲೂ 400 ಇಂಚು ಮಳೆ ಬೀಳತಕ್ಕ ಪ್ರದೇಶದಲ್ಲಿ ಈ ಸಿಂಧಿ-ಜರ್ಸಿ ಜಾತಿ ದನಗಳು 
ಬಾಳುವುದಿಲ್ಲ. ಅಲ್ಲಿಗೇನಿದ್ದರೂ ಆ ನಮ್ಮ ಮಲೆನಾಡು ಗಿಡ್ಗಗಳೇ ಅನುಕೂಲ. ಅಷ್ಟೇ 
ಅಲ್ಲದೇ ಇಂಥಾ ಬೆಲೆ ಬಾಳತಕ್ಕ ರಾಸುಗಳನ್ನಿಡಲು ನಮ್ಮದೇಶದಲ್ಲಿ ಎಷ್ಟು ಜನ ರೈತರಿಗೆ 
ಸಾಧ್ಯವಿದೆ? ಈ ಬೆಂಗಳೂರಿನ ಪರಿಸ್ಥಿತಿಯೇ ಒಂದು ರೀತಿ, ಆ ನಮ್ಮಗ್ರಾಮಾಂತರ 
ಪ್ರದೇಶಗಳಲ್ಲಿರತಕ್ಕೆ ಪರಿಸ್ತಿಶಿಯೇ ಬೇರೆ. ಈ ದಿವಸ ಇಂಥಾ ದೊಡ್ಡ ಬೆಳೆ ಬಾಳತಕ್ಕ 2-3 
ಸಾವಿರ ರೂ. ಗಳ ಬೆಲೆಯುಳ್ಳ ಒಂದು ಜೊತೆ ರಾಸನ್ನಿಡುವಂಥ ಉತ್ತಮ ಆರ್ಥಿಕ 
ಪರಿಸ್ಥಿತಿಯುಳ್ಳ ಧೈತನಾದರೂ ನಮ್ಮದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಇದನ್ನು ಸರ್ಕಾರದವರು 
ಆಲೋಚನೆ ಮಾಡಬೇಕು. ಆದರೆ ಜಾನುವಾರುಗಳ ವಿಚಾರದಲ್ಲಿ ಒಂದು ಬೇರೆ 
ಕನಿಕರವಾದಂಥ ವಿಷಯ ಎಂದರೆ ಇವು ನಮಗೆ ನಮ್ಮತಾಯಿ-ತಂದೆಗಳಿಗಿಂತ ಅಧಿಕವಾಗಿ 
ಹಾಲು ಕೊಟ್ಟು ನಮನ್ನು ಅವು ಸಾಕುತಿವೆ. ಆದರೆ ಅವು ವಯಸ್ಸಾಗಿ-ನಿಶ್ಯಕ್ತಿ ಹೊಂದಿದ್ದಾಗ 
ಅವುಗಳನ್ನು ಕಟುಕರಿಗೆ ಕೊಲೆ ಮಾಡಲು ಮಾರಾಟ ಮಾಡಿಬಿಡುತ್ತಾರೆ ಸರ್ಕಾರದರು ಈ 


90 ಬಿ.ಎಲ್‌. ಸುಬಮ 
Ko 


ವಿಚಾರವನ್ನು ಗುಪ್ತರೀತಿಯಲ್ಲಿ ಪತ್ತೆ ಮಾಡಬಹುದು. ಆ ರೀತಿ ಮಾಡಿ ಅಂಥಾ 
ಕಾನೂನಲ್ಲೆನಾದರೂ ಇದ್ದರೆ ಅವರಿಗೆ ಶಿಕ್ಷಿ ವಿಧಿಸಿ ನಮನ್ನು ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ 
ನಮಗೆ ಚಿನ್ನಾಗಿ ನಮಗೆ ಹಾಲನ್ನು ಕೊಟ್ಟು ಸಂರಕ್ಷಣೆ ಮಾಡಿದಂಥ ಈ ಗೋವುಗಳ 
ಕೊಲೆಯನ್ನು ಕಡ್ಡಾಯದಿಂದ ತಡೆಗಟ್ಟಬೇಕೆಂದು ಸರ್ಕಾರದವರಲ್ಲಿ ಪ್ರಾರ್ಥನೆ 
ಮಾಡಿಕೊಳ್ಳುತ್ತೇನೆ. 


ಇನ್ನು ರೈತನಿಗೆ ಹತ್ತಿರವಾದ ವಿಷಯವೆಂದರೆ ಅದು ಅರಣ್ಯ ಶಾಖೆಗೆ ಸಂಬಂಧಿಸಿದ್ದು. 
ನಮಲ್ಲಿ ಅರಣ್ಯ ಸಂಪತ್ತು, ಹೆಚ್ಚಾಗಿದ್ದೂ ಇಲ್ಲ. ಇದರಿಂದಲೂ ರೈತನಿಗೆ ಬಹು ಅನಾನುಕೂಲ 
ಉಂಟಾಗಿದೆ. ನಮ್ಮ ಅರಣ್ಯ ಇಲಾಖೆಯನ್ನು ಇನ್ನು ಹೆಚ್ಚು ಅಭಿವೃದ್ಧಿ ಮಾಡಿ ನಮ್ಮ 
ವಸಸಂಪತ್ತನ್ನು ಅಭಿವೃದ್ಧಿ ಮಾಡಬೇಕಹಿಬ ಅಭಿಮಾನ ನಮ್ಮ ಈಗಿನ ಮಂತ್ರಿಗಳಲ್ಲಿ ಹೆಚ್ಚಾಗಿದೆ. 
ಇದಕ್ಕಾಗಿ ನಮ್ಮಅರಣ್ಯ ಶಾಖೆಯ ಮಂತ್ರಿಗಳು ಬಹಳ ಶ್ರಮ ವಹಿಸಿ ಕೆಲಸ ಮಾಡುತಿದ್ದಾರೆ. 
ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕಾದ್ದು ಅಗತ್ಯ. ನಾನು ಕಾಡು ಹೆಚ್ಚಾಗಿರತಕ್ಕಂಥ 
ಚಿಕ್ಕಮಗಳೂರು ಜಿಲ್ಲೆಯಿಂದ ಬರುತ್ತಿದ್ದೇನೆ. ಈ ದಿವಸ ಅರಣ್ಯ ಇಲಾಖೆಯವರು ನನಗೆ 
ತಿಳಿಯದಂತೆ ಆ ನಮ್ಮಕಾಡು ಪ್ರದೇಶದಲ್ಲಿ 500 ಎಕರೆಗಳಿಂದ ಸಾವಿರ ಎಕರೆವರೆಗೂ 
ಅಲ್ಲಿರತಕ್ಕೆ ಮರವಳಿಯನ್ನು ಇದ್ದಲಿಗಾಗಿ ಕಡಿಯಲು ಕೊಡುತ್ತಿದ್ದಾರೆ. ಹಾಗೆ ಕಡಿದು ಎಲ್ಲಾ 
ರಿಲೀಜ್‌ ಆಗುತ್ತೋ ಆ ಪ್ರದೇಶದಲ್ಲಿ ಅರಣ್ಯ ಶಾಖೆಯವರು ಸಾಗುವನಿ ಪ್ಲಾಂಟೇಷನ್ನನ್ನು 
ಬೆಳೆಸುವುದಾಗಿ ಹೇಳುತ್ತಿದ್ದಾರೆ. ಈ ದಿವಸ ಅಲ್ಲಿ 5-6 ಸಾವಿರ ಎಕರೆಗಳಿದ್ದ ಮರಗಳನ್ನೆಲ್ಲ 
ಕತ್ತರಿಸಿ ಇದ್ದಿಲನ್ನು ಮಾಡುತ್ತಿದ್ದಾರೆ. ಈಗ ಇದ್ದ ಅಷ್ಟು ಮರಗಳನ್ನೆಲ್ಲ ಅವರು ಕತ್ತರಿಸಿ 
ಹಾಕಿದ ಮೇಲೆ ಮತ್ತೆ ಯಾವ ಕಾಲಕ್ಕೆ ಇವರು ಅಲ್ಲಿ ಮರಗಳನ್ನು ಬೆಳೆಸುವುದು? ಎಷ್ಟು 
ದಿವಸಗಳು ಬೇಕು? ಈ ರೀತಿ ಇರತಕ್ಕ ಮರಗಳನ್ನೆಲ್ಲ ಕಡಿದು ಹಾಳು ಮಾಡಿ ಮುಂದೆ 
ಹೊಸವನ್ನೆ ಬೆಳೆಸುತ್ತೇವೆಂದರೆ ಇದರಿಂದ ದೇಶಕ್ಕೆ ಖಂಡಿತ ಭಾರಿ ತೊಂದರೆಯಾಗುತ್ತದೆ. 
ಈ ದಿವಸ ಈ ಇದ್ದಿಲು ಸುಡುವ ನೆಪದಲ್ಲಿ ಭಾರಿನಾಟ ಬೇರೆ ಕಡೆಗೆ ಸಾಗುತ್ತಿದೆ. ಈ 
ದಿವಸ ಕೆಲವು ಸ್ಟಾರ್ಥಿಗಳೂ-ಲಾಭ ಬಡುಕರೂ ಇದ್ದಿಲು ಸುಡತಕ್ಕ ನೆಪದಲ್ಲಿ ಕಾಡನ್ನು 
ಕಡಿದು ಬೆಲೆಯಾದ ಮರಗಳನ್ನೆಲ್ಲ ಕತ್ತರಿಸಿ ಕಳ್ಳತನದಲ್ಲಿ ಬೇರೆ ಕಡೆಗೆ ಸಾಗಿಸುತ್ತಿದ್ದಾರೆ. 
ಇದರಿಂದ ಈ ದಿವಸ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರುವಂತಾಗಿದೆ. ಈ ಮರಗಳನ್ನು 
ಕತ್ತರಿಸಿ ಬೇರೆ ಕಡೆಗೆ ಸಾಗಿಸಿ ಸಾಲದ್ದಕ್ಕೆ ಆ ಮರಗಳ ಬೇರನ್ನು ಅಗೆದು ಕಿತ್ತು ಅವುಗಳನ್ನು 
ಸುಟ್ಟು ಇದ್ದಿಲನ್ನು ಮಾಡುತ್ತಿದ್ದಾರೆ. ಈ ರೀತಿ ಆಗುತ್ತಿರುವುದರಿಂದ ಈ ದಿವಸ ಜನರಲ್ಲಿ 
ಈ ಅರಣ್ಯ ಇಲಾಖೆಯಲ್ಲಿ ತುಂಬಾ ಅನ್ಯಾಯ ನಡೆಯುತ್ತಿದೆ ಎಂದು ಭಾವನೆ ಬಂದಿದೆ. 
ಈ ವಿಚಾರಕ್ಕೆ ಸರ್ಕಾರದವರು ಹೆಚ್ಚಿನ ಗಮನ ಕೊಡುತ್ತಾರೆಂದು ನಾನು ತಿಳಿದುಕೊಂಡಿದ್ದೇನೆ. 
ಕೆಲವರು ಕೇರಳದಿಂದ ಇಲ್ಲಿಗೆ ಮರದ ವ್ಯಾಪಾರಕ್ಕಾಗಿ ಬಂದು ಅಲ್ಲಲ್ಲೇ ಉಳಿದಿದ್ದಾರೆ. 
ಅವರ ಪೈಕಿ ಕೆಲವರು ಏನೇನೋ ನೆಪ ಹೇಳಿಕೊಂಡು ತಲಾ 4-5 ಎಕರೆ ಕಾಡು ಪ್ರದೇಶವನ್ನು 
ದರಖಾಸ್ತು ಮೂಲಕ ಪಡೆದುಕೊಂಡಿದ್ದಾರೆ. ಹೀಗೆ ಅವರು ಜಮೀನನ್ನು 


ಪ್ರತಿಭಾವಂತ ಸಂಸದೀಯ ಹಟು 9] 


ಪಡೆದುಕೊಂಡಿರುವುದರಿಂದ ಅಲ್ಲಿರತಕ್ಕ ಕಾಡೆಲ್ಲ ಸರ್ವನಾಶವಾಗುತಿದೆ. ಈ ವಿಚಾರಕ್ಕೆ 
ಸರ್ಕಾರದವರು ಮೊದಲು ಗಮನ ಕೊಡಬೇಕು. ಇಲ್ಲವಾದರೆ ಈ ಕಾಡು ನಾಶವಾಗಿ 
ಮುಂದೆ ಮಳೆಯಿಲ್ಲದೆ ಹೋಗಿ ರೈತನಿಗೆ ತುಂಬಾ ತೊಂದರೆಯಾಗುತ್ತದೆ. ಆದುದರಿಂದ 
ಈ ವಿಚಾರಕ್ಕೆ ಸರ್ಕಾರದವರು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ವೈವಸಾಯ ಮಾಡತಕ್ಕ 
ರೈತನಿಗೆ ಅನುಕೂಲ ಕಲ್ಲಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. 

ಇನ್ನು ಕೆಲವರು ಕಾಫಿ ತೋಟ ಮಾಡಲು ಅರಣ್ಯ ಪ್ರದೇಶಗಳನ್ನು ಕೇಳುತಿದ್ದಾರೆ. 
ಅಂಥವರಿಗೆ ಬೆಟ್ಟಗುಡ್ಡಗಳಿರುವ ತಕ್ಕೆ ಜಾಗದಲ್ಲಿ ಕೊಡುತ್ತೇವೆಂದು ಹೇಳುತ್ತಿದ್ದಾರೆ. ಅಂಥ 
ಕಡೆಗಳಲ್ಲಿ ಈ ವ್ಯವಸಾಯ ಮಾಡಲು ಸಾಧ್ಯವೇ ಎಂಬುದನ್ನು ಯೋಚನೆ ಮಾಡಬೇಕು. 
ಈ ವಿಚಾರದಲ್ಲಿ ಮಾನ್ಯ ಅರಣ್ಯ ಖಾತೆಯ ಸಚಿವರು ಇಲಾಖೆಯಲ್ಲಿದತಕ್ಕ ತಜ್ಞಥ ಹಾಗೂ 
ಅನುಭವ ಇರತಕ್ಕ ಜನರ ಸಲಹೆ ಹಾಗೂ ಅವರ ಅಭಿಪ್ರಾಯಪಡೆದು ಇದನ್ನು ಮಾಡತಕ್ಕದ್ದು 
ಅವಶ್ಯಕ ಎಂದು ಹೇಳುತ್ತೇನೆ. ಏತಕ್ಕೆಂದರೆ ಬೆಟ್ಟದ ಪ್ರದೇಶದಲ್ಲಿ ಒಂದು ಎಕರೆ ತೋಟ 
ಬೆಳೆಸಲು ಕನಿಷ್ಠ ಪಕ್ಷ 5 ಸಾವಿರ ರೂ ಖರ್ಚಾಗುತ್ತದೆ. ತಂಪಾದ ಜಾಗದಲ್ಲಿ ಜಮೀನನ್ನು 
ಕೊಟ್ಟರೆ 2-3 ವರ್ಷಗಳಲ್ಲಿ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ಹೀಗೆ ಕಾಫಿ 
ತೋಟಕ್ಕೆ ಜಮೀನು ಇಲ್ಲ ಅಂತ ಹೇಳಿದರೆ ಇತ್ತ ಅರಣ್ಯದಲ್ಲಿ ಮರಗಳಾದರೂ 
ಸರಿಯಾಗಿರುತ್ತವೆಯೋ ಎಂದರೆ ಅದೂ ಇಲ್ಲ. ಈ ಮರಗಳ ಅಕ್ರಮ ಸಾಗಣಿಕೆ ನಾನಾ 
ರೀತಿಯಲ್ಲಿ ನಡೆಯುತ್ತಿದೆ. ಉದಾಹರರಣೆಗೆ ಹೇಳುವುದಾದರೆ ಮುತ್ತೋಡಿ ಎಂಬ 
ಸ್ಥಳಕ್ಕೆ ಆರು ಮೈಲಿ ದೂರದಲ್ಲಿ ಹಿಬ್ಬಾಕೊಡಿಗೆ ಎಂಬ ಸ್ಥಳದಲ್ಲಿ ರಸ್ತೆ ಪಕ್ಕದಲ್ಲೇ ಒಂದು 
ದೊಡ್ಡ ಸಾಗುವಾನಿ ಮರ ಸುಮಾರು 20 ಘನ ಅಡಿ ಇದ್ದಂಥ ಮರವಿತ್ತು. ಆ ಮರದ ಸುತ್ತ 
ಮುತ್ತಲೂ ಫಾರೆಸ್ಟ್‌ ಇಲಾಖೆಗೆ ಸೇರಿದ ರೇಂಜರೂ-ಘುರೆಸ್ಟರೂ ಇರುತ್ತಾರೆ. ಆದರೂ ಆ 
ಮರ ಇದ್ದಕ್ಕಿದ ಹಾಗೆ ಅಲ್ಲಿಂದ ಮಾಯವಾಗಿದೆ. ಎಲ್ಲಿ ಹುಡುಕಿದರೂ ಆ ಮರ ಸಿಕ್ಕಲಿಲ್ಲ. 
ಒಂದು ವೇಳ ನೆಲವೇ ಆ ಮರವನ್ನು ತಿಂದುಬಿಟ್ಟಿತ್ರೇನೋ ಎನ್ನುವ ಸಂಶಯ ನಮಗೆ 
ಬಂದಿದೆ? ಇನ್ನು ಕಸ್ಕೆಮನೆ ಸ್ಟೇಟ್‌ ಫಾರೆಸ್ಟಿಗೆ ಸೇರಿದ ಸಂಗಮೇಶ್ವರ-ಸಿಂಗಾರ-ಹಿರಿಯಟ್ಟಿ 
ಇತ್ಯಾದಿ ಕಡೆಗಳಲ್ಲಿ 2.3 ಲಕ್ಷ ರೂ. ಗಳ ಬೆಲೆ ಬುಳತಕ್ಕ ಮರಗಳನ್ನು ಕಡಿದು ಕಳ್ಳತನದಲ್ಲಿ 
ಮಾರಾಟ ಮಾಡಲಾಗಿದೆ ಎಂದು ಅಲ್ಲೆಲ್ಲ ಇದು ಒಂದು ದೊಡ್ಡ ಕಥೆಯಾಗಿಬಿಟ್ಟಿದೆ. 
ಸರ್ಕಾರದವರು ಖಂಡಿತ ಇದನ್ನೆಲ್ಲ ಪತ್ತೆ ಮಾಡಬೇಕು. ಇಲ್ಲದಿದ್ದರೆ ಸರ್ಕಾರಕ್ಕೆ ತುಂಬಾ 
ಕೆಟ್ಟ ಹೆಸರು ಬರುತ್ತೆ. ದೇಶದ ಹಿತದ್ಧಷ್ಟಿಯಿಂದಲೂ, ಇಲಾಖೆಯವರ ಹಿತದೃಷ್ಟಿಯಿಂದಲೂ 
ಪ್ರಾಮಾಣಿಕತೆಯ ಬೃಷ್ಟಿಯಿಂದಲೂ ಸರ್ಕಾರ ಇದಕ್ಕೆ ಹೆಚ್ಚಿನ ಗಮನ ಕೊಡಬೇಕು. 

ಇನ್ನು ನಮಗೆ ಈ ಕಾಡಿನಲ್ಲಿರತಕ್ಕ ಮರಗಳೆಷ್ಟು ಪ್ರಾಮುಖ್ಯವೋ ಆ ಕಾಡಿನಲ್ಲಿರತಕ್ಕ 
ಪ್ರಾಣಿಗಳು ನಮಗೆ ಅಷ್ಟೇ ಮುಖ್ಯ. ಅವುಗಳನ್ನು ರಕ್ಷಣೆ ಮಾಡಬೇಕಾದ್ದು ಬಹಳ 
ಪ್ರಾಮುಖ್ಯವಾದ ವಿಷಯ. ಆಗಾಗ್ಗೆ ಈ ಖೆಡ್ಡಾ ಆಪರೇಷನ್‌ ಮಾಡಿ ನೂರಾರು ಆನೆಗಳನ್ನು 
ಹಿಡಿದು ಅವು ಒಂದನ್ನೊಂದು ಅಗಲಿ ಹೋಗುವಾಗ ಅವುಗಳು ಪಡತಕ್ಕ ವ್ಯಥೆಯನ್ನು 


92 ಬಿ.ಎಲ್‌. ಸುಬ್ಬಮ್ಮ 


ನೋಡಿದರೆ ಅಂಥ ಕರುಣಾಜನಕವಾದ ಪರಿಸ್ತಿತಿ ಮತ್ತೊಂದಿಲ್ಲ ಅಂತ ಹೇಳಬಹುದು. 
ಅವುಗಳ ಸಂಕಟವನ್ನು ನೋಡುವುದಕ್ಕಾಗುವುದಿಲ್ಲ. ಆದರೆ ಇಂಥ ಒಂದು ಸಂಕಟವಾದ 
ಪರಿಸ್ಥಿತಿಯನ್ನು ನೋಡಿ ಆನಂದ ಪಡುವಂಥ ಜನರು ಈ ದೇಶದಲ್ಲಿ ಎಷ್ಟಿದ್ದಾರೋ ನಾನಂತೂ 
ಕಾಣೆ. ಈ ಹಿಂದೆ ದುಡ್ಡು ಸಂಪಾದನೆ ಮಾಡಲು ಆ ಆನೆಗಳನ್ನು ಹಿಡಿದು ಮಾರಾಟ 
ಮಾಡುತ್ತಿದ್ದರು. ಆದ್ದರಿಂದ ಸರ್ಕಾರದವರು ಈ ವನ್ಯ ಮೃಗಗಳನ್ನು ರಕ್ಷಣೆ ಮಾಡಲು 
ಅವಕಾಶ ಮಾಡಿಕೊಡಬೇಕು. ಕೆಲವರಿಗೆ ಷಿಕಾರಿಗಾಗಿ ಬಂದೂಕು ಲೈಸೆನ್ಸ್‌ ಕೊಡುತ್ತಿದ್ದಾರೆ. 
ಇದನ್ನು ಆದಷ್ಟು ಕಡಿಮೆ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. 


ಇನ್ನು ರೈತನಿಗೆ ಹತ್ತಿರವಾದ ಮತ್ತೊಂದು ವಿಚಾರವೆಂದರೆ ಅದು ಸಹಕಾರ ಸಂಘಗಳ 
ವಿಚಾರ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಆಪೇಕ್ಷಿಸುತ್ತೇನೆ. ಈ ಸಹಕಾರ 
ಸಂಘಗಳು ರೈತನಿಗೆ ಕಾಮಧೇನು ಕಲ್ಪವೃಕ್ಷವದ್ದ ಹಾಗೆ. ರೈತನಿಗೆ ಇವುಗಳಿಂದ ಬಹಳ 
ಪ್ರಯೋಜನವಿದೆ. ನಮ್ಮದೇಶದ ನಾಯಕರಾದ ಪಂಡಿತ್‌ ಜವಾಹರಲಾಲ್‌ ನೆಹರೂರವರು 
ಹೇಳಿರುವಂತೆ ದೇಶದಲ್ಲೆಲ್ಲ ಕಾಮನ್‌ವೆಲ್ಡ್‌ ಕೋ-ಆಪರೇಟ್‌ ಬೇಸಿಸ್‌ ಮೇಲೆ ದೇಶದಲ್ಲಿರತಕ್ಕೆ 
ರೈತರೆಲ್ಲ ಸಹಕಾರದಿಂದ ಬಾಳ್ವೆ ಮಾಡಬೇಕೆಂಬುದಾಗಿ ಅವರೇನು ಒಂದು ತತ್ವ ಹೇಳಿದ್ದಾರೆ 
ಅದನ್ನು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ. ಇಲ್ಲಿಯವರೆಗೂ ಈ ಸಂಸ್ಥೆಗಳು ರೈತನಿಗೆ 
ಬೇಕಾದಷ್ಟು ಸಹಾಯ ಸಹಕಾರಗಳನ್ನು ನೀಡಿವೆ. ಈ ದಿವಸ ವ್ಯವಸಾಯಗಾರರ ಪರಿಸ್ಥಿತಿ 
ಎಷ್ಟು ಸುಧಾರಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಾಗಿದೆ. ಆದುದರಿಂದ ಈ ಸಂಸ್ಥೆಗಳು 
ಈ ದಿವಸ ಹೇಗೆ ಕೆಲಸ ಮಾಡುತಿದೆ ಎಂಬುದನ್ನು ವೀಕ್ಷಿಸಬೇಕಾದುದ್ದು ಬಹು 
ಪ್ರಾಮುಖ್ಯವಾದದ್ದು. ಈ ದಿವಸ ಅನೇಕ ಗ್ರಾಮಗಳಲ್ಲಿ ಈ ಕೊಟ್ಟಣದ ಅಕ್ಕಿ-ಎಣ್ಣೆಯ 
ಗಾಣ, ಚರ್ಮ ಹೆದ ಮಾಡುವುದು ಇತ್ಕಾದಿ ಗ್ರಾಮ ಕೈಗಾರಿಕೆಗಳಿಗೆ ದುಡ್ಡನ್ನು 
ಕೊಟ್ಟಿರುವುದೇನು ಕಡಿಮೆಯಾಗಿಲ್ಲ. ಇವುಗಳಲ್ಲಿ ಸರಿಯಾಗಿ ಕೆಲಸ ಮಾಡದೆ ದುಡ್ಡನ್ನು 
ತಿಂದು ಹಾಕಿವೆ ಎಂತ ಪುಕಾರುಗಳು ಕೇಳಿ ಬರುತ್ತಿವೆ. ಸರ್ಕಾರದವರು ಕೂಡಲೆ ಎಚ್ಚರಿಕೆ 
ತೆಗೆದುಕೊಳ್ಳದಿದ್ದರೆ ಕೊನೆಗೆ ಈ ಸಂಘಗಳಿದ್ದಲ್ಲಿ ಗುರ್ತಿಸುವುದಕ್ಕೆ ಸಹ ಒಂದು 
ಸಾಮಾನಿಲ್ಲದಂತಾಗುತ್ತದೆ. ಮುಂದೆ ಸರ್ಕಾರ ಅವಹೇಳನಕ್ಕೆ ಗುರಿಯಾಗಬೇಕಾಗುತ್ತದೆ. 
ಈ ವಿಚಾರಕ್ಕೆ ಸರ್ಕಾರ ತೀವ್ರ ಗಮನ ಕೊಡಬೇಕು. ಇನ್ನು ಅನೇಕ ಸಹಕಾರ ಸಂಘಗಳಲ್ಲಿ 
ಸಾಲ ಕೊಟ್ಟ ಹಣ ಸಂಪೂರ್ಣವಾಗಿ ವಾಪಸ್ಸು ಬಂದಿಲ್ಲ. ಈ ಸೊಸೈೆಟಿಗಳಲ್ಲಿ ಸಾಲ 
ತೆಗೆದುಕೊಂಡರೆ ಅದು ವಾಪಸ್ಸು ಕೊಡತಕ್ಕ ಸಾಲವೇ ಅಲ್ಲ ಅನ್ನುವ ಭಾವನೆ ಜನರಲ್ಲಿ 
ಬಂದಿದೆ. ಈ ಸಾಲ ಪಡೆದು ತಫ್ಪಿತಸ್ನರಾಗಿ ಬರತಕ್ಕವರು ಮಹನೀಯರಾಗಲಿ- 
ಮಹಿಳೆಯರಾಗಿರಲಿ, ಅವರಿಗೆಲ್ಲ ನಿಷ್ಕರುಣೆಯಿಂದ ಕ್ರಮ ಕೈಗೊಂಡು ಈ ಹಣವನ್ನು 
ವಸೂಲ್ಲಾಡಬೇಕೆಂದು ಹೇಳುತ್ತೇನೆ. ಈ ದೃಷ್ಟಿಯಿಂದ ಸರ್ಕಾರದವರು ಈ ಸಹಕಾರ 
ಸಂಘಗಳಿಗೆ ಹೆಚ್ಚಿನ ನಿಗಾ ಕೊಡಬೇಕೆಂದು ಹೇಳುತ್ತೇನೆ. ಇತ್ತೀಚೆಗೆ ಈ ಡಿಫಾಲ್ಬರುಗಳು, 


ಪುತಿಭಬಾದಂತ ಸಂಸದೀಯ ಪಟು 93 


ಹೆಚ್ಚಾಗುತ್ತಿದ್ದಾರೆ. ಆ ನಮ್ಮ ಚಿಕ್ಕಮಗಳೂರು ಬ್ಯಾಂಕಿನಲ್ಲಿ ಈ ಡಿಘಫಾಲ್ಬರ್‌ ಸಂಖ್ಯೆ 
ಜಾಸ್ತಿಯಾಗಿರುವುದೊಂದೇ ಅಲ್ಲದೆ ಅಲ್ಲೆ ಮೊನ್ನೆ ಎಲೆಕ್ಟನ್‌ ಸಹ ಆಗಿದೆ - ಆ ಬಗ್ಗೆ 
ಹೈಕೋರ್ಟಿನಿಂದ ಸ್ಟೇ ಆರ್ಡರನ್ನು ತಂದಿದ್ದಾರೆ . ಆದರೆ ಅಂಥಾ ಪರಿಸ್ಥಿತಿ ಈ ಸಂಘಗಳಿಗೆ 
ಬರಬಾರದು ಅಂತ ನಾನು ತಿಳಿದುಕೊಂಡಿದ್ದೇನೆ. ಇನ್ನು ಈ ಸಂಘಗಳ ಲೆಕ್ಕಪತ್ರಗಳನ್ನು 
ಆಡಿಟ್‌ ಮಾಡತಕ್ಕ ಬಗ್ಗೆ ಅದು ಸಕಾಲದಲ್ಲಿ ನಡೆಯುತ್ತಿಲ್ಲ. ಈ ವಿಚಾರದಲ್ಲಿಆ ಎ.ಜಿ.ಆರ್‌. 
ಸಮಿತಿ ವರದಿಯಲ್ಲಿ ಸೂಚಿಸಿರತಕ್ಕ ಸಲಹೆಯನ್ನು ಸರ್ಕಾರದವರು ಜಾರಿಗೆ ತರುವಂತೆ 
ಏರ್ಪಾಡು ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. 


ಗಾಮಾಭಿವೃದ್ದಿ ವಿಚಾರದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬಂದಿರುವವಳಾಗಿದ್ದರಿಂದ 

ಎರಡು ನಿಮಿಷ ಮಾತನಾಡಲು ಅವಕಾಶ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಹಳ್ಳಿಯ 

ಕಡೆ ಸಂಚಾರ ಸೌಲಭ್ಯಗಳಿಲ್ಲದೆ ತೊಂದರೆಯಾಗಿದೆ. ಮೈಸೂರು ದೇಶ ಮೊದಲು 9 

ಜಿಲ್ಲೆಗಳಿಂದ ಕೂಡಿದ್ದುದು ಈಗ 19 ಜಿಲ್ಲೆಗಳಿಂದ ಕೂಡಿದ್ದಾಗಿದೆ. ಖರ್ಚು ಮಾಡತಕ್ಕ 
ಹಣವನ್ನು ಎಷ್ಟು ಕಡಿಮೆ ರೀತಿಯಿಂದ ಖರ್ಚು ಮಾಡಿದರೂ ಸಹ ಎಲ್ಲ ಭಾಗಗಳಿಗೂ 

ಒದಗಿಸುವುದಕ್ಕೆ ತುಂಬ ಕಷ್ಟವಾಗಿದೆ. ಆದರೂ ಹಿಂದುಳಿದಿರತಕ್ಕ ಮಲೆನಾಡು ಪ್ರದೇಶಗಳಲ್ಲಿ 
ಸಂಚಾರ ಸೌಕರ್ಯಕ್ಕಾಗಿ ಹೆಚ್ಚು ಸಹಾಯ ಮಾಡಬೇಕು. ಮೊನ್ನೆಯ ದಿನ ಒಂದು ಪ್ರಶ್ನೆ 
ಕೇಳಿದಾಗ ಮಾನ್ಯ ಮಂತ್ರಿಗಳು, ತಾಲ್ಲೂಕು ಬೋರ್ಡ್‌ಗಳು ಇಂಥ ರಸ್ತೆಯನ್ನು 
ನೋಡಿಕೊಳ್ಳಬೇಕೆಂದು ಅಪ್ಪಣೆ ಕೊಡಿಸಿದರು. ತಾಲ್ಲೂಕ್‌ ಬೋರ್ಡ್‌ಗಳ ಸ್ಥಿತಿ ಏನಾಗಿದೆ 

ಎಂದರೆ, ಅವರು ತಮ್ಮವರಮಾನದಿಂದ ಒಂದು ರಸ್ತೆಯನ್ನೂ ಸಹ ಪೂರ್ಣವಾಗಿ ಮಾಡಲು 

ಸಾಧ್ಯವಿಲ್ಲ. ತಾಲ್ಲೂಕು ಬೋರ್ಡಿನ ವರಮಾನ ಒಂದೂವರೆ ಲಕ್ಷ ರೂಪಾಯಿ ಇದ್ದರೆ 

ಒಂದು ರಸ್ತೆಯ ಖರ್ಚು ಎರಡು ಲಕ್ಷ ರೂಪಾಯಿಗಳವರೆಗೂ ಆಗುತ್ತದೆ. ತಾಲ್ಲೂಕು 

ಬೋರ್ಡ್‌ ಗ್ರಾಮಾಂತರ ರಸ್ತೆಗಳನ್ನೂ ನಡೆಸಿಕೊಂಡು ಹೋಗುವುದಕ್ಕೆ ಕಷ್ಟವಾಗುತ್ತದೆ. 

ಸರ್ಕಾರದವರು ಈ ರಸ್ಸೆಗಳನ್ನು ಮಾಡಿಸಿ ಅದನ್ನು ಮೈನ್‌ಟೇನ್‌ ಮಾಡಲು ತಾಲ್ಲೂಕ್‌ 

ಬೋರ್ಡ್‌ಗಳಿಗೆ ಹಣವನ್ನು ಕೊಟ್ಟು ಅವುಗಳಿಗೆ ವಹಿಸಬಹುದು. ಇಲ್ಲದೆ ಇದ್ದರೆ ಇನ್ನೂ 
ಕುಡಿಯುವ ನೀರಿನ ತೊಂದರೆ ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳ ಹೆಚ್ಚಾಗಿದೆ. 

ಇದಕ್ಕೂ ಸರ್ಕಾರ ಸಹಾಯ ಮಾಡಬೇಕು. ಹಿಂದುಳಿದಿರುವ ಹಳ್ಳಿಯ ಪ್ರದೇಶಗಳನ್ನು 
ಅಭಿವೃದ್ಧಿಗೆ ತರುವುದಕ್ಕೆ ಸರ್ಕಾರದವರು ಹೆಚ್ಚಿನ ಸಹಾಯ ಮಾಡಬೇಕೆಂದು ಹೇಳಿ ನಮ್ಮ 
ಮುಂದೆ ಇಟ್ಟಿರತಕ್ಕ ಬೇಡಿಕೆಗಳಿಗೆ ನಾನು ಪೂರ್ಣ ಬೆಂಬಲವನ್ನು ಕೊಟ್ಟು ಎರಡು 

ದಿವಸದಿಂದಲೂ ಮಾತನಾಡಲು ಪ್ರಯತ್ನಪಟ್ಟರೂ ಅವಕಾಶ ಸಿಗದೆ ಇವೊತ್ತು ಸಹ 

ಅಧ್ಯಕ್ಷಿಕೆಯವರು ಈ ದವಸ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನರ್ಪಿಸುತ್ತೇನೆ. 

(ವಿಧಾನ ಸಭಾ ಕಲಾಪ: ದಿನಾಂಕ : 21-3-1963) 


94 ಬಿ.ಎಲ್‌, ಸುಬ್ದದ್ದು 


18. ಕೈಗಾರಿಕಾ ಇಲಾಖೆಯ ಬೇಡಿಕೆ ಬಗ್ಗೆ 


ಸ್ಥಾಮೀ, ನಮ್ಮಮುಂದೆ ಇರತಕ್ಕ ಕೈಗಾರಿಕೆ ವಿಷಯವಾದ ಬೇಡಿಕೆಗೆ ನನ್ನ 
ಪೂರ್ಣ ಬೆಂಬಲವನ್ನು ಕೊಡುತ್ತಾ ಒಂದೆರಡು ಮಾತುಗಳನ್ನು ಹೇಳಲು ಅಪೇಕ್ಷೆಪಡುತ್ತೇನೆ. 
ಮೈಸೂರು ದೇಶ ಸ್ವಾತಂತ್ರ , ಬರುವುದಕ್ಕೆ ಮೊದಲಿನಿಂದಲೇ ಮಾದರಿಯ ಮೈಸೂರು 
ಎಂದು ಹೇಳಿ ಕೈಗಾರಿಕೆಯ ವಿಷಯದಲ್ಲಿ ಪ್ರಶಸ್ತಿಯನ್ನೂ ಪಡೆದಿತ್ತು. ಶ್ರೀಮಾನ್‌ 
ವಿಶ್ವೇಶ್ವರಯ್ಯನವರಂತಹ ಕೈಗಾರಿಕೆ ಪ್ರತಿಪಾದಕರು ನಮ್ಮ ಕ್ಕೆಗಾರಿಕೆಯಲ್ಲಿ ಪ್ರಮುಖ ಪಾತ್ರ 
ಮಹಿಸಿ ಮುಂದುವರಿಸಿರುವುದನ್ನು ಈ ದೇಶದಲ್ಲಿ ಬೆಳೆಸುತ್ತಾ ಬಂದು ಮೈಸೂರಿಗೇ ಒಂದು 
ವಿಶಿಷ್ಟ ಸ್ಥಾನ ಕಲ್ಲಿತವಾಗಿತ್ತು. ಈಗಲೂ ಸಹ ಅವರು ಬೆಳೆಸಿರತಕ್ಕ ಕೈಗಾರಿಕೆಗಳ 
ವಿಸ್ತರಣೆಯಾಗಿ, ದೊಡ್ಡದಾಗಿ ಈ ದೇಶದಲ್ಲಿ ಉತ್ಪನ್ನ ಮಾಡಲು ಉತ್ತಮವಾದ 
ಕೆಲಸಗಾರರುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಮ್ಮ ಮೈಸೂರು ದೇಶದಲ್ಲಿ 
ಪ್ರಾರಂಭ ಮಾಡಿರತಕ್ಕ ಕೈಗಾರಿಕೆಗಳು ಈಗ ತಾನೇ ತಾರುಣ್ಯಾವಸ್ಥೆಯಲ್ಲಿದ್ದು ಮುಂದೆ ದೇಶಕ್ಕೆ 
ಹೆಚ್ಚಿನ ಸಂಪತ್ತನ್ನು ಕೊಡತಕ್ಕೆ ಉದ್ಯಮಗಳಾಗುತ್ತವೆ ಎಂದು ನಾನು ಭಾವಿಸುತ್ತೇನೆ. ಈಗಾಗಲೇ 
ಮಾತನಾಡಿದ ಅನೇಕ ಜನ ಸದಸ್ಯರು ಕೈಗಾರಿಕೆಯ ವಿಷಯವಾಗಿ ಉತ್ತಮವಾದ ಸಲಹೆಗಳನ್ನು 
ಕೊಟ್ಟಿದ್ದಾರೆ. 
ಗ್ರಾಮ ಕೈಗಾರಿಕೆಗಳ ವಿಷಯದಲ್ಲಿ ಅದರ ಅಭಿವೃದ್ದಿ ಹೇಗಿದೆ ಎನ್ನುವದನ್ನು ನೋಡಿದರೆ 
ಸರಕಾರವೇನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕೈಗಾರಿಕಿಯನ್ನು ಸ್ಥಾಪಿಸಿತ್ತು. ಆದರೆ 
ಯಾವ ದೃಷ್ಟಿಯಿಂದ ಯೋಚನೆ ಮಾಡಿ ಜನತೆಗೆ ಮತ್ತು ದೇಶಕ್ಕೆ ಸಹಾಯವಾಗಬೇಕೆಂದು 
ಮಾಡಿದ್ದರೋ ಆ ಗುರಿಯನ್ನು ಮುಬ್ಬಲು ಸಾಧ್ಯವಾಗದುದರಿಂದ ಈ ವಿಷಯದಲ್ಲಿ ಇನ್ನೂ 
ಹೆಚ್ಚಿನ ನಿಗಾ ಕೊಡತಕ್ಕದ್ದು ಬಹಳ ಅವಶ್ಯಕವಾಗಿದೆ. ಸರಕಾರದವರು ಗ್ರಾಮೀಣ ಕೈಗಾರಿಕೆಯ 
ಆಶ್ರಯದ್ಲಿ ಮಹಿಳೆಯರಿಗಾಗಿ ತರಬೇತಿ ಕೊಡುವುದಕ್ಕಾಗಿ Rural Artisan Centres 
ಎಂದು ತೆರೆದಿದ್ದಾರೆ. ಇದರಿಂದ ಬಡವರಾಗಿರತಕ್ಕವರಿಗೆ ವಿಧವೆಯರಿಗೆ ಒಂದು ತರಹೆ 
ಶಿಕ್ಷಣ ಸಿಕ್ಕಿ ಅವರು ತಮ್ಮ ಜೀವನವನ್ನು ತೆಗೆದುಹಾಕಿ ಇದನ್ನು ಮಹಿಳಾ ಸಮಾಜದವರಿಗೇ 
ಕೊಡಬೇಕೆಂದು ಸರಕಾರ ಮಾಡುತ್ತಿದೆ ಎಂದು ತಿಳಿದುಬರುತ್ತದೆ. ಈ ತರಹ ಮಾಡಿದರೆ 
ಶಿಕ್ಷಣ ಪಡೆದ ಶಿಕ್ಷಕರಿಗೆ ಅಡಚಣೆಯಾಗುತ್ತದೆ. ಆದ್ದರಿಂದ ಸರಕಾರದವರೇ ಗ್ರಾಮ 
ಕೈಗಾರಿಕೆಗಳ ಆಶ್ರಯದಲ್ಲೇ ಇದನ್ನು ನಡೆಸಿಕೊಂಡು ಹೋದರೆ, ಸರಕಾರದ ಉದ್ದೇಶ 
ಸಾರ್ಥಕವಾಗುತ್ತದೆ ಎಂದು ನಾನು ನಂಬಿಕೊಂಡಿದ್ದೇನೆ. 


ಇನ್ನು ಹೆಚ್ಚಿನ ಬೆಳೆ ಬೆಳೆಯುವುದಕ್ಕಾಗಿ ರೈತರಿಗೆ ಬೇಕಾಗುವಂತಹ ಗೊಬ್ಬರದ 
ಫ್ಯಾಕ್ರರಿಗಳನ್ನು ಪ್ರಾರಂಭ ಮಾಡಿ ಹೆಚ್ಚಿನ ಗೊಬ್ಬರವನ್ನು ಒಬಗಿಸಿಕೊಟ್ಟರೆ ಇದರಿಂದ 
ಉತ್ತಮ ಬೆಳೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಅಲ್ಲದೆ ಈಗ 
ಪರ್ಟಲೈಸರ್ಸ್‌ಗಳ ಬೆಲೆ ಬಹಳ ಜಾಸ್ತಿಯಾಗಿದೆ. ಇದನ್ನು ಈಗ ರೈತನು ಕೊಳ್ಳುವ 


ಪ್ರತಿಭಾವಂತ ಸಂಸದೀಯ ಪಟು 9೨ 


ಸಿಶಿಯಲ್ಲಿಲ್ಲ. ಈಃ ರೀತಿ ಗೊಬ್ಬರವನ್ನು ಕೊಂಡು ಕೊಂಡು ರೈತರು ಉತ್ತಮವಾದ ಬೆಳೆಯನ್ನು 
ಮಾಡುವುದು ಕಷ್ಟವಾಗಿದೆ. ಇದಕ್ಕಾಗಿ ಫರ್ಟಿಲೈೆಸರಸ್ಟ್‌ಗಳ ಫ್ಯಾಕ್ಷರಿಗಳನ್ನು ದೇಶದಲ್ಲಿ 
ಹೆಚ್ಚಾಗಿ ಬೆಳೆಸಿ ೈಶರಿಗೆ ಸುಲಭ ಬೆಲೆಯಲ್ಲಿ ಗೊಬ್ಬರ ಸಿಗುವಂತೆ ಮಾಡಿದರೆ, ರೈತನೂ 
ಬೆಳೆ ಬೆಳೆಸುವುದಕ್ಕೆ ಸಹಾಯಕವಾಗಿ ಸಾಕಷ್ಟು ಪ್ರಯೋಜನವಾಗಬಹುದು. 

ಆಮೇಲೆ ಸಣ್ಣ ಕೈಗಾರಿಕೆಗಳನ್ನು ನಡೆಸತಕ್ಕ ಜನರು ನಮ್ಮಬೇಶದಲ್ಲಿದ್ದಾರೆ. ಅವರಿಗೆಲ್ಲಾ 
ಸಾಕಷ್ಟು ಸಹಾಯ ಸಲಕರಣೆಗಳನ್ನು ಒದಗಿಸಿಕೊಟ್ಟರೆ, ಅದರಿಂದ ದೇಶದಲ್ಲಿ ಎಷ್ಟೋ 
ಸಾಮಾನುಗಳನ್ನು ತಯಾರು ಮಾಡಿ ಮಾರ್ಕೆಟ್ಟಿಗೆ ತಂದು ಮಾರಿದರೆ ಹೆಚ್ಚಿನ ಉತ್ಪಶ್ರಿಯೂ 
ಸರಕಾರಕ್ಕೆ ಬರುತ್ತದೆ. ಇದನ್ನು ಸರಿಯಾಗಿ ವಿಚಾರಣೆ ಮಾಡಿ ಜನಕ್ಕೆ ಅನ್ಯಾಯವಾಗದ 
ರೀತಿಯಲ್ಲಿ ಇವನ್ನೆಲ್ಲ ಮುಂದಕ್ಕೆ ತರುವುದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡಬೇಕು. 


ಮತ್ತೆ ಕೆಲವು ಕಡೆ ಕೈಗಾರಿಕೆ ಸಂಸ್ಥೆಗಳಿವೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಸುಮಾರು 
50-60 ವಷ ರ್ಗಗಳಿಂದಲೂ ಕೆಲಸ ಮಾಡುತ್ತಿರುವ ಬಿ. ವಂ. ಇಂಜಿನಿಯರಿಂಗ್‌ ವರ್ಕ್ಸ್‌" 
ಎನ್ನುವ ಸ ಸಂಸ್ಥೆ ಇದ್ರೆ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೂಪರ್‌ ಟ್ಯಾಕ್ಸ್‌ನ್ನು ಹೆಚ್ಚಾಗಿ 
ಕೊಡುವ ಸ ಸಂಸ್ಥೆ ಇದು ಎನ್ನುವುದು ಸರ್ಕಾರಕ್ಕೆ ಗೊತ್ತಿದೆ. ಇಂತಹ ನ್ಯಾಯವಾದ ಮತ್ತು 
ನಂಬಿಕೆಯುಳ್ಳರತಹ ಸಂಸ್ಥೆ ಸರಕಾರದಿಂದ ಸ್ವಲ್ಪ ಸಹಾಯವನ್ನೂ ಕೇಳುತ್ತಿಲ್ಲ. ಈ ಸಂಸ್ಥೆ 
ವಿಚಾರೆ ಮಾನ್ಯ ಸಚಿವರ ಗಮನಕ್ಕೂ ಬಣವೆ: ದಕ್ಕೆ ಏನು ಸಹಾಯಬೇಕು ಎನ್ನುವದು 
ಸರಕಾರದ ಮುಂದಿರಬಹುದು. ಷಹಿ ಬಗ್ಗೆ ತೀವ್ರವಾಗಿ ಪರ್ಯಾಲೋಚನೆ ಮಾಡಬೇಕೆಂದು 
ಸೂಚಿಸುತ್ತೇನೆ. ಇಂತಹ ಸಂಸ್ಥೆಗೆ ಸರಕಾರ ಸಹಾಯ ಮಾಡಿದರೆ ಇಲ್ಲಿಂದ ಹೆಚ್ಚಿನ ಉತ್ಪನ್ನವು 
ಸಿಗುತ್ತದೆ, ಕೂಲಿಗಾರರಾದ ಹೆಚ್ಚಿನ ಜನಗಳಿಗೆ ಈ ಕೈಗಾರಿಕೆಯಿಂದ ಉದ್ಯೋಗವೂ ಸಿಗುತ್ತದೆ. 
ಇಂತಹ ಸಂಸ್ಥೆಗಳು ದೇಶದಲ್ಲಿ ಎಲ್ಲೆಲಿವೆಯೋ ಅದಕ್ಕೆಲ್ಲಾ ಸಹಾಯ, ಸೌಕರ್ಯವನ್ನು 
ಒದಗಿಸಿಕೊಡಬೇಕಾದುದು ಬಹಳ ಪ್ರಾಮುಖ್ಯ ಗ ಎಂದು ಸರಕಾರದ ಮುಂದೆ 
ತಿಳಿಸುತ್ತೇನೆ. 

ನಮ್ಮ ಮಲೆನಾಡಿನಲ್ಲಿ [ime Grass ಎನ್ನುವಂತಹ ಹುಲ್ಲು ನರಸಿಂಹರಾಜಪುರದ 
ಬಳಿ ಹೇರಳವಾಗಿ ಸಿಗುತ್ತದೆ. ಇದರಿಂದ ಲಕ್ಷಾಂತರ ರೂಪಾಯಿಗಳಷ್ಟು ಸಂಪಾದಿಸುತಿದ್ದಾರೆ. 
ಈ ಹುಲ್ಲಿನಿಂದ ಒಂದು ತರಹ ಎಣ್ಣೆಯನ್ನು ತಯಾರು ಮಾಡಿ ಪರದೇಶಗಳಿಗೆ 
ಕಳುಹಿಸುತ್ತಿದ್ದಾರೆ. ಇದನ್ನು ವಿಸ್ತರಣೆ ಮಾಡಿದರೆ ಇದರಿಂದ ಇನ್ನೂ ಹೆಚ್ಚಿನ ಲಾಭ 
ಸಿಗುತ್ತದೆ. 

ಇಲ್ಲಿ Wood Industry ಕೂಡ ಇದೆ. So! wಂಂd ಮತ್ತು ಕರಿಮರ ಇವು 
ನಮಲ್ಲಿ ಹೇರಳವಾಗಿ ಸಿಗುತ್ತದೆ ಮತ್ತು ಜಾಸ್ತಿಯಾಗೂ ಸಿಕ್ಕುತ್ತಿದೆ. So! ೪೦೦ ಎನ್ನುವುದನ್ನು 
ವಿಂಕೋ ಎನ್ನುವ ಕಂಪನಿ ಇವರು ನಮ್ಮಭಾಗಕ್ಕೆ ಬಂದು ಎಷ್ಟೋ ಮರಗಳನ್ನು ಕಡಿದುಕೊಂಡು 
ಹೊರದೇಶಗಳಿಗೆ ಕಳುಹಿಸುತ್ತಿದ್ದಾರೆ. ಅದಕ್ಕಾಗಿ ಹೊರದೇಶಗಳಿಂದ ದೊಡ್ಡ ಕಂಟ್ರ್ಯಾಕನ್ನು 
ತೆಗೆದುಕೊಂಡಿದ್ದಾರೆ. ಇದನ್ನು ಹೊರದೇಶಕ್ಕೆ ಏಕೆ ಕಳಿಸುತ್ತಾರೋ ನನಗೆ ತಿಳಿದಿಲ್ಲ. 


96 ಬಿ.ಎಲ್‌. ಸುಬ್ಬಮ್ಮ 


ಅಧ್ಯಕ್ಷರು-ಬೆಂಕಿ ಕಡ್ಡಿಯನ್ನು ತಯಾರು ಮಾಡುವುದಕ್ಕಾಗಿ ಸಾಫ್ಟ್‌ ವುಡ್‌ 
ಉಪಯೋಗಿಸುತ್ತಾರೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಬೆಂಕಿಕಡ್ಡಿ ತಯಾರು ಮಾಡುವುದಕ್ಕೆ Softwood 
ಅನ್ನು ಶಿವಮೊಗೆಗೆ ಕಳುಹಿಸಿ ಅಲ್ಲಿನ ಜನಕ್ಕೆ ಉತ್ತೇಜನ ಕೊಡುವುದಕ್ಕೆ ಬದಲಾಗಿ ನಮಲ್ಲಿಯೇ 
ಇಂತಹ ಒಂದು ಕೈಗಾರಿಕೆಯ ಉದ್ಯಮವನ್ನು ಸ್ಥಾಪನೆ ಮಾಡುವದು ಬಹಳ ಮುಖ್ಯವಾದುದು. 
ಅಲ್ಲದೇ ನಮ್ಮ ಭಾಗದಿಂದ ಹೆಚ್ಚಾಗಿ ಹೋಗತಕ್ಕ ಈ $೦8! wಂಂd ಎನ್ನುವ ಮರವನ್ನು 
ಇಲ್ಲಿಯೇ ಉಪಯೋಗಿಸಿಕೊಂಡರೆ ತುಂಬಾ ಪ್ರಯೋಜನವಾಗುತ್ತದೆ ಮತ್ತು ಈ ರೀತಿ 
ಏರ್ಪಾಡು ಮಾಡುವುದೊಳ್ಳೆಯದು ಎಂದು ಸರಕಾರಕ್ಕೆ ನಾನು ಭುನ್ನವಿಸುತ್ತೇನೆ. 


ಹಾಗೆಯೇ ಕೈಗಾರಿಕಾ ಎಸ್ಟೇಟು ಪ್ರಾರಂಭ ಮಾಡಿದ್ದಾರೆ. ಒಂದೇ ಕಡೆ ಕೈಗಾರಿಕಾ 
ಎಸ್ಟೇಟುಗಳನ್ನು ಸ್ಥಾಪನೆ ಮಾಡಿ ಕೇಂದ್ರೀಕೃತ ಮಾಡಬಾರದು. ಇದರಲ್ಲಿ ವಿಕೇಂದ್ರೀಕರಣ 
ಮಾಡಬೇಕಾದುದು ಮುಖ್ಯ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕಾ ಎಸ್ಟೇಟ್‌ ಸ್ಥಾಪನೆ 
ಮಾಡಬಾರದು ಎಂದು ಹೇಳತಕ್ಕದ್ದು ಸರಿಯಲ್ಲ. ನೆಮ್ಮ ಜಿಲ್ಲೆಯಲ್ಲಿ ಕೊಪ್ಪ ತಾಲ್ಲೂಕು 
ಬಹಳ ಹಿಂದುಳಿದ ಪ್ರದೇಶ ; ಅಲ್ಲಿ ಒಂದು ಕೈಗಾರಿಕಾ ಎಸ್ಟೇಟು ಪ್ರಾರಂಭ ಮಾಡಲು 
ಮಂಜೂರು ಮಾಡಿದ್ದಾರೆ. ಹಿಂದುಳಿದ ಜನರು ಕೈಗಾರಿಕೆಯ ಪರಿಶ್ರಮ ಹೊಂದಬೇಕಾದರೆ 
ಹಿಂದುಳಿದ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲು ಹೆಚ್ಚಿನ ಪ್ರಾಶಸ್ತ ಕೊಡತಕ್ಕಂಥಾದ್ದು ಸರಿಯಾದ 
ನೀತಿ. ಅದು ಪ್ರಾಮುಖ್ಯವಾದುದು. ಇದರಿಂದ ಜನರಿಗೆ ಒಳ್ಳೆಯದಾಗುತ್ತದೆ ಎಂದು 
ವಾನು ತಿಳಿದುಕೊಂಡಿದ್ದೇನೆ. 


ನಾನು ಈ ಹಿಂದೆ ಒಂದು ಪ್ರಶ್ನೆ ಕೇಳಿದಾಗ ಗೋಕರ್ಣದಲ್ಲಿ ಒಂದು ಅಲ್ಕುಮಿನಿಯಂ 
ಫ್ಯಾಕ್ಟರಿ ಪ್ರಾಂಭಮಾಡಲಾಗುವುದೆಂದು ಹೇಳಿದ್ದರು. ಈಗ ಮಂಗಳೂರಿನಲ್ಲಿ 
ಪ್ರಾರಂಭಿಸುತ್ತಾರೆಂದು ಕೇಳಿದ್ದೇನೆ. ಅಲ್ಲಿ ರಸ್ತೆ ಚೆನ್ನಾಗಿಲ್ಲ. ಕಚ್ಚಾವಸ್ತು ತೆಗೆದುಕೊಂಡು 
ಹೋಗುವುದಕ್ಕೆ ಸಂಚಾರ ಸೌಕರ್ಯದ ಅನುಕೂಲವಿಲ್ಲ ಎಂದು ಹೇಳಿದರು. ಆದರೆ 
ಒಂದು ಕೈಗಾರಿಕೆಯನ್ನು ಮಾಡವುದರಿಂದ ಎಲ್ಲ ದೃಷ್ಟಿಯಿಂದ ಜನರಿಗೆ 
ಅನುಕೂಲವಾಗುತ್ತದೆಂದು ನಾನು ತಿಳಿದುಕೊಂಡಿದ್ದೇನೆ. ಇಂಥ ಪ್ರಮುಖವಾದ ವಿಷಯದಲ್ಲಿ 
ಸರಕಾರ ಯೋಚನೆ ಮಾಡಬೇಕಾದುದು ಅಗತ್ಯ. 

ಪಗ ಸ್ಥಾಪನೆಯಾಗಿರುವ ಕೈಗಾರಿಕೆಗಳಲ್ಲಿ ಮೈಸೂರಿನ ಕೂಲಿಕಾರ ಜನರಿಗೆ ಅನುಕೂಲ 
ಸಿಕ್ಕಿಲ್ಲ. ಕಾಫೀ ತೋಟದಲ್ಲಿ ಕೆಲಸ ಮಾಡುವ ಕೂಲಿಕಾರರಲ್ಲಿ ಮೈಸೂರಿನ ಜನ ಎಷ್ಟು 
ಇದ್ದಾರೆ? ಕೂಲಿಕಾರರಿಂದ ದೊಡ್ಡ ಅಧಿಕಾರಿಯವರೆಗೆ ಮೈಸೂರಿನವರಿಗೆ ಯಾವ 
ಅವಕಾಶವಿಲ್ಲ. ಶೇಕಡ 80 ರಷ್ಟು ಭಾಗ ಕಾಫಿ ಮೈಸೂರು ದೇಶದಲ್ಲಿ ಬೆಳೆಯುತ್ತದೆಂದು 
ನಾನು ತಿಳಿದುಕೊಂಡಿದ್ದೇನೆ ಮತ್ತು ನಂಬಿದ್ದೇನೆ. ಕಾಫಿ ಬೆಳೆಯ ವಿಚಾರದಲ್ಲಿ ಮೈಸೂರಿನವರಿಗೆ 
ಹೆಚ್ಚಿನ ಪ್ರಾಶಸ್ತ ಕೊಡತಕ್ಕಂಥಾದ್ದು ಪ್ರಾಮುಖ್ಯ ಎಂದು ನಾನು ನಂಬಿದ್ದೇನೆ. ಯಾವ 


ಪುತಿಭಾವಂತ ಸಂಸದೀಯ ಪಟು : 07 


ಯಾವ ಪ್ರದೇಶದಲ್ಲಿ ಯಾವ ಯಾವ ಕೈಗಾರಿಕೆ ಮಾಡಿದರೆ ಒಳ್ಳೆಯದಾಗುತ್ತದೆ, ಏನು 
ಅನುಕೂಲವಾಗುತ್ತದೆ ಎನ್ನುವುದನ್ನು ಪರಿಶೀಲನೆ ಮಾಡುವುದಕ್ಕೆ ತಜ್ಞ ಸಲಹೆಗಾರರನ್ನು 
ತೆಗೆದುಕೊಂಡು ತನೂಲಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ದೇಶಕ್ಕೆ ಒಳ್ಳೆಯದಾಗುತ್ತದೆ. 
ಕಬ್ಬಿಣ ಮತ್ತು ಉಕ್ಕಿನ ಕಾರಾನೆಯ ಬಗ್ಗೆ ಭದ್ರಾವತಿ ಬಹಳ ಪ್ರಸಿದ್ಧ ಕೇಂದ್ರವಾಗಿದೆ. 
ಅಲ್ಲಿ ಕಿಗಾರಿಕೆ ಅಭಿವೃದ್ಧಿಯಾಗುತಿದೆ ದಕ್ಷರಾದ ಮತ್ತು ಅನುಭವವುಳ್ಳ ಉತ್ತಮ ಅಧಿಕಾರಿಗಳಿಗೆ 
ಇಂಥ ಕೈಗಾರಿಕೆಗಳನ್ನು ಕೊಡುವುದರಿಂದ ಅದನ್ನು ನಡೆಸತಕ್ಕಂಥ ಸರಕಾರಕ್ಕೂ ಗೌರವ 
ಬರುತ್ತದೆಂದು ನಾವು ತಿಳಿದುಕೊಳ್ಳತಕ್ಕೆಂಥಾದ್ದು ಬಹಳ ಪ್ರಾಮುಖ್ಯವಾದುದು. ಬಾಬಾ 
ಬುಡನ್‌ಗಿರಿಯಲ್ಲಿ ಮ್ಯಾಂಗನೀಸ್‌ ಓರ್‌ ಸಿಕ್ಕುತ್ತದೆ. ನೂರು ವರ್ಷ ತೆಗೆದರೂ ಸಾಕಾಗುವಷ್ಟು 
ಕಬ್ಬಿಣದ ಅದಿರು ಇದೆ. ದೇಶಕ್ಕೆ ಉತ್ಪತ್ತಿ ಮಾಡಿಕೊಡತಕ್ಕಂಥ ಇಂಥ ಪ್ರದೇಶದಲ್ಲಿ 
ಮತ್ತೊಂದು ಕಬ್ಬಿಣ ಕಾರಾನೆಯನ್ನು ಪ್ರಾರಂಭಿಸಬೇಕೆಂದು ನಾನು ಸಲಹೆ ಮಾಡುತ್ತೇನೆ. 
ಸೊಂಡೂರಿನಲ್ಲಿ ಕಬ್ಬಿಣ ಅದಿರು ಸಿಕ್ಕುತ್ತದೆಂದು ನಾನು ಕೇಳಿದ್ದೇನೆ. ಅಲ್ಲಿಯೂ ಒಂದು 
ಕಾರ್ಲಾನೆ ಸ್ಥಾಪಿಸಬಹುದು. ಇಂಥ ಕೈಗಾರಿಕೆ ಪ್ರಾರಂಭ ಮಾಡುವುದು ದೇಶದ 
ಹಿತದ್ವಷ್ಟಿಯಿಂದ ಒಳ್ಳೆಯದು. ಕೈಗಾರಿಕೆಗಳು ಮುಂದೆ ಬರಬೇಕಾದರೆ ಜನ ಮತ್ತು 
ಸರಕಾರ ಸಹಕರಿಸಿಕೊಂಡು ಹೋಗಬೇಕು. ಈ ಸಲಹೆಯನ್ನು ಪರ್ಯಾಲೋಚನೆ ಮಾಡಿ 
ಪ್ರೋತ್ಸಾಹ ಕೊಡಬೇಕೆಂದು ಸರಕಾರವನ್ನು ಕೇಳಿಕೊಳ್ಳುತ್ತೇನೆ. ಈಗ ಮಂಡಿಸಬೇಕಾದಂಥ 
ಬೇಡಿಕೆಗಳಿಗೆ ಬೆಂಬಲ ಕೊಟ್ಟು ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. (ವಿಧಾನ 
ಸಭಾ ಕಲಾಪ: ದಿನಾಂಕ: 25-3-1963) 


98 ಬಿ.ಎಲ್‌. ಸುಬ್ದಮ್ದ 


19. ಆಡಳಿತ ಭಾಷೆಯಾಗಿ ಕನ್ನಡ ವಿಧೇಯಕ ಕುರಿತು 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ರಾಷ್ಟ್ರಭಾಷೆ ಹಿಂದಿ ಸರಳವಾದ ಮತ್ತು 
ಸುಲಲಿತವಾದ ಭಾಷೆ ಎಂದು ತಿಳಿದುಕೊಂಡಿದ್ದೇನೆ. ರಾಷ್ಟ್ರಕ್ಕೆ ಅಗತ್ಯವಾದದ್ದನ್ನು 
ಬೇಕಾದುದನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ. ಆದ್ದರಿಂದ ಈ ಮಸೂದೆಗೆ ಹೆಚ್ಚಿನ 
ಬೆಂಬಲ ಕೊಡುತ್ತಾ ಇದ್ದೇನೆ. ಐ.ಎ.ಎಸ್‌. ಪರೀಕ್ಷೆಗಳ ವಿಚಾರವಾಗಿ ನಮ್ಮಸ್ನೇಹಿತರು 
ಮಾತನಾಡಿದರು. ಆಲ್‌ ಇಂಡಿಯ ಕಾಂಪಿಟೆಷನ್ಸ್‌ ಮತ್ತು ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆ 
ನಮ್ಮವಿದ್ಯಾರ್ಥಿಗಳು ಕುಳಿತುಕೊಳ್ಳುವಾಗ ತುಂಬ ಕಷ್ಟ ಅನುಭವಿಸಬೇಕಾಗುತ್ತದೆ ಎಂಬ 
ಪ್ರಶ್ನೆ ಬೇರೆ, ಒಂದು ಸಾಹಿತ್ಯದ ಜ್ಞಾನವನ್ನು ಹೆಚ್ಚಾಗಿ ಸಂಹಾದಿಸಿಕೊಳ್ಳಬೇಕಾದರೆ ಎಲ್ಲ 
ಸೋದರ ಭಾಷೆಗಳಿಗೂ ಗೌರವ ಕೊಡತಕ್ಕಂಥ ಮನೋಭಾವ ಬೆಳೆಸಿದರೆ 
ಅಮಕೂಲವಾಗುತ್ತದೆ; ನಮ್ಮ ಕನ್ನಡಕ್ಕೆ ಹೆಚ್ಚನ ಗೌರವ ಬರುತ್ತದೆ. ಕನ್ನಡ ಮಾಧ್ಯಮ 
ಆಗಬೇಕಿಂದು ಹೆಚ್ಚಿನ ಪ್ರಯತ್ನ ನಡೆಯುತ್ತಾ ಇಬೆ. ಆದರೆ ಅದಕ್ಕೆ ಬೇಕಾದ ಸಲಕರಣೆಗಳನ್ನು 
ಸಂಪಾದಿಸಿಕೊಂಡಿಲ್ಲ. ಕೆಲವ ಕಡೆ ಕನ್ನಡ ಪುಸ್ತಗಳನ್ನು ಪ್ರಿಂಟ್‌ ಮಾಡಿದ್ದಾರೆ. ಅದರಲ್ಲಿರುವ 
ಭಾಷೆಯನ್ನು ಓದಿ ನೋಡಿದರೆ ಕನ್ನಡಕ್ಕೆ ಪ್ರೋತ್ಸಾಹ ಕೊಡುವುದಕ್ಕೆ ಬದಲು ಕನ್ನಡದ 
ಕೊಲೆ ಆಗುತ್ತಿದೆ ಎಂದು ತಿಳಿದುಕೊಂಡಿದ್ದೇನೆ. ಏನೋ ಕನ್ನಡಕ್ಕೆ ಪ್ರೋತ್ಸಾಹ ಕೊಡಬೇಕು 
ಎಂದು ಮಾಡುತ್ತಿದ್ದಾರೆ. ಕನ್ನಡ ವಿದ್ಯಾಂಸರುಗಳನ್ನು ಆರಿಸಿ ತನ್ಮೂಲಕ ಕನ್ನಡ ಪುಸ್ತಕಗಳನ್ನು 
ಬರೆಸಿದರೆ ಅದರಿಂದ ಪ್ರಯೋಜನವಾಗುತ್ತದೆ. ಪ್ರೋತ್ಸಾಹ ಕೊಡಬೇಕು ಎನ್ನುವ ದೃಷ್ಟಿಯಿಂದ 
ಹಳೆಗನ್ನಡ ಹೊಸಗನ್ನಡ ಬೆರೆಸಿ ಬಿಡುತ್ತಾರೆ. ಮರಾರಿ, ತೆಲಗು, ತಮಿಳು ಬೆರೆಸಿ ಓದುವುದಕ್ಕೆ 
ಅರ್ಥಮಗದುಂತೆ ಬರೆದರೆ ಅದರಿಂದ ನಿಜಮಗಿಯೂ ಪ್ರೋತ್ಸಾಹ ಕೊಟ್ಟಂತೆ ಆಗುವುದಿಲ್ಲ. 
ನಮ್ಮರಾಜ್ಯ ಮೊದಲು ಮೈಸೂರು ಆಗಿದ್ದಾಗ, ಶ್ರೀಮಾನ್‌ ಮಹಾರಾಜರ ಸರ್ಕಾರ ಇದ್ದಾಗ, 
ಕನ್ನಡ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕನ್ನಡ ಗೊತ್ತಿಲ್ಲದ ಅಧಿಕಾರಿಗಳು ಹಳ್ಳಿಗಳಲ್ಲಿ 
ಇದ್ದರೆ ಕೆಲಸ ಮಾಡುವುದು ತುಂಬ ಕಷ್ಟವಾಗುತ್ತದೆ. ಶ್ರೀ ಮುಕ್ಕಣ್ಣಪ್ಪನವರು ತಮ್ಮ 
ಜಿಲ್ಲಾಧಿಕಾರಿಗಳ ವಿಷಯವನ್ನು ಹೇಳಿದರು. ಅಧಿಕಾರಿಗಳಿಗೆ ಕನ್ನಡ ತಿಳಿಯದಿದ್ದರೆ ಅಧಿಕಾರ 
ಮಾಡುವುದಕ್ಕೆ ತುಂಬ ಕಷ್ಟವಾಗುತ್ತದೆ. 100ಕ್ಕೆ 100 ಜನ ಕನ್ನಡ ಮಾತನಾಡುವ 
ಹಳ್ಳಿಜನಗಳು ಬಂದು ನಮ್ಮ ಅರ್ಜಿಗಳನ್ನು ಕೊಟ್ಟರೆ ಅವರು ಅದರಲ್ಲಿ ಏನು ಬರೆದಿದ್ದಾರೆ 
ಎಂದು ಸ್ವತಃ ಪರಿಶೀಲನೆ ಮಾಡುವ ಶಕ್ತಿ ಇರಬೇಕು. ರೈತನ ಬಾಯಿಂದ ಖುಬ್ದು 
ತಿಳಿದುಕೊಳ್ಳಬೇಕು. ಇನ್ನೊಬ್ಬರು ಹೇಳಿದರೆ ಪರಿಣಾಮವಾಗುವುದಿಲ್ಲ. ಅಧಿಕಾರಿಗಳು 
ಕನ್ನಡ ಭಾಷೆ ಅಭ್ಯಾಸ ಮಾಡಬೇಕು. ನಮ್ಮಮೈಸೂರು ಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು 
ಕನ್ನಡ ಅಭ್ಯಾಸ ಮಾಡುತ್ತಿದ್ದಾರೆಂದು ಕೇಳಿದರೆ ಬಹಳ ಸಂತೋಷ. ಕೆಲವರಿಗೆ ಇನ್ನೊಂದು 


ಪುತಿಭೌಾದಂತ ಸಂಸದೀಯ ಪಟು 99 


ಭಾಷೆ ಕಲಿಯುವುದೆಂದರೆ ಸಂಕುಚಿತ ಭಾವನೆ, ತಿರಸ್ಕಾರ, ಅಂಥ ಮನೋಭಾವನೆ ಜನತೆಗೆ 
ಬರುವುದು ಅದರ ಶ್ರೇಯಸ್ಸು ದೃಷ್ಟಿಯಿಂದ ಒಳ್ಳೆಯದಲ್ಲ. ಊಟ ಮಾಡುವಾಗ ಪಕ್ಷಾನ್ನ 
ಇದ್ದರೆ ಹುಳಿಯನ್ನ ಇದ್ದರೆ ಚೆನ್ನಾಗಿರುತ್ತದೆ. ಉಪ್ಪಿನಕಾಯಿ ಇದ್ದರೆ ಇನ್ನೂ ರುಚಿಯಾಗಿರುತ್ತದೆ. 
ಒಂದಕ್ಕೊಂದಕ್ಕೆ ಸೇರಿಕೊಂಡರೆ ಊಟ ರುಚಿಯಾಗಿರುತ್ತದೆ. ಇದೇ ರೀತಿ ಹೆಚ್ಚು ಭಾಷೆಗಳನ್ನು 
ಕಲಿತರೆ, ಹೆಚ್ಚು ಭಾಷೆಗಳನ್ನು ಶಿಳಿದುಕೊಂಡರೆ ನಿಜವಾದ ಮನುಷ್ಯನಾಗುವುದಕ್ಕೆ 
ಸಹಾಯಕವಾಗುತ್ತದೆ. ದೊಡ್ಡ ಅಧಿಕಾರಿಗಳು ಇಂಥ ಒಂದು ಭಾಷೆಯನ್ನು ಹೊಂದಿ 
ಎಲ್ಲರಿಗೂ ಮಾರ್ಗದರ್ಶಕರಾದರೆ ದೇಶ ಮುಂದುವರಿಯಲು ಏನೂ ಆತಂಕವಿಲ್ಲ. ಉತ್ತಮ 
ಕನ್ನಡ ಸಾಹಿತಿಗಳು, ವಿದ್ವಾಂಸರು ಅವರು ಕನ್ನಡನಾಡಿಗೆ ಸೇವೆ ಸಲ್ಲಿನಲಿ, ಪರಂತು 
ಹಿಂದೂಸ್ಸಾನಕ್ಕೆ ಸೇವೆ ಸಲ್ಲಿಸಲು ಪ್ರಯತ್ನ ನಚಿಯಲಿ ಎಂದು ಹೇಳಿ ನಾನು ಈ ಮಸೂದೆಯನ್ನು 
ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. (ವಿಧಾನ ಸಭಾ ಕಲಾಪ ದಿನಾಂಕ: 5-9-1963) 


100 ಬಿ.ಎಲ್‌. ಸುಬಮ್ನು 
ಬ್‌ 


20. ಸಾಮಾನ, ಆಡಳಿತಕ್ಕೆ ಸಂಬಂಧಿಸಿದ ಬೇಡಿಕೆ ಕುರಿತು 


ಸ್ಹಾಮಿ, ನಮ್ಮ ಮುಂದಿರತಕ್ಕ ಸಾಮಾನ್ಯ ಆಡಳಿತಕ್ಕೆ ಸಂಬಂಧಪಟ್ಟ ಬೇಡಿಕೆಗೆ 
ನನ್ನ ಬೆಂಬಲವನ್ನು ಕೊಡುತ್ತಾ ಈ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲಪೇಕ್ಷಿಸುತ್ತೇನೆ. 
ಮೊದಲು ನಮ್ಮಮೈಸೂರು ದೇಶ ಒಂಬತ್ತು ಜಿಲ್ಲೆಗಳಿಂದ ಕೂಡಿ ಚಿಕ್ಕದಾಗಿದ್ದು, ಆಡಳಿತ 
ನಡೆಯುತ್ತಿತ್ತು. ಈಗ ಇದು ವಿಶಾಲವಾದ ಆಡಳಿತ ವ್ಯವಸ್ಥೆಯಿಂದ ಕೂಡಿರುವ ಒಂದು 
ದೊಡ್ಡ ಪ್ರಾಂತವಾಗಿದೆ. ಈ ಪ್ರಾಂತ್ಯದ ಅಭಿವೃದ್ಧಿಯಾಗಬೇಕಾದರೆ, ಈ ದೇಶದ ಜನತೆ 
ಏನನ್ನು ನಿರೀಕ್ಷೆ ಮಾಡಿ ಈ ಮೈಸೂರು ವಿಶಾಲವಾಯಿತೋ ಆ ಉದ್ದೇಶ ಸಫಲವಾಗಬೇಕಾದರೆ 
ಈ ಸಾಮಾನ್ಯ ಆಡಳಿತ ಬಹಳ ಪ್ರಾಮುಖ್ಯವಾದುದು. ದೇಶದಲ್ಲಿ ಉತ್ತಮ ಆಡಳಿತವನ್ನು 
ನಿರೀಕ್ಷೆ ಮಾಡಬೇಕಾದರೆ ಉತ್ತಮ ಅಧಿಕಾರಿಗಳು ಮತ್ತು ಆ ಅಧಿಕಾರಗಳಾಗಿ ಬರತಕ್ಕವರ 
ಅನುಕೂಲಗಳು ಇದನ್ನು ನಾವು ನ್ಯಾಯವಾದ ರೀತಿಯಲ್ಲಿ ವಿಮರ್ಶೆ ಮಾಡುವುದು ಬಹಳ 
ಅಗತ್ಯ. ಈ ವಿಷಯವಾಗಿ ಇದುವರೆಗೆ ಅನೇಕ ಮಾನ್ಯ ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ. 
ಅಧಿಕಾರಿಗಳ ಸೀನಿಯಾರಿಟಿ ಪ್ರಶ್ನೆ ಭೂತಾಕಾರವಾಗಿದೆ. ಶ್ರೀಮಾನ್‌ ಬೊಡ್ಡ ಮೇಟಿಯವರು 
ಈ ವಿಷಯನ್ನು ಅಸೆಂಬ್ಲಿ ಸದಸ್ಯರ ಮುಂದೆ ಹೇಳಬಾರದು. ಅವರು ಕೇಳಲೂಬಾರದು 
ಎಂದು ಹೇಳಿದರು. ಉತ್ತಮ ಆಡಳಿತ ನಮಗೆ ಬೇಡವೆಂದು ನಮಗನಿಸಿದರೆ ಆಗ ಇದು 
ಬೇಡ ಎನ್ನಬಹುದು. ವಿ.ಜಿ.ಆರ್‌. ಅವರು ಎಕಾನಮಿ ಮತ್ತು ರಿಸೋಸರ್ಸ್‌ ಕಮಿಟಿಯವರು 
ಒಂದು ವಿಷಯ ಹೇಳಿದ್ದಾರೆ. ಒಬ್ಬ ಅಧಿಕಾರಿಯನ್ನು ಜಿಲ್ಲಾಧಿಕಾರಿಯಾಗಿ ನೇಮಕ 
ಮಾಡಬೇಕಾದರೆ, ಸುಮಾರು ಹತ್ತು ವರ್ಷಗಳಾದರೂ ಕೆಲಸ ಮಾಡಿ, ಉತ್ತಮ ಆಡಳಿತಾನುಭವ 
ಬಂದಿರುವವರಿಗೆ ಆ ಸ್ಥಾನವನ್ನು ಕೊಟ್ಟರೆ ಆಗ ಉತ್ತಮವಾದ ಆಡಳಿತವನ್ನು ಕಾಣಬಹುದು. 
ಒಂದು ಜಡ್ಜ್‌ಮೆಂಟಿನ್ನು ಬರೆಯುವುದಕ್ಕೇ ಬಾರದೇಯಿರುವವರಿಗೆ ಕೇಸನ್ನು ವಿಚಾರಣೆ 
ಮಾಡಬೇಕೆಂದು ವಹಿಸಿದರೆ ಏನಾಗುತ್ತದೆಂಬುದನ್ನು ನಾವು ಯೋಚನೆ ಮಾಡಬೇಕು. 
ಹಿಂದೆ ಡೆಪ್ಯೂಟಿ ಕಮೀಷನರ ಹುದ್ದೆಗೆ ಬರಬೇಕಾದರೆ ಪೋಲೀಸ್‌ ಇಲಾಖೆ, ಅಕೌಂಟ್ಸ್‌ 
ಇಲಾಖೆ, ರೆವೆನ್ಮೂ ಇಲಾಖೆ ಮುಂತಾದ ಎಲ್ಲಾ ಇಲಾಖೆಗಳ ಕೆಲಸಗಳಲ್ಲೂ ಶಿಕ್ಷಣ 
ಹಾಗೂ ಅನುಭವ ಹೊಂದಿರಬೇಕಾಗಿತ್ತು. ಅಂತಹ ಉತ್ತಮ ಅಧಿಕಾರಿಗಳು ನಮ್ಮರಾಜ್ಕದಲ್ಲಿ 
ಸೇವೆ ಮಾಡಿ ಇದನ್ನು ಮಾದರಿ ಮೈಸೂರಾಗಿ ಮಾಡಿದರು. ಆದರೆ ಅದಕ್ಕೆ ಪ್ರತಿಯಾಗಿ 
ಯಾರು ಬೇಕೋ ಅವರನ್ನು ಜಿಲ್ಲಾಧಿಕಾರಿಗಳನ್ನಾಗಿ ನೇಮಕ ಮಾಡಿದರೆ ಒಳ್ಳೆಯ ಆಡಳಿತ 
ಬರುವದಕ್ಕೆ ಸಾಧ್ಯವಿಲ್ಲ. ಉತ್ತಮ ಅಧಿಕಾರಿಗಳಿಂದ ಉತ್ತಮ ಕೆಲಸವನ್ನು ನಿರೀಕ್ಷಿಸಬಹುದು. 
ಈ ದೃಷ್ಟಿಯಿಂದ ಅಧಿಕಾರಿಗಳಲ್ಲಿರುವ ಆಲಸ್ಯ ಮನೋಭಾವವನ್ನು ನಿವಾರಿಸಲು, 
ಕೆಲವರಿಗಾಗುವ ಅನ್ಮಾಯವನ್ನು ಪರಿಹಾರ ಮಾಡುವುದರ ಕಡೆ ಸರಕಾರ ನಿಗಾ ಕೊಡಬೇಕು. 
ಐದು ಭಾಗಗಳಿಂದ ಬಂದ ಅಧಿಕಾರಿಗಳಿರುವುದರಿಂದ ಆಡಳಿತದಲ್ಲಿ ಇಂತಹ ತೊಂದರೆ 
ಬರುವದು ಸ್ವಾಭಾವಿಕ. ಆದರೂ ಇದರ ನಿವಾರಣೆ ತಡವಾಗಲು ಅವಕಾಶ ಬರಬಾರದು, 
ವಿಶೇಷ ಅನುಭವ ಪಡೆದಿರುವ ಮುಖ್ಯ ಕಾರ್ಯದರ್ಶಿಗಳು ನಮ್ಮರಾಜ್ಯಕ್ಕೆ ಬಂದಿದ್ದಾರೆ, 


ಪ್ರತಿಭಾವಂತ ಸಂಸದೀಯ ಪಟು 101 


ಅವರ ಜೊತೆಗೆ ಇತರ ಅಧಿಕಾರಿಗಳೂ ಕುಳಿತು ಅನ್ಯಾಯವಾಗದಂತೆ ಸೀನಿಯಾರಿಟಿ 
ಪಟ್ಟಿಯನ್ನು ತೀರ್ಮಾನ ಮಾಡಬೇಕು. 


ರೈತರಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಸರಕಾರದವರು ಗೇಣಿದಾರರ 
ಶಾಸನವನ್ನು ಜಾರಿಗೆ ತಂದಿದ್ದಾರೆ. ಇನಾಮ್‌ ರದ್ದಿಯಾತಿ ಶಾಸನದ ಮೇರೆಗೆ ಇನಾಮ್‌ 
ರದ್ದು ಮಾಡಿದ್ದಾರೆ. ಆದರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ. ಕನ್ನಾಪರ, ನಾಗಲಾಪುರ, 
ಕಂಚೇನಹಳ್ಳಿ, ಬೂದನಿಕೆ ಈ ಗ್ರಾಮಗಳಲ್ಲಿ ಇನಾಮ್‌ ರದ್ದಿಯಾತಿ ಕೇಸುಗಳು ಇನ್ನೂ 
ವಿಲೇವಾರಿಯಾಗಿಲ್ಲ. ತತ್ಸರಿಣಾಮವಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಜನರು ಬೇರೆ ಕಡೆ 
ಹೋಗಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಕೂಲಿ ಕೂಡ ಸಿಕ್ಕುವುದಿಲ್ಲ. ಅಲ್ಲಿ ಇನಾಮ್‌ 
ರದ್ದು ಮಾಡಿದ್ದರಿಂದ ರೈತರಿಗೆ ತೊಂದರೆಯಾಯಿತು. ಕಾನೂನು ಜಾರಿಗೆ ಬರಲಿಲ್ಲ. 
ನಮ್ಮ ಮೈಸೂರಿನ ಸೆಕ್ರೆಚೀರಿಯಟ್‌ನಲ್ಲಿ ಮೊದಲಿನಿಂದಲೂ ಉತ್ತಮ ಅಧಿಕಾರಿಗಳು ಕೆಲಸ 
ಮಾಡಿದ್ದಾರೆ. ಆಗ ಇಲಾಖೆಗೊಬ್ಬರು ಸೆಕ್ರೆಟರಿ ಇರುತ್ತಿದ್ದರು. ಈಗ ಸೆಕ್ರಟರಿ, ಡೆಪ್ಯೂಟಿ 
ಸೆಕ್ರಿಟರಿ, ಅಂಡರ್‌ ಸೆಕ್ರೆಟರಿ ಹೀಗೆ ಬೇಕಾದಷ್ಟು ಅಧಿಕಾರಿಗಳು ನಿರ್ಮಾಣವಾಗಿದ್ದಾರೆ. 
ಅನೇಕ ಹುದ್ದೆಗಳು ಹೊಸದಾಗಿ ಬಂದಿವೆ. ಆದರೆ ದೇಶದ ಕೆಲಸ ಕಾರ್ಯಗಳು ಜಾಗ್ರತೆ 
ಆಗುತ್ತಿಲ್ಲ. ಕಾಗದಪತ್ರಗಳು ಬೇಗ ವಿಲೇವಾರಿಯಾಗುತ್ತಿಲ್ಲ. ಇದರ ಕಾರಣವೇನೆಂದು 
ನೋಡಿ ಇದರ ನಿವಾರಣೆಯ ಕಡೆ ಸರಕಾರ ನಿಗಾ ಕೊಡಬೇಕು. ಪಬ್ಲಿಕ್‌ ವರ್ಕ್ಸ್‌ 
ಇಲಾಖೆಯನ್ನು ತೆಗೆದುಕೊಂಡರೆ, ಪ್ರತಿಯೊಂದು ಬಾಬಿಗೂ ಚೀಫ್‌ ಇಂಜಿನಿಯರುಗಳಿದ್ದಾರೆ, 
ಆದರೂ ಕೆಲಸಕಾರ್ಯಗಳು ಚುರುಕಾಗಿ ನಡೆಯುತ್ತಿಲ್ಲ. ಒಂದು ಕೆಲಸಕ್ಕೆ ಅಂದಾಜು 
1958 ರಲ್ಲಿ ಮೂರು ಲಕ್ಷಕ್ಕೆ ಮಾಡಿದ್ದುದು 19% ರಲ್ಲಿ ಹತ್ತು ಲಕ್ಷ ರೂಪಾಯಿ ಆಗಿದೆ. 
ಹೀಗಾದರೆ ದೇಶದ ಆಯವ್ಯಯದ ತಕ್ಕಡಿ ತಲೆಕಿಳಗಾಗುತ್ತದೆ. ಮೂರೂವರೆ ಲಕ್ಷವಿದ್ದುದು 
ಹೆತ್ತು ಲಕ್ಸವಾದರೆ ಆಯವ್ಯಯ ಪಟ್ಟಿಯಲ್ಲಿ ಹೇಗೆ ಹಣವನ್ನೊದಗಿಸುವುದು? 
ಮಂಜೂರಾಗಿರುವ ಕೆಲಸಗಳು ಜಾಗ್ರತೆ ನಡೆದರೆ ಸರಕಾರದ ಉದ್ದೇಶ ಸಾರ್ಥಕವಾಗುತ್ತದೆ 
ಮತ್ತು ಜನತೆಯಲ್ಲಿಯೂ ಒಳ್ಳೆಯ ಅಭಿಪ್ರಾಯವಿರುತ್ತದೆ. ಇಲ್ಲದಿದ್ದರೆ ಆಡಳಿತದಲ್ಲಿ 
ಏನೋ ನ್ಯೂನತೆ ಇದೆ ಎಂಬ ಮನೋಭಾವ ಅವರಲ್ಲಿ ಬರುತ್ತದೆ. ಆದುದರಿಂದ ಆಡಳಿತ 
ಯಂತ್ರ ಸುಗಮವಾಗಿ ನಡೆಯುವುದಕ್ಕೆ ಅವಕಾಶ ಮಾಡಬೇಕಿದು ಹೇಳುತ್ತಿದ್ದೇನೆ. ಮೊದಲಿನ 
ಮೈಸೂರು ದೇಶವಿದ್ದಾಗ ಮಲೆನಾಡು ಹಿಂದುಳಿದಿದೆಯೆಂದು ಅದರ ಅಭಿವೃದ್ಧಿಗೆ ಹೆಚ್ಚಿನ 
ಗಮನ ಕೊಡುತ್ತಿದ್ದರು. ಇಂಗ್ಲಿಷರ ಆಡಳಿತದ ಕಾಲದಲ್ಲಿಯೂ ಮಲೆನಾಡಿನ ಅಭಿವೃದ್ಧಿಗೆ 
ವಿಶೇಷ ಗ್ರಾಂಟು ಕೊಡುತಿದ್ದುದಲ್ಲದೆ ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೂ ಮತ್ತು 
ಅಲ್ಲಿನ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಅನುಕೂಲ ಕೊಡುತ್ತಿದ್ದರು. ಆದರೆ ಸ್ವಾತಂತ್ರ ಬಂದ 
ಮೇಲೆ ಮಲೆನಾಡು ಹಿಂದುಳಿದಿದೆ. 1956ರಲ್ಲಿ ನಡೆಯುತ್ತಿದ್ದ ಕೆಲಸಗಳು ಅರ್ಧಕ್ಕೆ 
ನಿಂತಿವೆ. ಮಾನ್ಯ ಮುಖ್ಯ ಮಂತ್ರಿಗಳು ಹಿಂದೆ ಅವರು ಮುಖ್ಯ ಮಂತ್ರಿಗಳಾಗುವ ಮುನ್ನ 
ಮಲೆನಾಡಿಗೆ ವಿಶೇಷ ಗಮನ ಕೊಡುತ್ತಿದ್ದರು. ಈಗ ಅವರ ಹೆಚ್ಚು ಕೆಲಸಗಳ ದೆಸೆಯಿಂದ 


102 ಬಿ.ಎಲ್‌. ಸುಬ್ಬಮ್ಮ 
ಪೂರ್ತಿಯಾಗಿ ಅವನ್ನು ಕೈ ಬಿಟ್ಟಿದ್ದಾರೆ. ಅಲ್ಲದೆ, ಏಕಿ ವ್ಯತ್ಯಾಸ ಮಾಡಬೇಕು ಎಂದು 
ಹೇಳುತ್ತಿದ್ದುರೆ. ಮಾನ್ಯ ರಾಮಕ್ಟಷ್ಣ ಹೆಗ್ಗಡೆಯವರು ಮಲೆನಾಡಿನ ಸಂಪತ್ತನ್ನು ಮಲೆನಾಡಿನವರೇ 
ತಿಂದರೆ ಅಜೀರ್ಣವಾಗುತ್ತದೆ ಎಂದು ಹೇಳಿದರು. ನಮ್ಮ ಉದ್ದೇಶವೇನೂ ಹಾಗಿಲ್ಲ. 
ಮಲೆನಾಡಿನ ಸಂಪತ್ತನ್ನು ಅಭಿವೃದ್ಧಿ ಮಾಡಿ ದೇಶದ ಜನರಿಗೆಲ್ಲ ಅನುಕೂಲ ಮಾಡಿ ಎಂದು 
ಕೇಳುತ್ತಿದ್ದೇವೆ. 1961ರಲ್ಲಿ ಮಲೆನಾಡಿನಲ್ಲಿ ಹರಿಯುವ ಅನೇಕ ಹಳ್ಳಗಳಿಗೆ ಸೇತುವೆ 
ಕಟ್ಟುವುದು ಅಗತ್ಯವೆಂದು ಕಂಡು ಬಂದು ಒಂದು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿಗೆ 
ಅಂದಾಜು ತಯಾರಾಗಿ ಅದು ಎಗ್ಗಿಕ್ಕುಟಿವ್‌ ಇಂಜಿನಿಯರಿಂದ ಸೂಪರಿಂಟೆಂಡಿಂಗ್‌ 
ಇಂಜಿನಿಯರಿಗೆ ಬಂತು. 1961 ರಿಂದ ಈ ಹೊತ್ತಿನವರೆಗೆ ಮಂಜೂರಾತಿಯ ಬಗ್ಗೆ 
ಕಳುಹಿಸದಿರಲು ಕಾರಣವೇನು? ಹೀಗೆ ಅದಿಕಾರಿಗಳು ತಮ್ಮಜಪಾಬ್ದಾರಿಯನ್ನು ನಿರ್ವಹಣೆ 
ಮಾಡದಿದ್ದರೆ ದೇಪದ ಕೆಲಸ ಹೇಗೆ ನಡೆಯುತ್ತದೆ ಎಂದು ಪ್ರಶ್ನಿಸಬೇಕಾಗಿದೆ. ಇದನ್ನು 
ಸರಿಪಡಿಸಬೇಕು. 

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿನ ಹತ್ತಿರ ನಮ್ಮದೇಶಕ್ಕೆ ಅಗತ್ಯವಾದ 
ಕಬ್ಬಿಣದ ಅದುರು, ಸುಮಾರು ಒಂದು ಲಕ್ಷ ಮಿಲಿಯನ್‌ ಟನ್‌ನಷ್ಟಿದೆ. ಇದು ದೇಶಕ್ಕೆ 
ಸಂಪತ್ತನ್ನು ಕೊಡುವುದು, ಇದನ್ನು ಅಭಿವೃದ್ಧಿ ಮಾಡಬೇಕಾದರೆ ಏನಾಗಚೇಕಿದು ವರದಿಯನ್ನು 
ತರಿಸಿ ಅಲ್ಲಿ ಒಂದು ಪಿಗ್‌ ಐರನ್‌ ಪ್ಲಾಂಟ್‌ ಹಾಕಬೇಕು. ಅಲ್ಲಿ ಎಂದರೆ, ಜೇನುಸರಿಗುಡ್ಡ 
ಮತ್ತು ಸಿದ್ದರಗವಿಯಲ್ಲಿ ಸಿಕ್ಕುವ ಅದುರಿನಲ್ಲಿ ಶೇಕಡ 67 ರಿಂದ 70 ರಷ್ಟು ಕಬ್ಬಿಣದ 
ಅಂಶವಿದೆಯೆಂದು ತಿಳಿದುಬಂದಿದೆ. ಅಲ್ಲಿ ಒಂದು ಪಿಗ್‌ ಐರನ್‌ ಕಾರ್ಯಾವಿಯನ್ನು 
ಸ್ಥಾಪನೆ ಮಾಡಿದರೆ ಅಲ್ಲಿನ ಜವರಿಗೆ ಅನುಕೂಲವಾಗುವುದಲ್ಲದೆ ದೇಶಕ್ಕೆ ಸಂಪತ್ತನ್ನೂ 
ಕೊಡುತ್ತದೆ. ಆದುದರಿಂದ ಇದಕ್ಕೆ ಆದಷ್ಟು ಬೇಗ ಗಮನ ಕೊಟ್ಟು ಕಾರ್ಯಗತ ಮಾಡಬೇಕು. 
ನಾನಾಗಲೇ ಹೇಳಿದಂತೆ ನಮಲ್ಲಿ ಅರ್ಧಾಂತಕವಾಗಿ ನಿಂತಿರುವ ಕೆಲಸಗಳನ್ನು ಪೂರ್ತಿ 
ಮಾಡಬೇಕೆಂದು ಹೇಳುತ್ತ, ಇಷ್ಟು ಹೇಳಲು ನನಗೆ ಅವಕಾಶ ಕೊಟ್ಟುದಕ್ಕಾಗಿ ಅಭ್ಯಕ್ಷರನ್ನು 
ವಂದಿಸುತ್ತೇನೆ. (ವಿಧಾನ ಸಭಾ ಕಲಾಪ: ದಿವಾಂಕೆ: 9-3-1964) 


ಪುತಿಭಾದಂಶತ ಸಂಸದೀಯ ಪಟು 103 


21. 1964-65 ರ ಆಯವ್ಯಯ ಪತ್ರ ಕುರಿತು 
ಮಾನ್ಯ ಸಭಾಪತಿಯವರೇ, ಈ ಸಭೆಯ ಮುಂದೆ ನಮ್ಮಸರಕಾರದವರು ಇಟ್ಟಿರತಕ್ಕೆ 

ಈ ಆಯವ್ಯಯದ ಪಟ್ಟಿಯನ್ನು ನಾನು ಅನುಮೋದಿಸುತ್ತಾ ಕೆಲವು ವಿಷಯಗಳನ್ನು ಪ್ರಸ್ತಾಪ 
ಮಾಡುತ್ತಾ ಇದ್ದೇನೆ. ಸ್ವಾಮಿ, ದೇಶದ ಹಣಕಾಸಿನ ಸ್ಥಿತಿ ಅಷ್ಟು ಸಮರ್ಪಕವಾಗಿ ಇಲ್ಲದೇ 
ಹೋದರೂ ನಮ್ಮ ಹಣಕಾಸಿನ ಮಂತ್ರಿಯವರು ಗತಿಸಿದ ನೌಕರರ ಹೆಂಡತಿ ಅವರಿಗೆ 
ವೇತನ, ವೃದ್ಧಾಪ್ಯ ವೇತನ ಮತ್ತು ಕಡಿಮೆ ಸಂಬಳದ ನೌಕರರಿಗೆ ಸಹಾಯ ಮಾಡತಕ್ಕದ್ದಕ್ಕೆ 
ಈ ಆಯವ್ಯಯ ಪಟ್ಟಿಯಲ್ಲಿ ಹಣವನ್ನು ಒದಗಿಸದಿದ್ದರೂ ಸಹ ಅವರಿಗೆ ಸಹಾಯ 
ಮಾಡಬೇಕೆಂಬ ಮನೋಭಾವ ಹೊಂದಿರತಕ್ಕ ಈ ಆಯವ್ಯಯಷಟ್ಟಿಯನ್ನು ನಮ್ಮ ಮುಂದೆ 
ಇಟ್ಟಿದ್ದಾರೆ ಮತ್ತು ದೇಶದಲ್ಲಿ ಯಾವುದೂ ಹೊಸ ತೆರಿಗೆಗಳನ್ನು ಸಹ ನಿರೂಪಿಸದೇ 
ಇರುವುದರಿಂದ ಪರಿಸ್ಥಿತಿ ಕಠಿಣವಾಗಿರತಕ್ಕ ಸಮಯದಲ್ಲಿ ದೇಶದ ಜನತೆಗೆ ಅದು ಒಂದು 
ಮನಸ್ಸಿಗೆ ನೆಮದಿಯನ್ನು ಕೊಡತಕ್ಕೆದ್ದಾಗಿದೆ. 

ದೇಶದ ತುರ್ತು ಪರಿಸ್ಥಿತಿಯ ಬಗ್ಗೆ ನಮ್ಮಪ್ರಾಂತ ಸರಕಾರದವರು ತೋರಿಸಿರತಕ್ಕ 
ಆಸಕ್ತಿ ಬಹಳ ವಿಶೇಷವಾದುದು. ಅದು ನಮ್ಮ ಹಿಂದೂಸ್ಥಾನದ ದೃಷ್ಟಿಯಿಂದ ಈ ರೀತಿ 
ಆಸಕ್ತಿಯನ್ನು ತೋರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಕ್ಕಾಗಿ ನಾವ ಸರಕಾರದವರನ್ನು 
ಪ್ರಶಂಸೆ ಮಾಡತಕ್ಕದ್ದು ಬಹಳ ಅವಶ್ಯಕವಾಗಿದೆ. 

ದೇಶದಲ್ಲಿ ಕಾಲೇಜುಗಳಲ್ಲಿ ಓದತಕ್ಕ ವಿದ್ಯಾರ್ಥಿಗಳಿಗೆ ಎನ್‌.ಸಿ.ಸಿ. ಟ್ರೈನಿಂಗ್‌ 
ಕೊಟ್ಟು ದೇಶದ ರಕ್ಷಣಾ ಕಾರ್ಯಗಳಲ್ಲಿ ಹೆಚ್ಚಿಗೆ ಭಾಗವಹಿಸುವುದಕ್ಕೆ ಅವಕಾಶ ಮತ್ತು 
ಅವರಿಗೆ ಉಪಾಹಾರವನ್ನೂ ಸಹ ಒದಗಿಸಿದ್ದಾರೆ ಮತ್ತು ಸೈನ್ಯದಲ್ಲಿ ಕೆಲಸ ಮಾಡತಕ್ಕೆವರಿಗೆ 
ಜಮೊನು ಅವರ ಮಕ್ಕಳಿಗೆ ವಿದ್ಯಾರ್ಥಿವೇತನ ಕೊಡಬೇಕೆಂದು ಯೋಚನೆ ಮಾಡಿ 
ಎನ್‌.ಸಿ.ಸಿ.ಗೆ 27.29 ಲಕ್ಷೆ ರೂಪಾಯಿಗಳು ಇದ್ದುದನ್ನು 67.48 ಲಕ್ಷ ರೂಪಾಯಿಗಳಿಗೆ 
ಹೆಚ್ಚಿಸಿರುವುದು ಬಹಳ ಪ್ರಶಂಸನೀಯ. ಹಾಗೆಯೇ ದೇಶದ ರಕ್ಷಣೆ ಮತ್ತು ಯೋಧರನ್ನು 
ನಿರ್ಮಾಣ ಮಾಡುವ ಕಾರ್ಯದಲ್ಲಿ ನಮ್ಮಮೈಸೂರು ಸರಕಾರದವರು ಮುಂದೆ ಹೆಜ್ಜೆಯನ್ನು 
ಇಟ್ಟಿದ್ದಾರೆ. ಬಿಜಾಪುರದಲ್ಲಿ ಸೈನಿಕ ಶಾಲೆಯನ್ನು ಏರ್ಪಾಡು ಮಾಡಿ ದೇಶದ ಯುವಕರು 
ಆರೋಗ್ಯವಂತರು ಶಿಸ್ತುಳ್ಳವರು ಆಗಿ ದೇಶದ ಸೇವೆಯನ್ನು ಮಾಡುವುದಕ್ಕಿ ಅವಕಾಶವನ್ನು 
ಕಲ್ರಿಸಿಕೊಟ್ಟಿರುವುದು ಬಹಳ ಒಳ್ಳೆಯ ಕಾರ್ಯವಾಗಿದೆ ಮತ್ತು ಅದರಂತೆಯೇ ಕೊಡಗು, 
ಚಿಕ್ಕಮಗಳೂರು, ಶಿವಮೊಗ್ಗ ಕಡೆಗಳಲ್ಲಿ ಇನ್ನೊಂದು ಸೈನಿಕ ಶಾಲೆಯನ್ನು ತೆಗೆದು ಹೆಚ್ಚಿನ 
ವಿದ್ಯಾರ್ಥಿಗಳಿಗೆ ಸೈನಿಕ ಶಿಕ್ಷಣವನ್ನು ಕೊಟ್ಟರೆ ದೇಶದ ದೃಷ್ಟಿಯಿಂದ ಒಳ್ಳೆಯದಾಗುತ್ತದೆ 
ಎಂಬ ಭಾವನೆ ಇದೆ. ಪಾಕೀಸ್ತಾನದಿಂದ ಹೊರದೂಡಲ್ಲಟ್ಟು ನಮ್ಮ ದೇಶಕ್ಕೆ ಬರುತ್ತಾ 
ಇರತಕ್ಕ ಜನಗಳಿಗೆ ಆಶ್ರಯಕೊಡಬೇಕೆಂದು ಕೇಂದ್ರ ಸರಕಾರದವರು ಮೈಸೂರು 
ಸರ್ಕಾರದವರನ್ನು ಕೇಳಿಕೊಂಡಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾವಿರಾರು 
ಎಕರೆ ಜಮೊನು ಇದೆ. ನಿರಾಶ್ರಿತರಿಗೆ ಅಲ್ಲಿ ಆಶ್ರಯ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. 


104 ಬಿ.ಬಲ್‌. ಸುಬ್ದಮ್ದ 


ವ್ಯವಸಾಯದ ವಿಚಾರ ತೆಗೆದುಕೊಂಡರೆ ಜನರಿಗೆ ಸಾಕಾದಷ್ಟು ಆಹಾರ ಪದಾರ್ಥಗಳು 
ಒದಗಬೇಕೆಂಬ ಉದ್ದೇಶದಿಂದ ದೊಡ್ಡ ದೊಡ್ಡ ನೀರಾವರಿ ಕಾಮಗಾರಿಗಳನ್ನು 
ಪ್ರಾರಂಭಿಸಿದ್ದಾರೆ ಮತ್ತು ಪ್ರಾರಂಭಿಸಬೇಕಿದಿದ್ದಾರೆ. ದೊಡ್ಡ ಕಾಮಗಾರಿಯಾದ ತುಂಗಭದ್ರ 
ಪ್ರಾಜೆಕ್ಟ್‌ ಪಾರ್ಣವಾಗಿದೆ. ಆದರೆ ಅದರ ದೆಶೆಯಿಂದ ಎಷ್ಟು ಭೂಮಿ ಸಾಗುವಳಿಯಾಗುತ್ತಿದೆ 
ಎಷ್ಟು ಆಹಾರ ಧಾನ್ಯ ಬೆಳೆಯಲಾಗುತ್ತಿದೆ ಎಂದು ಯೋಚನೆ ಮಾಡುವುದು ಬಹಳ 
ಪ್ರಾಮುಖ್ಯವಾದುದು. ಎಷ್ಟು ಎಕರೆ ನೀರಾವರಿಯಾಗಬೇಕಾಗಿತ್ತು, ಈಗ ಎಷ್ಟಾಗಿದೆ 
ಆಗಿರುವುದು ಸಾಕಿ ಎಂದು ನೋಡಿದರೆ, ಬೆಳೆ ಎಷ್ಟು ಹೆಚ್ಚಾಗಿದೆ ಎಂದು ಯೋಚಿನೆ 
ಮಾಡಿದರೆ ಬರೀ ಕಾಗದದಲ್ಲಿ ಬರುವುದನ್ನು ನೋಡಿ ತೃಪ್ರಿಪಟ್ಟುಕೊಳ್ಳಬೇಕೇ ಹೊರತು 
ನಿಜವಾಗಿ ನೋಡಿದರೆ ಹೆಮೈೆಪಡುವಷ್ಟು ಉತ್ಪತ್ತಿಯಾಗಲಿ ಕೆಲಸವಾಗಲಿ ಆಗಿರುವುದಿಲ್ಲ. 
ನಮ್ಮದೇಶದಲ್ಲಿ ಕೈಗೊಳ್ಳಬೇಕಿದಿರುವ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ನಮ್ಮಉತ್ತ್ಪತಶ್ರಿಯು 
ಖಂಡಿತ ಸಾಲುವುದಿಲ್ಲ. ಆದುದರಿಂದ ಇದಕ್ಕಾಗಿ ಸರ್ಕಾರ ಕೇಂದ್ರ ಸರ್ಕಾರದ ಪೂರ್ಣ 
ನೆರವನ್ನು ತೆಗೆದುಕೊಂಡರೆ ಮಾತ್ರ ಸಾಧ್ಯ; ಇಲ್ಲದಿದ್ದರೆ ಬಿಜಾಪುರ, ರಾಯಚೂರು ಮುಂತಾದ 
ಕ್ಲಾಮ ಪ್ರದೇಶಗಳಲ್ಲಿ ಬಡ್ಡೆಟ್ಟಿನಲ್ಲಿ ನಮೂದಿಸಿರುವ ನೀರಾವರಿ ಕಾಮಗಾರಿಗಳನ್ನು 
ತೆಗೆದುಕೊಳ್ಳಲು ಖಂಡಿತ ಅವಕಾಶವಾಗುವುದಿಲ್ಲ. ಹಾಗೆಯೇ ಸಣ್ಣ ನೀರಾವರಿ 
ಕಾಮಗಾರಿಗಳನ್ನು ಮೊದಲು ಮಾಡುತ್ತೇವೆ, ಅದಕ್ಕೆ ಕೇಂದ್ರದಿಂದ ಬೇಕಾದಷ್ಟು ಹಣ 
ಬರುತ್ತದೆ ಎಂದು ಹೇಳುತ್ತಾರೆ. ಆದರೆ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟ ಒಂದು 
ಸಣ್ಣ ಕಾಮಗಾರಿಯನ್ನು ಮೂರು ಬಡ್ಜೆಚ್‌ ಆದರೂ ಇನ್ನೂ ತೆಗೆದುಕೊಂಡಿಲ್ಲ. ಹೀಗಾಗಿ 
ನೀರಾವರಿ ಸೌಲಭ್ಯವಿಲ್ಲದೆ ತೊಂದರೆಯಾಗಿದೆ. ಸರ್ಕಾರ ಇಂಥ ಸಣ್ಣ ಕಾಮಗಾರಿಗಳಿಗೆ 
ಅಂದಾಜು ಮಾಡಿ ಪ್ರೋತ್ಸಾಹ ಕೊಡದಿದ್ದರೆ ಯಾವ ರೈತನ ಪರಿಸ್ಥಿತಿಯೂ ಖಂಡಿತ 
ಉತ್ತಮವಾಗಿರುವುದಿಲ್ಲ. ಹಾಗೆಯೇ ಈಗ ದೇಶದಲ್ಲಿ ಜನತೆಗೆ ನಮ್ಮ ಸರ್ಕಾರ ಏನು 
ಮಾಡಿದೆ ಎಂದು ನೋಡಿದರೆ ಲೋಕೋಪಯೋಗಿ ಇಲಾಖೆ ಪೂರೈಸುವ ಇಲಾಖೆ, 
ಹಿಂದೆ ಇಡೀ ಮೈಸೂರು ದೇಶಕ್ಕೆ ಒಬ್ಬ ಚೀಫ್‌ ಇಂಜಿನಿಯರಿದ್ದರು. ಎಲ್ಲಾಕಾಮಗಾರಿಗಳನ್ನು 
ನೋಡಿಕೊಳ್ಳುತ್ತಿದ್ದರು. ಈಗ 3-4 ಜನ ಚೀಫ್‌ ಇಂಜಿನಿಯರುಗಳು, ಸೂಪರಿಂಟಿಂಡಿಂಗ್‌ 
ಎಂಜಿನಿಯರುಗಳು ಇದ್ದಾರೆ. ಆದರೆ ನಿರುದ್ಯೋಗಿಗಳಿಗೆ ಕೆಲಸ ದೊರೆಯುತ್ತಿದೆಯೇ 
ವಿನಾ ಇವತಿನವರೆಗೆ ನಿರ್ದಿಷ್ಟವಾಗಿ ಏನು ಕೆಲಸವಾಗಿದೆ, ಅದರಿಂದ ಯಾವ ಹೊಸ 
ಕಾಮಗಾರಿಯಾಗಿದೆ ಎಂದು ನೋಡಿದರೆ ಏನು ಕಾಣುತ್ತಿಲ್ಲ. ಇದನ್ನು ಯೋಚನೆ 
ಮಾಡಬೇಕು. ಇದಲ್ಲದೆ ಬಡ್ಗೆಟ್ಟಿನಲ್ಲಿ ಸೇತುವೆ ನಿರ್ಮಾಣ, ಕಟ್ಟಡ, ಇರಿಗೇಷನ್‌ ಕೆಲಸ 
ರಸ್ತೆ ಮುಂತಾದವುಗಳಿಗಾಗಿ ಯಾವ ಯಾವ ಜಿಲ್ಲೆಗೆ ಎಷ್ಟು ಹಣ ಒದಗಿಸಲಾಗಿದೆ ಎಂದು 
ನೋಡಿದರೆ ಒಂದೊಂದು ಜಿಲ್ಲೆಗೆ ಒಂದೊಂದು ಕೆಲಸ ಸಹ ಇರುವಂತೆ ಕಾಣಲಿಲ್ಲ. 
ಹೀಗಾದರೆ ಇಡೀ ಜಿಲ್ಲೆಯ ಜನರಿಗೆ ಏನು ಸಹಾಯವಾಗುತ್ತದೆ ಎಂಬುದನ್ನು ತಿಳಿಯಬೇಕು. 
1957 ರಿಂದ ಬಡ್ಗೆಟ್ಟಿನಲ್ಲಿ ಹಣ ಒದಗಿಸಿದ್ದರೂ ಕೆಲಸವಾಗಿಲ್ಲದಿರುವ ನಿದರ್ಶನವಿದೆ. 


ಪತಿಭಾವಂತ ಸಂಸದೀಯ ಹಷಟು 105 


ಸರ್ಕಾರ ದಕ್ಷತೆಯಿಂದ ಕೆಲಸ ಮಾಡಬೇಕು, ಚಾಣಾಕ್ಷರಾಗಿ ಕೆಲಸ ಮಾಡಬೇಕು. 1957 
ರಲ್ಲಿ ಮಂಜೂರು ಮಾಡಿ ಕೆಲಸವನ್ನು ಅಲ್ಲಿಗೇ ಕೈಬಿಟ್ಟರೆ ಏನೆಂದು ಹೇಳಬೇಕು? ಬೇರೆ 
ಕಡೆ ಕೆಲಸ ಮಾಡಿಸುವುದಕ್ಕೆ ಹಣವಿದೆ, ನಮಗೆ ಬೇಕಾದ ಕಡೆ ಮಾಡಿಸಲು ಹಣವಿಲ್ಲ 
ಎಂದು ಹೇಳುವುದು ಸರಿಯಲ್ಲ. ಹೀಗಾದರೆ ಜನರಿಗೆ ತಪ್ಪು ಅಭಿಪ್ರಾಯ ಬರಲು 
ಅವಕಾಶವಾಗುತ್ತದೆ. ಕಂಟ್ರಾಕ್ಷರುಗಳಲ್ಲಿ ಒಂದನೆ ದರ್ಜೆ, ಎರಡನೇ ದರ್ಜೆ ಮತ್ತು 
ಮೂರನೇ ದರ್ಜೆ ಎಂದು ವಿಂಗಡಿಸಿದ್ದಾರೆ. ಶೇಕಡ 45 ರಷ್ಟು ದೊಡ್ಡ ಕಂಟ್ರಾಕ್ಷರಿಗೆ 
ಶೇಕಡ 15 ರಷ್ಟು ಎರಡನೇ ದರ್ಜೆ ಕಂಟ್ರಾಕ್ಟರಿಗೆ ಕೊಟ್ಟು ನೂರಾರು ಜನರಿಗೆ 
ಅನುಕೂಲವಾಗುವುದನ್ನು ತಪ್ಪಿಸಿದ್ದೀರಿ. ಹಣವಿಲ್ಲ ಎಂದು ಹೇಳುವಾಗ ಶೇಕಡ 45 
ಕೊಡಲು ಹಣವೆಲ್ಲಿದೆ? ಹಿಂದುಳಿದ ಜಿಲ್ಲೆಗಳಲ್ಲಿ ಯಾವ ರೀತಿ ಅನುಕೂಲ ಒದಗಿಸಲು 
ಸಾಧ್ಯ? ಇದನ್ನು ಯೋಚನೆ ಮಾಡಬೇಕು. ಹಾಗೆಯೇ ಚಿಕ್ಕಮಗಳೂರು ಬೇಸಿಕ್‌ ಟ್ರೈನಿಂಗ್‌ 
ಇನ್‌ಸ್ಟಿಟ್ಯೂಟ್‌ಗೆ 3 ಲಕ್ಷ 75 ಸಾವಿರ ರೂಪಾಯಿಗಳ ಸೆಂಟ್ರಲ್‌ ಗ್ರಾಂಟ್‌ ಮಂಜೂರಾಗಿದ್ದರೂ 
ಅದರ ಕೆಲಸ ಇನ್ನೂ ಪ್ರಾರಂಭವಾಗಿಲ್ಲ. ಹೀಗೆ ಆಗಬೇಕಾದಕೆಲಸ ಮಾಡದೆ ಕೆಲಸ 
ನಡೆದಿರುವ ಕಡೆಯೇ ಮಾಡುತ್ತಾ ಹೋದರೆ ಸರ್ಕಾರದ ಮೇಲೇನು ಪರಿಣಾಮವಾಗುತ್ತದೆ 
ಎಂಬುದನ್ನು ಯೋಚನೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇನೆ. 

ಇನ್ನು ಹರಿಜನರ ಸಮಸ್ಯೆ. ಅದಕ್ಕೆ ಸರ್ಕಾರ ಎಷ್ಟೇ ಶ್ರಮಪಟ್ಟರೂ ಅವರ ಪರಿಸ್ಥಿತಿ 
ಉತ್ತಮವಾಗಿಲ್ಲ. ವ್ಯವಸಾಯ ಮಾಡುವುದಕ್ಕೆ ಜಮೊನು, ವಿದ್ಯಾಭ್ಯಾಸಕ್ಕೆ ಅನುಕೂಲ 
ಮುಂತಾದುವೆನ್ನೆಲ್ಲಾ ಸರ್ಕಾರ ಕೊಡುತ್ತಿದೆ. ಆದರೆ ಅವರಲ್ಲಿರುವ ಜಾಡಮಾಲಿಗಳ ಪರಿಸ್ಥಿತಿ 
ತುಂಬಾ ಚಿಂತಾಜನಕವಾಗಿದೆ. ಅವರು ಹರಿಜನರಲ್ಲ, ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ. 
ಅವರು ಎಷ್ಟೋ ಸರ್ವಿಸ್‌ ಮಾಡಿರುತ್ತಾರೆ. ಆದರೂ ಅವರು ನಿವೃತ್ತರಾದ ಮೇಲೆ 
ಪುವಿಡೆಂಟ್‌ ಫಂಡ್‌ ಆಗಲಿ ಅಥವಾ ಏನಾದರೂ ಸೌಕರ್ಯವಾಗಲಿ ಅವರಿಗೆ ಕೊಡಬೇಕೆದು 
ಪುರಸಭೆ ನಿರ್ಣಯ ಮಾಡಿ ಕಳುಹಿಸಿದರೂ ಸರ್ಕಾರ ಅದಕ್ಕೆ ಗಮನಕೊಟ್ಟಿಲ್ಲ. ಪ್ರಾಣಿಗಳಿಗಿಂತ 
ನಿಕೃಷ್ಟರಾಗಿರುವ ಅವರಿಗೆ ಹೆಚ್ಚು ಸಹಾಯ ಮಾಡಲು ಗಮನ ಕೊಡಬೇಕು. 

ನಮ್ಮ ಮಿತ್ರರು ಎಷ್ಟೋ ಜನ ಮೈಸೂರು ಎಂದು ಹೇಳಬಾರದು ಕರ್ಣಾಟಕ 
ಎಂದು ಹೇಳಬೇಕು, ಚಿಕ್ಕಮಗಳೂರು, ಧಾರವಾಡ, ಬಿಜಾಪುರ ಎಂದು ಪ್ರತ್ಯೇಕ ಭಾವನೆ 
ತೋರಿಸಬಾರದು ಎಂದು ಹೇಳುತಿದ್ದರು. ನಮಗೂ ದೇಶಾಭಿಮಾನವಿದೆ. ಆದರೆ ಏಕೆ 
ಹಾಗೆ ಹೇಳಬೇಕಾಗುತ್ತದೆ ಎಂದರೆ ಯಾವ ಜಿಲ್ಲೆಗೆ ಏನು ಅನುಕೂಲವಾಗಬೇಕು ಎಂದು 
ನಿಗಾ ಇಟ್ಟು ಅದನ್ನು ಮಾಡಿಕೊಡುತಿದ್ದರೆ ಹಾಗೆ ಹೇಳಬೇಕಾಗಿರಲಿಲ್ಲ. ಆ ಪ್ರಶ್ನೆಗೇ 
ಅವಕಾಶವಿರುತ್ತಿರಲಿಲ್ಲ. 1956ನೆಯ ಇಸವಿಯಿಂದ ದೇಶ ವಿಶಾಲವಾಯಿತು. ಅಲ್ಲಿಂದ 
ಇಲ್ಲಿಯವರೆಗೆ ಅಧಿಕಾರಿಗಳ ಸೀನಿಯಾರಿಟಿ ಪ್ರಶ್ನೆ ತೀರ್ಮಾನವಾಗಿಲ್ಲ. 3-4 ಪಟ್ಟಿಗಳಾದರೂ 
ಇನ್ನೂ ನಿರ್ಣಯವಾಗಿಲ್ಲ. ನ್ಯಾಯಾಂಗ ಇಲಾಖೆ ಬಹಳ ಪ್ರಸಿದ್ಧವಾಗಿದೆ. ಆ ಇಲಾಖೆ 
ಮಂತ್ರಿಗಳು ದಕ್ಷರೆಂಬ ನಂಬಿಕೆ ಇದೆ. ಆದರೆ ಜುಡಿಷಿಯಲ್‌ ಇಲಾಖೆಯ ಸೀನಿಯಾರಿಟಿ 


106 ಬಿ.ಎಲ್‌. ಸುಬಮ್ನ 
ಬ್‌ 


ಪಟ್ಟೆ ಇನ್ನೂ ಆಗಿಲ್ಲ. ದೇಶದ ಜನರಿಗೆ ನ್ಯಾಯ ದೊರಕಿಸುತ್ತೇವೆಂದು ಹೇಳುವಾಗ 
ಹೀಗಾದರೆ ನ್ಯಾಯ ಹೇಗೆ ಉಳಿಯುವುದು? ಅನೇಕ ಇಲಾಖೆಗಳಲ್ಲಿ ಸಿದ್ಧವಾಗಿಲ್ಲ. 
ಆದುದರಿಂದ ನೌಕರರಲ್ಲಿ ಒಂದು ಕ್ಷಿಷ್ಪ ಮನೋಭಾವನೆ ಉಂಟಾಗಿದೆ. ಸಾರ್ವಜನಿಕ 
ಕಾರ್ಯ ಮಾಡಲು ಅಷ್ಟಾಗಿ ಮನಸಿಲ್ಲ. ಸೀನಿಯಾರಿಟಿ ಬಗ್ಗೆ ಯಾರನ್ನು ನೋಡಬೇಕು 
ಎಂಬುದರ ಕಡೆಗೆ ಅವರ ಮನ ಹೆಚ್ಚಾಗಿದೆ. ಹಳೆಯ ಮೈಸೂರು ಮತ್ತು ಹೊಸ ಮೈಸೂರು 
ಎಂಬ ಭಾವನೆ ಬಾರದಿರಬೇಕಾದರೆ ನಿಷ್ಠಕ್ಷಪಾತವಾಗಿ ವರ್ತಿಸುವುದು ಅಗತ್ಯ. ಬಡ್ಗೆಟ್ಟನ್ನು 
ನೋಡಿದರೆ ಯಾವ ರೀತಿ ಮಾಡಿದ್ದಾರೆಂಬುದು ಗೊತ್ತಾಗುತ್ತದೆ. ಮಲೆನಾಡಿನ ವಿಷಯದಲ್ಲಿ 
ಎರಡು ಮಾತುಗಳನ್ನು ಇಲ್ಲಿ ಹೇಳಬೇಕಾಗಿದೆ. ಮಲೆನಾಡು ಬಹಳ ಹಿಂದುಳಿದ ಪ್ರದೇಶ. 
ಮೈಸೂರು ದೇಶ ಬಹಳ ವಿಸ್ತಾರವಾದ ಮಲೆನಾಡು ಪ್ರದೇಶಗಳಿಂದ ಕೂಡಿದೆ. ಅದು 
ನಶಿಸಿ ಹೋಗದಂತೆ ಕಾಪಾಡಬೇಕು. ಇಲ್ಲಿ ಬಹಳ ಪ್ರಾಮುಖ್ಯವಾದ ನದಿಗಳೂ 
ಹರಿಯುತಿವೆ. ಆದರೆ ಇಲ್ಲಿ ಸರಿಯಾದ ಸಾರಿಗೆ ಸಂಪರ್ಕಗಳಿಲ್ಲದೆ ಇಲ್ಲಿನ ಜನ ಕೂಲಿ 
ಕೆಲಸ ಮಾಡಲೂ ಹೋಗುವುದಕ್ಕೆ ಆಗುತ್ತಿಲ್ಲ. ಇಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು 
ಹಳ್ಳಿಗೆ ಹೋಗಬೇಕಾದರೆ ಕೂಲಿ ಜನಕ್ಕೆ ಹಾಗೂ ಇತರರಿಗೆ ಸಾರಿಗೆ ಸಂಪರ್ಕವಿಲ್ಲದೆ ಬಹಳ 
ತೊಂದರೆಯಾಗುತ್ತಿದೆ. ಇದನ್ನು ತಪ್ಪಿಸಬೇಕೆಂದು ಈ ಕ್ಷೇತ್ರದ ಸದಸ್ಯರಾಗಿ ಸರ್ಕಾರದ 
ಗಮನಕ್ಕೆ ಪದೇ ಪದೇ ತರುತ್ತಿದ್ದರೂ ಇದರ ಬಗ್ಗೆ ತಕ್ಕ ಕ್ರಮವನ್ನೇನೂ ತೆಗೆದುಕೊಂಡಂತೆ 
ಕಾಣುತ್ತಿಲ್ಲ. ಬೇಕಾದರೆ ಸರಕಾರವೇ ಒಳಹೊಕ್ಕು ನೋಡಬಹುದು. ಸಾರಿಗೆ ಸಂಪರ್ಕ 
ಮಲೆನಾಡಿನಲ್ಲಿ ಇಲ್ಲದೇ ಹೋದರೆ ಅಲ್ಲಿನ ಪ್ರಕೃತಿ ಸಂಪತ್ತು ಹೇಗೆ ತಾನೇ 
ಉಪಯೋಗಿಸಿಕೊಳ್ಳಲು ಸಾಧ್ಯ. ಹೆಚ್ಚಿನ ಆಹಾರ ಬೆಳೆಯಬೇಕು ಎಂದು ಹೇಳುತ್ತಿದ್ದಾರೆ, 
ಇದಕ್ಕಾಗಿ ನಮಲ್ಲಿ ಒಳ್ಳೆಯ ಅರಣ್ಯ ಸಂಪತ್ತು ಬೇಕು, ಕರ್ನಾಟಕದ ಸಂಪತ್ತು ಬೆಳೆಯಬೇಕು, 
ಆದರೆ ಹಾಗೆ ಉಪಯೋಗಿಸಿಕೊಳ್ಳಲು ಸರಕಾರ ತಕ್ಕ ಕಾರ್ಯಕ್ರಮ ಕೈಗೊಳ್ಳದೇ ಮಲೆನಾಡನ್ನು 
ಮೂರಕ್ಕೆ ನೂರರಷ್ಟು ನಿಕೃಷ್ಟ ಮಾಡುತ್ತಿದ್ದಾರೆ. ಹಾಗೆ ಮಾಡದೆ ಇನ್ನು ಮುಂದಾದರೂ 
ಮಲೆನಾಡಿನ ಕಡೆಗೆ ಹೆಚ್ಚಿನ ನಿಗಾ ಕೊಡಬೇಕೆಂದು ಇಲ್ಲಿ ಹೇಳುತ್ತಿದ್ದೇನೆ. 


ಇನ್ನು ಬಹಳ ಪ್ರಾಮುಖ್ಯವಾದ ವಿದ್ಯಾಭ್ಯಾಸದ ಬಗ್ಗೆ ನನ್ನ ಸ್ಲೇಹಿತರನೇಕರು ಈಗಾಗಲೇ 
ಮಾತನಾಡಿದ್ದಾರೆ. ಕಾಲೇಜುಗಳಲ್ಲಿ ಸುಮಾರು 10-15 ಲೆಕ್ಷರರುಗಳು ಬಹಳ ವರ್ಷಗಳಿಂದ 
ಟೆಂಪರರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರನ್ನು ಇನ್ನೂ ಖಾಯಂ ಮಾಡಿಲ್ಲ. ಇದರಿಂದ 
ಏನಾಗಿದೆ ಎಂದರೆ ಹೊರಗಡೆಯಿಂದ ಬಂದವರಿಗೆ ಹೆಚ್ಚಿನ ಸಂಬಳ ಇಲ್ಲಿರುವವರಿಗೆ 
ಕಡಿಮೆ ಸಂಬಳ ಎಂದಾಗಿ ಇಲ್ಲಿ ಕೆಲಸ ಮಾಡುವವರಿಗೆ ಬಹಳ ಅಸಮಾಧಾವನಕರವಾಗಿದೆ. 
ನಮ್ಮ ಬೇಶಕ್ಕೆ ಸ್ವಾತಂತ್ರ್ಯ ಬಂದು ಮೂರು ಯೋಜನೆಗಳಾದ ಮೇಲೆ ಎಷ್ಟೋ 
ಹೈಸ್ಕೂಲುಗಳಾದವು, ಒಂದಕ್ಕೆ ರಡರಷ್ಟು ಹೈಸ್ಕೂಲುಗಳೇನೋ ಆದವು. ಆದರೆ ಸರಕಾರ 
ಅವರುಗಳಿಗೆ ಕೊಡುವ ಗ್ರಾಂಟನ್ನು ಸರಿಯಾಗಿ ಕೊಡದೇ ಹೋದರೆ ಅವರುಗಳು 
ಹೈಸ್ಕೂಲುಗಳನ್ನು ಹೇಗೆ ತಾನೇ ನಡೆಸಬಹುದು ಮತ್ತು ಮಕ್ಕಳಿಗೆ ಅನುಕೂಲ ಮಾಡಿ ಪಾಠ 


ಪತಿಬಾವಂತ ಸಂಸದೀಯ ಪಟು 107 


ಹೇಗೆ ಕಲಿಸಬೇಕು? ನಮ್ಮಹಳ್ಳಿ ಜನಕ್ಕೆ ಅನುಕೂಲವಾಗುವಂತೆ 5-10 ಹೈಸ್ಕೂಲುಗಳನ್ನು 
ಮಾಡಿದ್ದರೂ ಅವುಗಳ ಕಡೆಗೆ ಸರಕಾರ ಸಾಕಷ್ಟು ಗಮನ ಕೊಡುತ್ತಿಲ್ಲ. ಹೈಸ್ಕೂಲುಗಳ 
ವಿಷಯದಲ್ಲಿ ಇನ್ನೂ ಹೆಚ್ಚಿನ ಗಮನವನ್ನು ಕೊಡಬೇಕು. 

ಇನ್ನು ಮಲ್ಪಿಪರ್ಪಸ್ಸು ಹೈಸ್ಕೂಲು ಎಂದು ನಮ್ಮ ಚಿಕ್ಕಮಗಳೂರಿನಲ್ಲಿ ಒಂದು ಹೈಸ್ಕೂಲು 
ಇದೆ. ಇದಕ್ಕಾಗಿ ಸುಮಾರು 3-4 ಲಕ್ಷದಷ್ಟು ಬೆಲೆ ಬಾಳುವ ಸಾಮಾನುಗಳು, ಲೇತ್‌ಗಳು, 
ಹೊಲಿಗೆ ಮೆಷಿನ್ನುಗಳು ಉಪಯೋಗವಾಗದೆ ತುಕ್ಕು ಹಿಡಿದು ಹಾಳಾಗಿ ಹೋಗುತ್ತಿವೆ. 
ಇವು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಉಪಯೋಗವಾಗದೇ ಇದ್ದರೆ ಅದನ್ನು ಬೇರೆ 
ಕಡೆಗಳಿಗಾದರೂ ಕಳುಹಿಸಿ ಉಪಯೋಗ ಮಾಡಿಕೊಳ್ಳಬಹುದು. 


ಇನ್ನು ಸರಕಾರದವರು ಕೆಲವು ಶಾಲೆಗಳಲ್ಲಿ ಮಕ್ಕಳಿಗಾಗಿ ಉಪಹಾರವನ್ನು 
ಕೊಡುತ್ತಿದ್ದಾರೆ. ನಮ್ಮಲ್ಲಿ ಈಗ ಅನೇಕ ಪ್ರೈಮರಿ ಶಾಲೆಗಳು ಆಗಿವೆ. ಎರಡು ಮೂರು 
ಫರ್ಲಾಂಗುಗಳಿಗೆ ಒಂದು ಸ್ಕೂಲಿನಂತಾಗಿದೆ. ಇಂತಹ ಶಾಲೆಗಳಲ್ಲಿರುವ ಮಕ್ಕಳಿಗೂ 
ಉಪಾಹಾರವನ್ನು ಒದಗಿಸಿಕೊಡಬೇಕು. ಶಾಲೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಸಮಯ 
ಹೋಗುತ್ತದೆ. ಪಾಠ ಹೇಳಲಿಕ್ಕೆ ಅವಕಾಶ ಸಿಗುತ್ತಿಲ್ಲ. ಇದನ್ನು ಸರಕಾರ ಸ್ವಲ್ಪ ಹೆಚ್ಚಿನ 
ರೀತಿಯಿಂದ ನೋಡಿ ಇಲಾಖೆಯವರು ಸುಧಾರಣೆ ಮಾಡಬೇಕಾಗಿದೆ. ಈ ವಿಷಯದಲ್ಲಿ 
ಸರಕಾರ ಹೆಚ್ಚಿನ ನಿಗಾ ಕೊಡಬೇಕೆಂದು ನಾನು ಸಲಹೆ ಮಾಡುತ್ತೇನೆ. 


ಸರಕಾರ 11ನೆಯ ವರ್ಗದ ವಿಚಾರದಲ್ಲಿ ಈ ಕಡೆ ಇದ್ದಾರೆಂದು ಮತ್ತು ಇದನ್ನು 
ಕೈಬಿಡುತ್ತಾರೆಂದು ಕೇಳುತ್ತೇನೆ. ಇದಕ್ಕಾಗಿ ಸರಕಾರದವರು ಏನು ಮಾಡುತ್ತಾರೆನ್ನುವುದನ್ನು 
ತಿಳಿಸಬೇಕೆಂದು ಕೇಳುತ್ತೇನೆ. ಇಷ್ಟು ಮಾತನಾಡಲು ಅಧ್ಯಕ್ಷರು ಅವಕಾಶ ಕೊಟ್ಟುದಕ್ಕಾಗಿ 
ಅವರನ್ನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. (ವಿಧಾನ ಸಭಾ ಕಲಾಪ: ದಿನಾಂಕ: 
10-3-1964) 


108 ಬಿ.ಎಲ್‌. ಸುಬ್ಬಮ್ಮ 


22. ಅಬ್ಭಾರಿ ಮತ್ತು ನಾಯಾಂಗ ಇಲಾಖೆಗಳ ಬೇಡಿಕೆ ಕುರಿತು 


ಮಾನ್ಯ ಸಭಾಪತಿಯವರೇ ನಮ್ಮ ಮುಂದಿರತಕ್ಕ ರಾಜ್ಯದ ಅಬ್ಬಾರಿ ತೆರಿಗೆ, 
ವಿಧಾನಮಂಡಲ ಹಾಗೂ ನ್ಯಾಯಾಂಗ ಆಡಳಿತ-ಈ ಮೂರು ಡಿಮ್ಯಾಂಡುಗಳಿಗೂ ನನ್ನ 
ಬೆಂಬಲವನ್ನು ಕೊಡುತ್ತಾ ನಾಲ್ಕು ಮಾತುಗಳನ್ನು ಆಡಲು ಬಯಸುತ್ತೇನೆ. ನಾನು ರಾಜ್ಯದ 
ಅಬ್ಬಾರಿ ತೆರಿಗೆ ವಿಷಯದಲ್ಲಿ ಹೆಚ್ಚು ಪ್ರಸ್ತಾಪ ಮಾಡದೇ ಹೋದರೂ ದೇಶದಾದ್ಯಂತ ಈ 
ವಿಷಯದಲ್ಲಿ ವಿಪರೀತ ಚರ್ಚೆ ನಡೆಯುತ್ತಿದೆ. ಹಾಗೂ ಸರ್ಕಾರದವರು ಟೇಕ್‌ಚಂದ್‌ 
ಸಮಿತಿಯನ್ನು ನೇಮಕ ಮಾಡಿ ಈ ಪಾನನಿರೋಧ ನೀತಿ ಯಾವ ರೀತಿ ನಡೆಯುತ್ತಿದೆ 
ಇದನ್ನು ಯಾವ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕು ಎನ್ನುವ ಬಗ್ಗೆ ಒಂದು ವರದಿಯನ್ನು 
ಸಿದ್ಧಮಾಡಿ ಅದನ್ನು ಸದ್ಯದಲ್ಲಿಯೇ ಈ ಸಭೆಯ ಮುಂದೆ ಇಡತಕ್ಕ ಸಮಯ ಹತ್ತಿರವಾಗಿದೆ. 
ಆದರೆ ಈ ಪಾನದಿಂದ ಎಷ್ಟು ಅನ್ಯಾಯ ದೇಶದಲ್ಲಿ ನಡೆದಿದೆ, ಇದರಿಂದ ಜನಗಳು 
ಸುರಕ್ಷಿತರಾಗಿಲ್ಲ ಎನ್ನುವ ದೃಷ್ಟಿಯಿಂದ ಈ ಪಾನನಿರೋಧ ನೀತಿಯನ್ನು ಜಾರಿಗೆ ತಂದಿದ್ದಾರೆ. 
ಆದರೆ ಸರ್ಕಾರದ ಉದ್ದೇಶವೇನೋ ಬಹಳ ಒಳ್ಳೆಯದು. ಸರ್ಕಾರದ ಉದ್ದೇಶಕ್ಕನುಗುಣವಾಗಿ 
ಈ ಪಾನನಿರೋಧ ನೀತಿ ನಡೆಯುತ್ತಾ ಇದೆಯೇ, ಸರ್ಕಾರದ ಉದ್ದೇಶದ ಹಾಗೆ ಇರುವ 
ಪ್ರತಿಫಲವನ್ನು ಜನತೆ ಅನುಭವಿಸುತ್ತಿದ್ದಾರೆಯೇ ಎನ್ನುವ ವಿಷಯದಲ್ಲಿ ಸರ್ಕಾರದವರು 
ಬಹುಮಟ್ಟಿಗೆ ಯೋಚನೆ ಮಾಡಬೇಕಾದುದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. 
ಈ ಪಾನನಿರೋಧದ ಕಟ್ಟಳೆಗಳ ಬಲೆಗೆ ಸಾಹುಕಾರರಾಗಲೀ 
ಅಧಿಕಾರಿಗಳಾಗಿರತಕ್ಕವರಾಗಲೇ ಬೀಳತಕ್ಕ ಅವಶ್ಯಕತೆ ಬರುವುದಿಲ್ಲ, ಸಾಮಾನ್ಯವಾಗಿ ಯಾವ 
ಬಡ ಜನಗಳಿಗೆ ಅನುಕೂಲ ಮಾಡಬೇಕೆಂದು ಸರ್ಕಾರದವರು ಈ ಪಾನನಿರೋಧವನ್ನು 
ತಂದಿದ್ದಾರೋ ಅಂಥ ಬಡವರೇ ಈ ಕಾನೂನಿನ ಬಲೆಯಲ್ಲಿ ಸಿಕ್ಕಿಬಿದ್ದು ನರಳತಕ್ಕ ಪರಿಸ್ತಿತಿ 
ದೇಶದಲ್ಲಿ ಜಾಸಿಯಾಗಿದೆ. ಅದರಲ್ಲೂ ಮಲೆನಾಡಿನ ತೋಟಗಳಲ್ಲಿ ಕೆಲಸ ಮಾಡತಕ್ಕ 
ಕೂಲಿಗಾರರನ್ನು ನಾನು ನೋಡಿದ್ದೇನೆ. ಹೆಂಡತಿ ಬಾಣಂತಿಯಾಗಿ ಕುಳಿತುಕೊಂಡು ಅವಳಿಗೆ 
ಕಾಯಿಲೆಯಾಗಿದ್ದರೆ ಅಂಥ ಸಂದರ್ಭದಲ್ಲಿ ಆಕೆಯ ಯಜಮಾನ ಔಷಧಿಯನ್ನು ತರುವುದಕ್ಕೆ 
ಪೇಟಿಗೆ ಹೋಗಿ ಅದನ್ನು ತರುವಾಗ ಮಧ್ಯದಲ್ಲಿಯೇ ಈ ಒಂದು ದುಶ್ಚಟಕ್ಕೆ ಬಿದ್ದು 
ಕಳ್ಳಬಟ್ಟಿಯಲ್ಲಿ ತಯಾರಾದ ಮದ್ಯವನ್ನು ಕುಡಿದು ಪೋಲೀಸಿನವರ ಕೈಗೆ ಸಿಕ್ಕುಬಿದ್ದು ಜೈಲಿಗೆ 
ಹೋಗಿ ಅವನು ಅಲ್ಲಿ ಬಿದ್ದಿರುತ್ತಾನೆ. ಇಲ್ಲಿ ಮನೆಯಲ್ಲಿ ಹೆಂಡತಿ ಔಷಧಿಯಿಲ್ಲದೆ ತೊಂದರೆ 
ಪಡುತ್ತಿರುವುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಈ ಕಡೆ ಅನುಕೂಲಸ್ತರು ದೊಡ್ಡ ದೊಡ್ಡ 
ಕಾರುಗಳಲ್ಲಿ ತಿರುಗಾಡತಕ್ಕ ಜನಗಳು ಪರದೇಶದಿಂದ ಬರತಕ್ಕ ಮದ್ಯವನ್ನು ಲಿಕ್ಕರನ್ನು 
ಬೆಂಗಳೂರಿಗೆ ಬಂದು ತೆಗೆದುಕೊಂಡು ಹೋಗಿ ಕುಡಿಯತಕ್ಕದ್ದನ್ನು ಕೇಳತಕ್ಕವರು ಯಾರೂ 
ಇಲ್ಲ. ಈ ಪಾನ ನಿರೋಧದ ನೀತಿಯಿಂದ ದೇಶದಲ್ಲಿ ಸಾಮಾನ್ಯ ಜನತೆಗೆ 
ಅನಾನುಕೂಲವಾಗತಕ್ಕಂಥ ಒಂದು ಪರಿಸ್ಲಿಶಿ ಉಂಟಾಗಿದೆ. ಮೊದಲು ದೇಶದ ಸಂಪಾದನೆಯ 


ಪತಿಬಾವಂತ ಸಂಸದೀಯ ಹಟು 109 


ಭಾವನೆಯೂ ನನ್ನಲ್ಲಿತ್ತು. ಆದರೂ ಸಹ ಈ ಪಾನ ನಿರೋಧ ನೀತಿಗೆ ನಾನು ಬೆಂಬಲವನ್ನು 
ಕೊಟ್ಟುಕೊಂಡು ಬಂದಿದ್ದೆನು. ಇವೊತ್ತು ತೋಟಗಳಲ್ಲಿ ಕೆಲಸ ಮಾಡತಕ್ಕ ಜನ ಮೂರು 
ದಿವಸ ಕೆಲಸಕ್ಕೆ ಹೋದರೆ ಒಂದು ದಿವಸ ಮನೆಯಲ್ಲಿ ಕುಳಿತುಕೊಂಡಿರುತ್ತಾರೆ. ಮನೆಯಲ್ಲಿ 
ಕಳ್ಳಬಟ್ಟಿ ಸಾರಾಯನ್ನು ತಯಾರು ಮಾಡಿ ತಮ್ಮ ಸುತ್ತಮುತ್ತ ಇರತಕ್ಕ ಜನಗಳಿಗೆ ಮಾರಿ 
ಅವರ ಆರೋಗ್ಯವನ್ನೂ ಹಾಳು ಮಾಡುತಾರೆ. ತಮ್ಮ ಆರೋಗ್ಯವನ್ನು ಹಾಳು 
ಮಾಡಿಕೊಳ್ಳುತ್ತಾರೆ. ಈ ಪಾನನಿರೋಧ ನೀತಿಯಿಂದ ಇಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. 
ಮೊನ್ನೆ ತಾನೆ ಮಿಲಿಟರಿ ಆಫೀಸರು ಮಿಲಿಟರಿಗೆ ರೆಕ್ರೂಟ್‌ ಮಾಡುವುದಕ್ಕೆ ಚಿಕ್ಕಮಗಳೂರಿಗೆ 
ಬಂದಿದ್ದಾಗ ಅಲ್ಲಿ ಜನಗಳನ್ನು ಪರೀಕ್ಷೆ ಮಾಡುವ ಕಾಲದಲ್ಲಿ 100 ಕೈ 75 ಜನ ರಿಜೆಕ್ಟ್‌ 
ಆಗುತ್ತಿದ್ದರು. ನಾನು ಇದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಇದನ್ನು ನೋಡಿದರೆ 
ಪಾನನಿರೋಧವನ್ನು ಯಾವ ಉದ್ದೇಶಕ್ಕಾಗಿ ಜಾರಿಗೆ ತಂದಿದ್ದಾರೋ ಅದು ಯಶಸ್ವಿಯಾಗದೆ 
ಇರುವುದನ್ನು ನಾವು ಪುನಃ ಪರಿಶೀಲನೆ ಮಾಡತಕ್ಕದ್ದು ಬಹಳ ಪ್ರಮುಖ್ಯವಾದದ್ದು ಎಂದು 
ನಾನು ತಿಳಿದುಕೊಂಡಿದ್ದೇನೆ. 

ಪೋಲೀಸ್‌ ಇಲಾಖೆ ದೇಶದಲ್ಲಿ ರಕ್ಷಣಾ ಇಲಾಖೆ ಎಂದು ವಾನು 
ತಿಳಿದುಕೊಂಡಿದ್ದೇನೆ. ಈ ಪೋಲೀಸು ಇಲಾಖೆಗೆ ಮೊದಲು ಒಂದು ಪೂರ್ಣವಾದ 
ವರ್ಚಸ್ಸು ಇತ್ತು. ಈಗ ಈ ಪಾನನಿರೋಧದ ಮೊಕದ್ದಮೆಗಳಲ್ಲಿ ಅವರು ಕೈ ಹಾಕಿ ಅವರು 
ಯಾವ ಒಂದು ಮೂಲಭೂತವಾದ ಕರ್ತವ್ಯ ಇತ್ತೋ ಅದನ್ನು ಅವರು ಮರೆತು 
ಪಾನನಿರೋಧದ ನೀತಿಯೇ ಮುಖ್ಯವೆಂದು ಭಾವಿಸಿಕೊಂಡು ಪಾನ ಮಾಡಿದವರನ್ನು 
ಹಿಡಿಯುವುದು ಮತ್ತು ಕಳ್ಳಭಟ್ಟಿ ಸಾರಾಯಿಯನ್ನು ತಯಾರು ಮಾಡತಕ್ಕವರು ಹಿಡಿಯತಕ್ಕೆ 
ಕಾರ್ಯದಲ್ಲಿ ಕೈ ಹಾಕುವದಕ್ಕೆ ತೊಡಗಿದ್ದಾರೆ. ಇದರಿಂದಾಗಿ ಅವರು ತಮ್ಮಮೂಲಭೂತ 
ಕಾರ್ಯವನ್ನು ಕೈ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರವಾಗಿ ಈ ವಿಷಯವನ್ನು 
ಪರಿಶೀಲನೆ ಮಾಡಬೇಕು. ಈಗ ಒಂದು ವೇಳೆ ಈ ಪಾನನಿರೋಧ ಬೆಂಗಳೂರಿನಂತಹ 
ದೊಡ್ಡ ಪಟ್ಟಣಗಳಲ್ಲಿ ನಡೆಯುತ್ತದೆ. ಆದರೆ ಈ ಪಾನನಿರೋಧ ಹಳ್ಳಿಗಳ ಕಡೆ ಬೇರೆ 
ಜಿಲ್ಲೆಯಲ್ಲಿ ಇಲ್ಲವೆಂದಲ್ಲ, ಈ ನಮ್ಮ ಪಾನನಿರೋಧ ನೀತಿಗೆ ಸೇರಿದ ಪ್ರಶ್ನೆ ಬಂದಾಗ 
ಅದಕ್ಕೆ ಉತ್ತರ ಕೊಡತಕ್ಕದ್ದು ಬಹಳ ಕಷ್ಪವಾಗಿರುವುದರಿಂದ ಅದು ಬಹಳ ಕಷ್ಟವಾಗುತ್ತದೆ. 
ಇನ್ನು ಈ ವಿಷಯದಲ್ಲಿ ನಾನು ಹೆಚ್ಚು ಪ್ರಸ್ತಾಪ ಮಾಡುವುದಕ್ಕೆ ಹೋಗದೆ ಶ್ರೀ ಟೇಕ್‌ಚಂದ್‌ 
ಅವರ ವರದಿ ಬರುವುದು ಸನ್ನಿಹಿತವಾಗಿದೆ. ಅದನ್ನು ನಾವು ಅನುಸರಿಸತಕ್ಕದ್ದು ಬಹಳ 
ಪ್ರಾಮುಖ್ಯವಾದುದ್ದು. ನಮ್ಮನೆರೆಯ ರಾಜ್ಯವಾದ ಬೊಂಬಾಯಿ ಪ್ರಾಂತದಲ್ಲಿ ಈಗಾಗಲೇ 
ಈ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರಿಂದ ಜನತೆಗೆ 
ಅನುಕೂಲವಾಗಬಹುದು. ಈ ಒಂದು ಪ್ರಶ್ನೆ ನಮ್ಮ ಮನಸ್ಸಿನ ಮುಂದೆ ಬರುತ್ತದೆ. 
ಆದ್ದರಿಂದ ಸರ್ಕಾರದವರು ಇದನ್ನು ನೋಡಿ ಎಂದು ಸರಿಯಾಗಿದ್ದರೆ ಆ ಒಂದು ಕಾರ್ಯವನ್ನು 
ಹಿಡಿಯತಕ್ಕೆದ್ದು ಬಹಳೆ ಪ್ರಾಮುಖ್ಯವಾದ ವಿಚಾರ ಎಂದು ನಾನು ತಿಳಿದುಕೊಂಡಿದ್ದೇನೆ. 


110 ಬಿ.ಎಲ್‌. ಸುಬಮ್ದ 
ಬ 


ಇನ್ನು ನ್ಯಾಯಾಂಗ ಆಡಳಿತದ ಬಗ್ಗೆ ಕೆಲವ ಮಾತುಗಳನ್ನು ಆಡಲು ನಾನು ಬಯಸುತ್ತೇನೆ. 
ಕೋರ್ಟುಗಳಲ್ಲಿ ಕೇಸುಗಳು, ಒಂದೊಂದು ಮೊಕದ್ದಮೆ ಇದ್ದರೆ ಒಂದು ಕೇಸು 
ಪೈನಲಾಗುವುದಕ್ಕೆ ಹತ್ತು ಇಪ್ಪತ್ತು ಸಾರಿ ಕೋರ್ಟಿಗೆ ಹೋಗಿ ಸುತ್ತಿಸುತ್ತಾ ಇರುವುದನ್ನು 
ನಾನು ನೋಡಿದ್ದೇನೆ. ಇದರಿಂದ ಜನಗಳಿಗೆ ಬಹಳ ತೊಂದರೆಯಾಗುತ್ತಿದೆ. ಆದ್ದರಿಂದ 
ಕೇಸುಗಳನ್ನು ಜಾಗ್ರತೆಯಾಗಿ ತೀರ್ಮಾನ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. 
ಒಂದು ವೇಳೆ ಕೋರ್ಟುಗಳ ಸಂಖ್ಯೆ ಕಡಿಮೆ ಇದ್ದರೆ ತಾಲ್ಲೂಕುಗಳಲ್ಲಿ ಕೋರ್ಟುಗಳನ್ನು 
ಹೊಸದಾಗಿ ಪ್ರಾರಂಭ ಮಾಡಿ ಜನತೆಗೆ ನ್ಮಾಯ ಬಹಳ ಜಾಗ್ರತೆಯಾಗಿ ದೊರೆಯುವ 
ಹಾಗೆ ಪ್ರಯತ್ನ ಮಾಡಬೇಕು. 


ಇನ್ನು ಕೋರ್ಟುಗಳಲ್ಲಿರತಕ್ಕ ಅಮೀನರ್‌ ಏನಿದ್ದಾರೆ ಅವರಿಗೆ ಕೊಡತಕ್ಕ ಸಂಬಳ 
ಬಹಳ ಕಡಿಮೆ. ಒಬ್ಬ ಅಮೀನ ಚಿಕ್ಕಮಗಳೂರಿನಿಂದ ಅರವತ್ತು ಮೈಲಿ ಊರಿನಲ್ಲಿರತಕ್ಕ 
ಕಳಸಕ್ಕೆ ಸಮನ್ಸ್‌ ತೆಗೆದುಕೊಂಡು ಹೋಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಇಲ್ಲದಿದ್ದರೆ 
ಪಾರ್ಟಿ ಊರಿನಲ್ಲಿ ಇಲ್ಲ ಎಂದು ಬರೆಸಿಕೊಂಡು ಬರುತ್ತಾನೆ. ಅವನಿಗೆ ತುಂಬಾ ಕಷ್ಟವಿದೆ. 
ಅವನಿಗೆ ಕೊಡತಕ್ಕ ಸಂಬಳ ಬಹಳ ಕಡಿಮೆ ಇದೆ. ಆದ್ದರಿಂದ ಇವರ ವಿಚಾರವನ್ನು ಇದಕ್ಕೆ 
ಸಂಬಂಧಪಟ್ಟವರು ಯೋಚನೆ ಮಾಡತಕ್ಕದ್ದು. ಬಹಳ ಪ್ರಾಮುಖ್ಯವಾದ ವಿಚಾರ ಎಂದು 
ಮಾನು ತಿಳಿದುಕೊಂಡಿದ್ದೇನೆ. ನ್ಯಾಯಾಂಗ ಇಲಾಖಿ ದೇಶದಲ್ಲಿ ಎಲ್ಲಾ ಇಲಾಖೆಗಳಿಗಿಂತಲೂ 
ಬಹಳ ಶ್ರೇಷ್ಠವಾದದ್ದು . ಯಾವ ಸರ್ಕಾರವಾದರೂ ಬರಲಿ, ಯಾರೇ ಅಧಿಕಾರದಲ್ಲಿ ಇರಲಿ 
ಕೋರ್ಟು ಇರುವುದರಿಂದ ಜನತೆಗೆ ನ್ಯಾಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. 
ಇಂಥ ಕೋರ್ಟುಗಳಿಗೆ ನ್ಯಾಯಾಲಯಗಳಿಗೆ ನಿಜವಾಗಿಯೂ ಯಾವ ಒಂದು ಲಕ್ಷಣ 
ಇರಬೇಕೋ ಗೌರವ ಪ್ರತಿಷ್ಠೆಗಳು ಇರಬೇಕೋ ಅವು ಇರಬೇಕಲ್ಲದೆ ಅವು ಮತ್ತಷ್ಟು ಜಾಸ್ತಿ 
ಆಗುವುದಕ್ಕೆ ನಮ್ಮಸರ್ಕಾರದವರು ಹೆಚ್ಚಿನ ಪ್ರಯತ್ನವನ್ನು ಮಾಡತಕ್ಕದ್ದು ಬಹಳ ಅವಶ್ಯ 
ಇದೆ. 

ಇನ್ನೊಂದು ವಿಷಯ. ನಮ್ಮದೇಶ ವಿಶಾಲವಾದ ಮೇಲೆ ಕೋರ್ಟುಗಳಲ್ಲಿರತಕ್ಕ 
ಜಡ್ಡ್‌ಗಳು ಸೀನಿಯಾರಿಟಿ ಪಟ್ಟಿ ಇನ್ನೂ ತಯಾರಾಗಿಲ್ಲ ಎಂದು ಹೇಳುತ್ತಾರೆ. ಅದು 
ಸರ್ಕಾರದಲ್ಲಿ ನಿಧಾನವಾಗಿದೆ. ಹೈಕೋರ್ಟಿನಲ್ಲಿ ನಿಧಾನವಾಗಿದೆ ಎಂದು ಹೇಳುತ್ತಾರೆ. 
ಅದು ಯಾರ ವಿಷಯವೇ ಆಗಿರಲಿ ದೇಶದಲ್ಲಿ ನ್ಯಾಯಮೂರ್ತಿಗಳ ಸೀನಿಯಾರಿಟಿ ಪಟ್ಟಿ 
ನ್ಯಾಯ ರೀತಿಯಿಂದ ಆಗತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಬಹಳ ಮುಖ್ಯ ಎಂದು 
ವಾನು ತಿಳಿದುಕೊಂಡಿದ್ದೇನೆ. ನ್ಯಾಯಾಂಗ ಮಂತ್ರಿಗಳ ವಿಚಾರದಲ್ಲಿ ನಾವು ಹೆಚ್ಚಿನ ಪ್ರಸ್ತಾಪ 
ಮಾಡತಕ್ಕ ಅವಶ್ಯಕತೆ ಇಲ್ಲ. ಅವರು ತಮ್ಮಕಿಲಸವನ್ನು ನ್ಯಾಯವಾದ ರೀತಿಯಲ್ಲಿ ಮಾಡುತ್ತಾರೆ 


ಪತಿಭಾವಂತ ಸಂಸದೀಯ ಪಟು 111 


ಎನ್ನತಕ್ಕ ನಂಬಿಕೆ ದೇಶದಲ್ಲಿ ಇದೆ. ಈಗ ಹೊಸದಾಗಿ ನಮ್ಮ ಸರ್ಕಾರದವರು ಡಿಸ್ಟಿಕ್ಸ್‌ 
ಸೆಷನ್ಸ್‌ ಕೋರ್ಟನ್ನು ಕೊಡಶಕ್ಕ ಒಂದು ಉದ್ದೇಶವನ್ನು ಇಟ್ಟುಕೊಂಡಿಬ್ದಾರೆ. ಹಾಗೆ 
ಅವರು ಅದನ್ನು ಕೊಡುವಾಗ ಎಲ್ಲಿ ಅದರ ಅವಶ್ಯಕತೆ ಹೆಚ್ಚಾಗಿ ಇದೆಯೋ ಮತ್ತು ಕೇಸುಗಳ 
ಸಂಖ್ಯೆ ಎಲ್ಲಿ ಜಾಸ್ತಿ ಇದೆಯೋ ಅಂಥಾ ಸ್ಥಳಕ್ಕೆ ಮಾತ್ರ ಅದನ್ನು ಕೊಡಬೇಕು. ಆದ್ದರಿಂದ 
ಆ ದೃಷ್ಟಿಯಿಂದ ಅದನ್ನು ಪರಿಶೀಲನೆ ಮಾಡಿ ಚಿಕ್ಕಮಗಳೂರಿಗೆ ಒಂದು ಡಿಸ್ಪಿಕ್ಟ್‌ ಸೆಷನ್ಸ್‌ 
ಕೋರ್ಟನ್ನು ಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಕೇಸುಗಳ 
ಸಂಖ್ಯೆ ಏನಿದೆ ಎಂಬುದನ್ನು ಈಗಾಗಲೇ ಬಾರ್‌ ಅನೋಸಿಯೇಷನ್ನಿನವರು ನಮ್ಮಮಾನ್ಯ 
ನ್ಯಾಯಾಂಗ ಮಂತ್ರಿಗಳಿಗೆ ಎಲ್ಲಾ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಆ ಕೆಲಸವನ್ನು ನಮ್ಮ 
ಮಾನ್ಯ ನ್ಯಾಯಾಂಗ ಮಂತ್ರಿಗಳು ಮಾಡಿಕೊಡಬೇಕೆಂದು ವಾನು ಕೇಳಿಕೊಳ್ಳುತ್ತೇನೆ. 
ಇನ್ನೂ ನಮ್ಮಮಾನ್ಯ ಸದಸ್ಯರಾದ ಮುಕ್ಕಣಪ್ಪನವರು ಭಾಷಣ ಮಾಡುತ್ತಾ ಸರ್ಕಾರದಲ್ಲಿ 
ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳತಕ್ಕೆ ಸಂದರ್ಭದಲ್ಲಿ ಜಾತೀಯತೆ ನಡೆದಿದೆ 
ಎನ್ನತಕ್ಕೆ ಪ್ರಸ್ತಾಪವನ್ನು ಮಾಡಿದರು. ಅಂಥಾದ್ದು ಯಾವುದೂ ನಡೆದಿಲ್ಲವೆಂದು ನಾನು 
ತಿಳಿದುಕೊಂಡಿದ್ದೇನೆ. ಕೆಲವ ಸಂದರ್ಭಗಳಲ್ಲಿ ನ್ಯಾಯ ವಾದವನ್ನು ಎತ್ತಿ ಹಿಡಿಯಬೇಕಾದರೆ 
ವಿಷ್ಟಕ್ಷಪಾತವಾಗಿ ನ್ಯಾಯವಾಗಿರತಕ್ಕ ಅಧಿಕಾರಿಗಳನ್ನು ಮತ್ತು ಫ್ಲೀಡರುಗಳನ್ನು ನೇಮಕ 
ಮಾಡುವುದರಿಂದ ದೇಶಕ್ಕೆ ಅನುಕೂಲವಾಗುತ್ತದೆ. ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ ನೇಮಕದ 
ವಿಷಯದಲ್ಲಿ ಜಾತೀಯತೆ ನಡೆದಿದೆ ಎಂದು ಕೆಲವರು ಹೇಳಿದರು. ನ್ಯಾಯವಾದವನ್ನು 
ಎತ್ತಿ ಹಿಡಿಯಬೇಕಾದರೆ ದಕ್ಷರಾದಂಥವರನ್ನು ನೇಮಿಸಿಕೊಳ್ಳುವುದು ದೇಶದ ಹಿತದ್ಧಷ್ಟಿಯಿಂದ 
ಪ್ರಾಮುಖ್ಯವಾದದ್ದು ಎಂದು ನಾನು ತಿಳಿದುಕೊಂಡಿದ್ದೇನೆ. ಫ್ಲೀಡರುಗಳನ್ನೂ ಮತ್ತು ಪಬ್ಬಿಕ್‌ 
ಪ್ರಾಸಿಕ್ಕೂಟರುಗಳನ್ನು ನೇಮಕ ಮಾಡುವಾಗ ನ್ಯಾಯಶಾಸ್ತ್ರವನ್ನು ಚೆನ್ನಾಗಿ 
ತಿಳಿದುಕೊಂಡಿರತಕ್ಕವರನ್ನೂ ಮತ್ತು ದಕ್ಷರಂಥವರನ್ನೂ ನೇಮಿಸಿಕೊಂಡರೆ ಅದರಿಂದ ದೇಶದ 
ಹೆಚ್ಚಿನ ನ್ಯಾಯ ದೊರಕುತ್ತದೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಇನ್ನು ಜಡ್ಜ್‌ಗಳನ್ನು 
ನೇಮಿಸಿತಕ್ಕ ವಿಷಯದಲ್ಲಿ ಒಂದು ಮಾತನ್ನು ನಾನು ಹೇಳಬಯಸುತ್ತೇನೆ. ಜಡ್ಜ್‌ಗಳನ್ನು 
ನೇಮಿಸುವಾಗ ಒಳ್ಳೆಯ ಉತ್ತಮರಾದಂಥವರನ್ನೂ ಮತ್ತು ದಕ್ಷರಾದಂಥವರನ್ನೂ ನೇಮಿಸಬೇಕು. 
ಈಗ ಕೇರಳದಲ್ಲಿ ಅನ್ನ ಚಾಂಡಿ ಎನ್ನುವ ಮಹಿಳೆಯೊಬ್ಬರನ್ನು ಕೃಹೋರ್ಟ್‌ ನ್ಯಾಯಾಧೀಶರಾಗಿ 
ನೇಮಿಸಿದ್ದಾರೆ. ಅವರು ಯಾರಿಗಿಂತಲೂ ಕಡಿಮೆ ಇಲ್ಲ. ದೇಶದ ನ್ಯಾಯಗಳನ್ನು ತೀರ್ಮಾನ 
ಮಾಡುತ್ತಿದ್ದಾರೆ. ಆದ್ದರಿಂದ ಹಾಗೆಯೇ ಮೈಸೂರಿನ ಹೈಕೋರ್ಟು ಇತಿಹಾಸ ಪ್ರಸಿದ್ಧವಾದದ್ದು. 
ಇಲ್ಲಿಯೂ ಸಹ ಯಾರಾದರೂ ಮಹಿಳೆಯರು ಉತ್ತಮರಾದವರು, ಸಮರ್ಥರಾದವರು, 
ಯೋಗ್ಯತೆ ಇದ್ದವರು ಅಡ್ಡೋಕೇಟ್‌ಗಳಾಗಿ ಅನುಭವವನ್ನು ಪಡೆದಿರತಕ್ಕವರು ಇದ್ದರೆ 


112 ಬಿ.ಎಲ್‌, ಸುಬ್ದಮ್ನ 


ಅಂಥವರಿಗೆ ಹೈಕೋರ್ಟ್‌ನಲ್ಲಿ ನ್ಯಾಯಾಧೀಶರನ್ಲಾಗಿ ನೇಮಕೆ ಮಾಡುವುದಕ್ಕೆ ಅವಕಾಶವನ್ನು 
ಮಾಡಿಕೊಡಬೇಕು. ನಮ್ಮಮಹಿಳೆಯರಿಗೂ ಕೂಡ ನ್ಯಾಯವಾದವನ್ನು ಎತ್ತಿ ಹಿಡಿದು 
ನಿಷ್ಠಕ್ಷಪಾತವಾದಂತಹ ಒಂದು ನ್ಯಾಯವನ್ನು ತೀರ್ಮಾನ ಮಾಡತಕ್ಕಂಥ ಒಂದು ಅರ್ಹತೆ 
ಇದೆ. ಆದ್ದರಿಂದ ಅವರಿಗೆ ಅಂಥಾ ಒಂದು ಅವಕಾಶವನ್ನು ಅವರಿಗೆ ಕಲ್ಪಿಸಿಕೊಟ್ಟು ಅವರು 
ತಮ್ಮ ಪ್ರತಿಭೆಯನ್ನು ತೋರಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಹೇಳಿ ಈ ಸಮಯದಲ್ಲಿ 
ನನಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮಾನ್ಯ ಅಧ್ಯಕ್ಷರಿಗೆ ವಂದಿಸಿ ನಾನು 
ಈ ಮಾತನ್ನು ಮುಗಿಸುತ್ತೇನೆ. (ವಿಧಾನ ಸಭಾ ಕಲಾಪ: ದಿನಾಂಕ: 19-3-1964) 


ಪತಿಭಾವಂತೆ ಸಂಸದೀಯ ಪಟು 113 


23. ವ್ಯವಸಾಯ ಆದಾಯ ತೆರಿಗೆ ಕುರಿತು 

ಸ್ವಾಮಿ, ನಮ್ಮ ಮುಂದೆ ಇಟ್ಟಿರತಕ್ಕ ಡಿಮ್ಯಾಂಡುಗಳಿಗೆ ಪೂರ್ಣವಾಗಿ 
ಬೆಂಬಲವನ್ನು ಕೊಡುತ್ತಾ ಕೆಲವು ಮಾತುಗಳನ್ನು ಆಡಲು ಅಪೇಕ್ಷಿಸುತ್ತೇನೆ. 
ಮೊದಲಿನೆಯದಾಗಿ ಅಗ್ತಿಕಲ್ಲರಲ್‌ ಇನ್‌ಕಂ-ಟ್ಯಾಕ್ಸ್‌, ಸೇಲ್ಸ್‌-ಟ್ಯಾಕ್ಸ್‌ ಸಂಬಂಧದಲ್ಲಿ 
ಮಾತನಾಡುವುದಾದರೆ ಅಗ್ರಿಕಲ್ಲರಲ್‌ ಇವ್‌ಕಂ-ಟ್ಕಾಕ್ಸ್‌ ಕೊಡತಕ್ಕ ಜನ ನಮ್ಮದೇಶದಲ್ಲಿ 
ಜಾಸ್ತಿ ಸಂಖ್ಯೆಯಲ್ಲಿ ಎಂದರೆ ನೂರಕ್ಕೆ ಎಂಭತ್ತು ಜನರು ಇದ್ದಾರೆ ಎಂಬುದನ್ನು ನಾವೆಲ್ಲರೂ 
ತಿಳಿದಿದ್ದೇವೆ. ಈ ದೇಶದಲ್ಲಿ ರೈತರು ಬೆಳೆದಂತಹ ಹೆಚ್ಚಿನ ಆಹಾರದ ಉತ್ಪಾದನೆಯನ್ನು 
ದೇಶ ಕಟ್ಟುವುದಕ್ಕೆ ಬಳಸಬೇಕು. ರೈತರು ದೇಶದ ಅನುಕೂಲಕ್ಕೆ ತಮ್ಮಸರ್ವಸ್ವವನ್ನೂ ತ್ಯಾಗ 
ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಇನ್‌ಕಂ-ಟ್ಯಾಕ್ಸ್‌ನ್ನು ಸರಕಾರದವರಿಗೆ ಕೊಡುವಂತಹ 
ಕಾಲದಲ್ಲಿ ಲೆಕ್ಕಪತ್ರಗಳನ್ನು ಸರಕಾರದವರು ಪರಿಗಣನೆ ಮಾಡತಕ್ಕ ಕಾಲದಲ್ಲಿ ಅವರು ಎಷ್ಟು 
ಕಷ್ಟ ಪಡುತ್ತಾರೆ ಎಂಬುದನ್ನು ಈಗ ಮಾತನಾಡಿದಂತಹ ಮಾನ್ಯ ಸದಸ್ಯರು ಬಹಳ ಚಿನ್ನಾಗಿ 
ಸರಕಾರದವರಿಗೆ ತಿಳಿಸಿದ್ದಾರೆ. ರೈತನು ವಿದ್ಯಾವಂತನಲ್ಲ. ಅಂತಹವನು ಇನ್‌ಕಂ ಟ್ಯಾಕ್ಸ್‌ 
ಇಲಾಖೆಯವರಿಗೆ ಸರಿಯಾದ ಸಮಜಾಯಿಷಿಯನ್ನು ಕೊಡಬೇಕೆಂದರೆ ಆವರು 
ಪುನರ್‌ ಜನ್ಮವನ್ನೇ ಕಾಣತಕ್ಕ ಪರಿಸ್ತಿತಿ ಇದೆ ಎಂಬುದನ್ನು ನಾವೆಲ್ಲರೂ ಕಂಡಿದ್ದೇವೆ. ಮೈಸೂರು 
ದೇಶದಲ್ಲಿ ಅಗ್ರಿಕಲ್ಲರಲ್‌ ಇನ್‌ಕಂ ಟ್ಯಾಕ್ಸ್‌ ಕೊಡುವುದರಲ್ಲಿ ಬಹುಭಾಗ ಟ್ಯಾಕ್ಸ್‌ನ್ನು ವಿದೇಶಿ 
ವಿನಿಮಯ ಸಂಪಾದಿಸತಕ್ಕ ಕಾಫಿ ಬೆಳೆಗಾರರೇ ಕೊಡುತ್ತಾ ಇದ್ದಾರೆ ಎಂದರೆ ತಪ್ಪಾಗಲಾರದು. 
ನಮ್ಮ ಹಿಂದೂಸ್ಥಾನದಲ್ಲಿ ಬೆಳೆಯುವ 67 ಸಾವಿರ ಟನ್‌ ಕಾಫಿಯಲ್ಲಿ ಮೈಸೂರು ದೇಶದಲ್ಲಿ 
47 ಸಾವಿರ ಟನ್‌ ಬೆಳೆಯುತ್ತದೆ. ಆದರೆ ಕಾಫಿ ಬೆಳೆಯುವವರಿಗೆ ಒಂದು ಕಡೆ ಅಗ್ರಿಕಲ್ಲರಲ್‌ 
ಇನ್‌ಕಂ-ಟ್ಯಾಕ್ಸ್‌ ಹಾಕುತ್ತಿದ್ದಾರೆ. ಇನ್ನೊಂದು ಕಡೆ ಇದೊಂದು ಇಂಡಸ್ಪಿ ಎಂದು ಪರಿಗಣಿಸಿ 
ಇಂಡಸ್ಪಿಯಲ್‌ ಇಲಾಖೆಗೆ ಸಂಬಂಧಪಡುವಂತೆ ಮಾಡಿ ಅಲ್ಲಿನ ರೂಲ್ಸ್‌ಗಳಿಗೆಲ್ಲಾ 
ಬದ್ಧದಾಗಿರುವಂತೆ ಮಾಡಿದ್ದಾರೆ. ಕಾಫಿ ಬೆಳೆಯುವವರು ದೇಶಕ್ಕೆ ಹೆಚ್ಚು ಸಂಪಾದನೆಯಾಗಲು 
ಕಾರಣರಾಗಿರುವಾಗ ಅವರ ಮೇಲೆ ಇಲ್ಲದ ಹೊರೆ ಹೇರಿ ತೊಂದರೆ ಮಾಡಿರುವುದರಿಂದ 
ಅವರಿಗೊಂದು ತಾತ್ಸಾರ ಮನೋಭಾವನೆ ಬರಲು ಅವಕಾಶವಾಗಿಬೆ. ಹೆಚ್ಚು ಬೆಳೆಯುವುದಕ್ಕೆ 
ಬದಲಾಗಿ ಅವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೆಳೆದರೆ ಸಾಕು, ಸರ್ಕಾರದ 
ತೆರಿಗೆ ಹೊರೆಯಿಂದ ತಪ್ಪಿಸಿಕೊಳ್ಳಬೇಕು .ಎಂಬ ಭಾವನೆ ಅವರಲ್ಲಿ ಮೂಡುತಿದೆ. 
ಆದುದರಿಂದ ಸರ್ಕಾರದವರು ಹೆಚ್ಚು ದೇಶಕ್ಕೆ ಸಂಪಾದನೆ ಬರಲು ಕಾರಣರಾಗಿರುವ ಕಾಫಿ 
ಬೆಳೆಗಾರರ ಮೇಲೆ ಹೆಚ್ಚು ಕನಿಕರ ತೋರಿಸುವುದು ಒಳ್ಳೆಯದು. ಈಗ ಕೈಗಾರಿಕೆಯನ್ನು 
ಪ್ರಾರಂಭಿಸುವವರಿಗೆ ಅವರು ತೆಗೆದುಕೊಳ್ಳುವ ಮೆಷಿನರಿ ಮತ್ತು ಸಾಮಗ್ರಿಗಳ ಬಗ್ಗೆ 
ಡಿಪ್ರೀಸಿಯೇಷನ್‌ ಸರ್ಕಾರ ಕೊಡುತ್ತಿದೆ ಮತ್ತು ಅವರ ವಿಚಾರದಲ್ಲಿ ಸರ್ಕಾರಕ್ಕೆ ಹೆಚ್ಚು 
ಕನಿಕರವಿದೆ. ಕಾಫಿ ಬೆಳೆಯುವವರು ಶೇಕಡ 54 ರಷ್ಟು ಅಗ್ರಿಕಲ್ಲರಲ್‌ ಇನ್‌ಕಂಟ್ಕಾಕ್ಸ್‌ 
ಕೊಡುವಾಗ ಕೈಗಾರಿಕೆಗಳವರು ಶೇಕಡ 34 ರಷ್ಟು ಮಾತ್ರ ಕೊಡುತ್ತಿದ್ದಾರೆ. ಆದುದರಿಂದ 


114 ಬಿ.ಎಲ್‌. ಸುಬ್ಬಮ್ದ 


ಸರ್ಕಾರ ಇದನ್ನು ಗಮನಿಸಿ ಯಾರಿಂದ ಹೆಚ್ಚು ತಮಗೆ ಉತ್ಪತ್ತಿ ಇದೆಯೋ ಅವರಿಗೆ ತಕ್ಕ 
ಸೌಲಭ್ಯ ಕಲ್ಪಿಸಿಕೊಡಬೇಕು. ಕಂಪನಿ ತೋಟಗಳಲ್ಲಿ ಒಂದು ಎಕರೆಗೆ ಸುಮಾರು 400 
ರೂಪಾಯಿಗಳ ತೆರಿಗೆ ಬೀಳುವುದು? ಖರ್ಚು ಕಳೆದು 92 ರೂಪಾಯಿ ಉಳಿಯುತ್ತದೆ. 
ಹಾಗಿರುವಾಗ ರೈತ ಯಾವ ರೀತಿ ದೇಶಕ್ಕಾಗಿ ಸಂಪಾದನಿ ಮಾಡಬೇಕು ಎಂಬುದನ್ನು 
ಗಮನಿಸಿ ರೈತರ ಹಿತದೃಷ್ಟಿಯಿಂದ ಅವರು ಹೆಚ್ಚಾಗಿ ತೆರಿಗೆಗೆ ಸಿಕ್ಕಿ ಬೀಳದ ಹಾಗೆ 
ನೋಡಿಕೊಳ್ಳಬೇಕೆಂದು ಸಲಹೆ ಮಾಡುತ್ತೇನೆ. 


ಇನ್ನು ಸೇಲ್ಸ್‌ ಟ್ಯಾಕ್ಸ್‌ ವಿಚಾರ ನೋಡಿದರೆ ಯಾವ ತೆರಿಗೆ ಹಾಕಿದರೂ ಕೂಡ ಅದು 
ದೈತರ ಮೇಲೆ ಬೀಳುವುದು. ಒಬ್ಬ ಒಂದು ಲಕ್ಷ ರೂಪಾಯಿಗಳ ಮಾರಾಟ ತೆರಿಗೆ 
ಕೊಡಬೇಕಾಗಿತ್ತು, ಆತ ಲಾಯರನ್ನಿಟ್ಟು ಅಪೀಲು ಮಾಡಿದ ಮೇಲೆ 7 ಸಾವಿರ ಮಾತ್ರ 
ಕೊಡಬೇಕಾಯಿತು. ತಿಳಿವಳಿಕೆ ಇಲ್ಲದವರು ಸರ್ಕಾರದಲ್ಲಿ ಅಫೀಲು ಹಾಕದಿದ್ದರೆ ಒಂದು 
ಲಕ್ಷೆವನ್ನೇ ಕೊಡಬೇಕಾಗುತ್ತದೆ. ಅನೇಕರು ಅವಿದ್ಯಾವಂತರೇನಿದ್ದಾರೆ ಅವರಿಗೆ 
ತೊಂದರೆಯಾಗುತ್ತಿದೆ. ಆದುದರಿಂದ ಇದನ್ನು ಯಾರಿಗೂ ನೋವಾಗದ ರೀತಿಯಲ್ಲಿ 
ಹಾಕಿ ವ್ಯವಸಾಯ ಮುಂತಾದ ಉದ್ಯಮಗಳು ಚಿನ್ಲಾಗಿ ನಡೆದು ದೇಶಕ್ಕೆ ಅನುಕೂಲವಾಗುವಂತೆ 
ಮಾಡಬೇಕೆಂದು ಅರಿಕೆ ಮಾಡುತ್ತೇನೆ. ರೈತ ವಿದ್ಯಾವಂತನಾಗಿ ಸರಿಯಾದ ತಿಳಿವಳಿಕೆ 
ಪಡೆದಾಗ ಸರ್ಕಾರ ಹಾಕುವ ತೆರಿಗೆಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಅಥವಾ ಅದಕ್ಕೆ 
ಹೇಗೆ ಹೊಂದಿಕೊಳ್ಳಬಹುದು ಎಂಬುದು ಅವನಿಗೆ ಗೊತ್ತಾಗುತ್ತದೆ. (ವಿಧಾನ ಸಭಾ ಕಲಾಪ: 
23-3-1964) 


ಪತಿಭಾವಂತ ಸಂಸದೀಯ ಪಟು 115 


24. ವ್ಯವಸಾಯ ಇಲಾಖೆಯ ಬೇಡಿಕೆ ಕುರಿತ ಚರ್ಚೆ 

ಮಾನ್ಯ ಸಭಾಪಶಿಯವರೆ, ಈ ದಿವಸ ಈ ಸಭೆಯ ಮುಂದಿರತಕ್ಕ ವ್ಯವಸಾಯ 
ಇಲಾಖೆಗೆ ಸಂಬಂಧಪಟ್ಟ ಬೇಡಿಕೆಗೆ ಬೆಂಬಲ ಕೊಡುತ್ತಾ ಕೆಲವು ಮಾತುಗಳನ್ನು 
ಹೇಳಲಪೇಕ್ಷಿಸುತ್ತೇನೆ. ನಮ್ಮ ದೇಶದಲ್ಲಿ ಶೇಖಡ 80 ಜನ ವ್ಯವಸಾಯಗಾರರು 
ವ್ಯವಸಾಯೋದ್ಯಮದಲ್ಲಿ ತೊಡಗಿರತಕ್ಕ ಈ ಜನರಿಗೆ ಸಲಹೆಯನ್ನು ಕೊಡುವುದಕ್ಕೆ ಮತ್ತು 
ದೇಶದಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೆಯುವುದಕ್ಕೆ ವ್ಯವಸಾಯವನ್ನು ಅಭಿವೃದ್ದಿ 
ಮಾಡುವುದಕ್ಕೆ ಇರುವ ವ್ಯವಸಾಯ ಇಲಾಖೆಯಿಂದ ರೈತರು ಎಷ್ಟು ಅನುಕೂಲ 
ಪಡೆದುಕೊಂಡಿದ್ದಾರೆಂಬುದನ್ನು ನಾವು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ವಿಷಯ. 
ಹಿಂದೆ ಡಾ!! ಕೋಲನ್‌ ರಂತಹ ನಿಪುಣರು ವ್ಯವಸಾಯ ಇಲಾಖೆಯಲ್ಲಿದ್ದರು. ಬಾಳೇ 
ಹೊನ್ನೂರಿನಲ್ಲಿ ಸಂಶೋದನಾಲಯವನ್ನು ಮಾಡಿ, ನಮ್ಮದೇಶಕ್ಕೆ ವಿದೇಶಿ ವಿನಿಮಯವನ್ನು 
ಸಂಪಾದಿಸತಕ್ಕ ಕಾಫಿ ಬೆಳೆಯ ಬಗ್ಗೆ ಸಂಶೋಧನೆ ಮಾಡಿ ಎಕರೆಗೆ ಮೂರು ಮಣದಂತೆ 
ಬೆಳೆಯುತ್ತಿದ್ದುದು ಈ ಹೊತ್ತು 50 ಮಣ ಕಾಫಿ ಬೆಳೆಯುವಂತೆ ಮಾಡಿ ಹೆಚ್ಚು ಬೆಳೆಯಲು 
ಪ್ರೋತ್ಸಾಹ ಕೊಟ್ಟರು. ಇದು ವ್ಯವಸಾಯ ಇಲಾಖೆಯ ಪರಿಶ್ರಮದಿಂಬಾಯಿತೆಂದರೆ 
ಅದು ತಪ್ಪಾಗಲಾರದು. ಕಾಫಿಯ ಬೆಳೆಯ ವಿಚಾರದಲ್ಲಿ ಪರಿಣಿತರು ಸಂಶೋಧನೆ ಕಾರ್ಯ 
ಮಾಡಿ ದೇಶಕ್ಕೆ ಹೆಚ್ಚು ಉತ್ಪತ್ತಿ ಮತ್ತು ರೈತಂಗೆ ಹೆಚ್ಚು ಸಂಪಾದನೆ ಮಾಡುವುದಕ್ಕೆ ಹೇಗೆ 
ದಾರಿ ತೋರಿಸಿದರೋ ಹಾಗೆಯೇ ಆಹಾರದಲ್ಲಿ ನಮ್ಮ ದೇಶ ಪರಿಪೂರ್ಣತೆಯನ್ನು 
ಹೊಂದುವುದಕ್ಕೆ ದಾರಿ ತೋರಿಸಲು ಪ್ರಯತ್ನ ಮಾಡಬೇಕು. ಆಹಾರ ಸಮಸ್ಯೆ ದೇಶದಲ್ಲಿ 
ಬಹಳ ಪ್ರಾಮುಖ್ಯವಾದ ಸಮಸ್ಯೆಯಾಗಿದೆ. ದೇಶದಲ್ಲಿ ವ್ಯವಸಾಯ ಕಸುಬು ಬಹಳ 
ಪರಿಶ್ರಮಪಡತಕ್ಕ ಕಷ್ಟದ ಕೆಲಸ. ಥೈತರ ಜೀವನ ಬಹೆಳ ಕಷ್ಟಮಯವಾಗಿದೆ. ರೈತ 
ವ್ಯವಸಾಯದಲ್ಲಿ ಹೆಚ್ಚು ಅನುಭವವನ್ನು ಸಂಪಾದಿಸಬೇಕಾದರೆ ಅನೇಕ ಕಷ್ಟಗಳನ್ನು ಅನುಭವಿಸಿ 
ಅದರಿಂದ ಉತ್ತಮ ರೈತನಾಗಬೇಕು. ಮಳೆ ಬಾರದೇ ಹೋದರೆ ಅಥವಾ ಬೆಳೆಗೆ 
ರೋಗರುಜಿನಾದಿಗಳು ಬಂದರೆ ಅವನು ಕಷ್ಟಪಟ್ಟದ್ದು ವ್ಯರ್ಥವಾಗಿ ವಿನೂ ಫಲ ಬರುವುದಿಲ್ಲ. 
ಅಂಥ ಸಂದರ್ಭದಲ್ಲಿ ರೈತ ಬಹಳ ಕಷ್ಟವನ್ನನುಭವಿಸಬೇಕಾಗುತ್ತದೆ. ಇಂತಹ ಕಷ್ಟ ಬಂದಾಗ 
ಥೃತನನ್ನು ರಕ್ಷಣೆ ಮಾಡುವುದಕ್ಕೆ ಯಾವುದಾದರೂ ಒಂದು ಯೋಜನೆ ಮಾಡುವುದು ಅವಶ್ಯಕ. 
ದೇಶದಲ್ಲಿ ಆಹಾರ ಪರಿಸ್ತಿತಿ ಕಷ್ಟಕರವಾಗಿರುವಾಗ ರೈತ ಬೆಳೆದ ಬೆಳೆಗೆ ಹೆಚ್ಚು ಧಾರಣೆ 
ಸಿಕ್ಕುತ್ತದೆ. ಆದರೆ ಆಹಾರ ಧಾನ್ಯ ಜಾಸ್ತಿಯಿರುವಾಗ ಥ್ವೆತನಿಗೆ ಸರಿಯಾದ ಬೆಲೆ ಬರುವದಿಲ್ಲ. 
ಆದುದರಿಂದ ಇದನ್ನು ಹೇಗೆ ಅವಲಂಬಿಸಿಕೊಂಡಿರುವುದು ಎಂಬುದು ರೈತನಿಗೊಂದು 
ಸಮಸ್ಯೆಯಾಗಿದೆ. ಆದುದರಿಂದ ರೈತರ ವಿಷಯದಲ್ಲಿ ಹೆಚ್ಚು ಸಹಾನುಭೂತಿಯಿಂದ ಅವರಿಗೆ 
ಹೆಚ್ಚಿನ ಸಹಾಯ ಮಾಡುವುದು ಬಹಳ ಮುಖ್ಯವಾದ ವಿಷಯ. 


116 ಬಿ.ಎಲ್‌. ಸುಬ್ದಮ್ದ 


ರೈತ ವ್ಯವಸಾಯ ಮಾಡಲು ಮುಖ್ಯವಾಗಿ ಅಗತ್ಯವಾದ ಗೊಬ್ಬರದ ಬೆಲೆ ಎರಡು 
ಮೂರರಷ್ಟು ಹೆಚ್ಚಾಗಿದೆ. ವ್ಯವಸಾಯದ ಇತರ ಉಪಕರಣಗಳ ಪರಿಸ್ಲಿಶಿಯೂ ಹೀಗೆಯೇ 
ಇದೆ. ಹಿಂದೆ ನಾವು ಈ ಗೊಬ್ಬರವನ್ನು ಪರದೇಶಗಳಿಂದ ತರಿಸುತ್ತಿದ್ದೆವು; ಆದರೆ ಈಗ 
ನಮ್ಮದೇಶದಲ್ಲೇ ಗೊಬ್ಬರ ತಯಾರಾಗುತ್ತಿದ್ದರೂ ಕೂಡ ಈ ಪರ್ಟಿಲೈೆಸರ್‌ ಬೆಲೆ ಹೆಚ್ಚಾಗಿದೆ. 
ಇದನ್ನು ನಿವಾರಿಸಿ ನಮ್ಮ ಕೈೆತರಿಗೆ ಬೇಕಾದಷ್ಟು ಗೊಬ್ಬರ ಸುಲಭವಾಗಿ ಸಿಕ್ಕುವಂತೆ ಮಾಡುವುದು 
ಅವಶ್ಯಕ. ನಾಟಿಯ ಕಾಲ ಮುಗಿದ ಮೇಲೆ ಗೊಬ್ಬರ, ಬೀಜ ಸಿಕ್ಕಿದರೆ ರೈತ ಏನು 
ಮಾಡಬೇಕು? ಇದನ್ನು ತಿಳಿದು ಸಕಾಲದಲ್ಲಿ ಗೊಬ್ಬರವನ್ನೂ ಬೀಜವನ್ನೂ ರೈತರಿಗೆ 
ಒದಗಿಸಬೇಕು. ವ್ಯವಸಾಯ ಇಲಾಖೆಯಲ್ಲಿಸೀಡ್‌ ಫಾರಮ್‌ ಮಾಡಿ ರೈತರಿಗೆ ಉತ್ತಮವಾದ 
ಜೀವನವನ್ನು ಕೊಡುವ ಏರ್ಪಾಡು ಮಾಡಿದ್ದಾರೆ. ಸೀಡ್‌ ಘಾರಂಗಳ ಅವಶ್ಯಕತೆ 
ಎಲ್ಲೆಲ್ಲಿದೆಯೋ ಅಲ್ಲಿಲ್ಲ ತೆರೆದು, ರೈತರಲ್ಲಿ ಪ್ರಚಾರ ಮಾಡಬೇಕು. ವ್ಯವಸಾಯ 
ಇಲಾಖೆಯವರು ಪ್ರಚಾರದಲ್ಲಿ ಹೆಚ್ಚಿನ ಮುತುವರ್ಜಿವಹಿಸಬೇಕಾದುದು ಅಗತ್ಯ. ಆಹಾರ 
ಬೆಳೆಯುವ ರೈತನಿಗೆ ಹೆಚ್ಚು ಬೆಲೆ ಆಹಾರ ಧಾನ್ಯಗಳಿಂದ ಬಾರದೆಯಿದ್ದುದರಿಂದ ಹಣ 
ಹೆಚ್ಚು ಬರುವ ಬೆಳೆಗಳನ್ನು ಬೆಳೆಯಲು ಆಸೆಪಡುತ್ತಾನೆ. ಮೊದಲು ಬತ್ತ ಬೆಳೆಯುತ್ತಿದ್ದ 
ಜಾಗದಲ್ಲಿ ಈಗ ಕಬ್ಬು, ತೆಂಗು, ಅಡಿಕೆ ಮುಂತಾದುವನ್ನು ಬೆಳೆಯುತ್ತಿದ್ದಾನೆ. 


ಆಹಾರ ಧಾನ್ಯಗಳಿಗೆ ಸರಿಯಾದ ಬೆಲೆ ಬಂದರೆ ರೈತ ಸಂಸಾರ ನಡೆಸುವುದಕ್ಕೆ 
ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ ಅವನು ನಡೆಸುವದು ಕಷ್ಟವಾಗುತ್ತದೆ. ಆದುದರಿಂದ 
ಆಹಾರ ದಾನಕ್ಕೆ ಹೆಚ್ಚು ಬೆಲೆ ಬರತಕ್ಕದ್ದು ಪ್ರಧಾನವಾದುದ್ದು ಆಹಾರ ಧಾನ್ಯ ಉತ್ಪತ್ತಿ 
ಹೆಚ್ಚಾಗಬೇಕೆಂಬ ಉದ್ದೇಶದಿಂದ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳಿಗೆ ಲಕ್ಷಾಂತರ 
ರೂಪಾಯಿ ಒದಗಿಸಿ ಜಮೀನು ಸಾಗುವಳಿ ಮಾಡಬೇಕೆಂಬ ಯೋಜನೆ ಇಟ್ಟುಕೊಂಡಿದೆ. 
ಆದರೆ ತುಂಗಭದ್ರಾ ಯೋಜನೆಯಿಂದ ಎಷ್ಟು ಭೂಮಿ ನೀರಾವರಿಯಾಗಬೇಕಾಗಿತ್ತೋ 
ಅಷ್ಟು ಭೂಮಿ ಸಾಗುವಳಿಯಾಗಿದೆಯೆ? ಈಗ ಯೋಜನೆಯಲ್ಲಿ ಅಷ್ಟು ಭೂಮಿ 
ಸಾಗುವಳಿಯಾಗದೇ ಹೋಗಿದ್ದರೆ ಅದಕ್ಕೆ ಕಾರಣವೇನು? ಇದನ್ನು ಕಂಡುಹಿಡಿಯಲು ರೈತರನ್ನು 
ಕರೆಸಿ ಅವರೊಡನೆ ಯೋಚನೆ ಮಾಡಬೇಕು. ಕೆಲವು ಕಡೆ ಭೂಮಿಯ ಮಣ್ಣು ಒಂದು 
ಬೆಳೆಗೆ ಅನುಕೂಲವಾಗಿರುತ್ತದೆ. ಆದರೆ ಇನ್ನೊಂದು ಬೆಳೆಗೆ ಅನುಕೂಲವಾಗಿರುವದಿಲ್ಲ. 
ಕೆಲವು ಕಡೆ ಕಬ್ಬು ಬೆಳೆಯುವುದಕ್ಕೆ ಸಾಧ್ಯವಿರುವುದಿಲ್ಲ. ಕೆಲವು ಕಡೆ ಹತ್ತಿ ಬೆಳೆಯಲು 
ಬರುವುದಿಲ್ಲ. ಆದುದರಿಂದ ಎಲ್ಲೆಲ್ಲಿ ಯಾವ ಯಾವ ತರಹದ ಮಣ್ಣು ಇದೆ. ಯಾವ 
ಬೆಳೆಗೆ ಅನುಕೂಲವಾಗಿದೆ ಎಂಬುದಕ್ಕೆ ಸರ್ವೆ ಮಾಡಿಸಬೇಕು. ಅಂದರೆ ಅದರಿಂದ 
ರೈತರಿಗೆ ಬಹಳ ಅನುಕೂಲವಾಗುತ್ತದೆ. ಬರೀ ಅಂಕಿ ಅಂಶಗಳಿಗೆ ಮರುಳಾಗಬಾರದು. 
ಕಾಗದ ಮೇಲೆ ಕೊಡುವ ಅಂಕಿಅಂಶಗಳು ಸರಿಯಾಗಿರುವುದಿಲ್ಲ. ಅವುಗಳಿಂದ 
ಪ್ರಯೋಜನವಾಗಲಾರದು. ರೈತರು ಹಿತಕ್ಕಾಗಿ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳನ್ನು 


ಪ್ರತಿಭಾವಂತ ಸಂಸದೀಯ ಪಟು 117 


ಮಾಡಲಾಗಿದೆ. ಅದೇ ರೀತಿಯಾಗಿ ಚಿಕ್ಕ ಚಿಕ್ಕ ಕೆರೆಗಳ ರಿಪೇರಿ ಮಾಡಿಸುವುದು ಸಹ 
ಅಗತ್ಯವಿದೆ. ಕೆರೆಗಳಿಂದ ನೀರು ಒದಗಿಸಿದರೆ ರೈತರಿಗೆ ಅನುಕೂಲವಾಗುತ್ತದೆ. ಕೆಲವು 
ಕಡೆ ಬಾವಿ ತೆಗೆಸುವುದಕ್ಕೆ ಸೌಕರ್ಯ ಒದಗಿಸಿದ್ದಾರೆ. ಆದರೆ ಕೆಲವು ಕಡೆ ಇಲೆಕ್ಟಿಸಿಟಿ 
ಕೊಟ್ಟಿಲ್ಲ. ಇನ್ನೊಂದು ಕಡೆ ಟ್ರಾನ್ಸ್‌ಫಾರ್ಮರ್‌ ಕೊಟ್ಟಿಲ್ಲ. ಈ ರೀತಿ ಅರ್ಧಂಬರ್ದ 
ಕೆಲಸ ಮಾಡಿದರೆ ರೈತರಿಗೆ ಏನು ಅನುಕೂಲವಾಗುವುದಿಲ್ಲ. ಈ ಇಲಾಖೆಯಲ್ಲಿ ಪ್ರಯೋಗ 
ನಡೆಸತಕ್ಕಂಥ ಕೆಲಸ ಬಹಳ ಪ್ರಾಮುಖ್ಯವಾದುದು. ಮಲೆನಾಡು ಪ್ರದೇಶದಲ್ಲಿ ಬಾದಾಮಿ, 
ರಬ್ಬರ್‌, ಗೇರುಬೀಜ ಮುಂತಾದ ಬೆಳೆಗಳನ್ನು ಬೆಳೆಯುವುದಕ್ಕೆ ಅವಕಾಶವಿದೆ. ಅಡಿಕೆ 
ಬೆಳೆಯುವುದಕ್ಕೆ ಬಹಳ ಅನುಕೂಲವಿದೆ. ಈಗ ನಾವು ಪರದೇಶದಿಂದ ಅಡಿಕೆ 
ತರಿಸಿಕೊಳ್ಳುತ್ತಿದ್ದೇವೆ. ನಮ್ಮ ದೇಶದಲ್ಲಿಯೇ ಬೆಳೆಯುವುದಕ್ಕೆ ಬೇಕಾದಷ್ಟು ಅವಕಾಶ 
ಇದೆ. ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅದನ್ನು ಇಂಥ ಬೆಳೆ ಬೆಳೆಯುವುದಕ್ಕೂ 
ಕೊಡುವುದು ಒಳ್ಳೆಯದು. 


ಸರಕಾರದವರು ಯಾಲಕ್ಕಿ ಅಡ್ಜೈಜರಿ ಬೋರ್ಡು ಎಂದು ಮಾಡಿದ್ದಾರೆ. ಕಾಫಿ 
ಬೋರ್ಡ್‌ ಚೀರಮನ್‌ರನ್ನು ಇದಕ್ಕೆ ಚೀರ್‌ಮನ್‌ ಆಗಿ ಹಾಕಿದ್ದಾರೆ ಮತ್ತು ಕೆಲಸ ಕಾರ್ಯ 
ಮಾಡುತ್ತಿದ್ದಾರೆ. ರೈತರು ಬೆಳೆಯತಕ್ಕಂಥ ಯಾಲಕ್ಕಿಯನ್ನು ಸೊಸ್ಸೆಟಿ ಮುಖಾಂತರ 
ಕೊಂಡುಕೊಳ್ಳುವುದರಲ್ಲಿ ನಾಲ್ಕು ಭಾಗವನ್ನು ವಿಂಗಡಣೆ ಮಾಡಿದ್ದಾರೆ. ಇದರಿಂದ ರೈತರಿಗೆ 
ತೊಂದರೆಯಾಗಿದೆ. ಮಾರ್ಕೆಟ್‌ ರೇಟು 8 ರಿಂದ 14 ರೂಪಾಯಿವರೆಗೆ ಇದ್ದರೆ ಇವರು 
3 ರಿಂದ 1 ರೂಪಾಯಿಯವರೆಗೆ ರೇಟ್‌ ಇಟ್ಟಿದ್ದಾರೆ. ಇದರಿಂದ ರೈತರಿಗೆ 
ಅನುಕೂಲವಾಗುವುದಿಲ್ಲ. ಕೇಂದ್ರದಲ್ಲಿ ಕಾಫಿ ಬೋರ್ಡು ಮಾಡಿರುವ ಹಾಗೆ ಅದೇ 
ರೀತಿಯಾಗಿ ಒಂದು ಯಾಲಕ್ಕಿ ಬೋರ್ಡು ಮಾಡಬೇಕೆಂದು ಸರಕಾರಕ್ಕೆ ತಿಳಿಸುತ್ತೇನೆ. 
ಬರೀ ನಾಮಕಾವಾಸ್ತೆ ಬೋರ್ಡು ಮಾಡಬಾರದು ಎಂದು ಹೇಳುತ್ತೇನೆ. ಕಾಫಿ ದೇಶಕ್ಕೆ 
ಉತ್ಪತ್ತಿ ಕೊಡುತ್ತದೆ. 20-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನಲ್ಲಿ ಒಂದು 
ದೊಡ್ಡ ಬಿಲ್ಲಿಂಗ್‌ ಕಟ್ಟಿಸಿದ್ದಾರೆ. ಇಷ್ಟು ದೊಡ್ಡ ಬಿಲ್ಲಿಂಗ್‌ಗೆ ಖರ್ಚು ಮಾಡುವುದರ 
ಬದಲು ರೈತರ ಮಕ್ಕಳಿಗೆ ಅನುಕೂಲವಾಗುವ ಹಾಗೆ ರಿಸರ್ಚ್‌ ಸೆಂಟರ್ಸ್‌ ಮಾಡಬೇಕಾಗಿತ್ತು. 
ಬೈತರು ಕಷ್ಟ ಸುಖ ತಿಳಿದುಕೊಳ್ಳುವವರೂ ಒಬ್ಬರೂ ಇಲ್ಲ. ಇದು ನನಗೆ ಅರ್ಥವಾಗುವುದಿಲ್ಲ. 
ಆದುದರಿಂದ ರೈತರ ಕಷ್ಟ ಸುಖ ತಿಳಿದುಕೊಂಡು ಅವರಿಗೆ ಅನುಕೂಲ ಮಾಡಿಕೊಡಬೇಕೆಂದು 
ಹೇಳುತ್ತೇನೆ. ಈ ದಿವಸ ನನಗೆ ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕೆ ಅಧ್ಯಕ್ಷರಿಗೆ ವಂದನೆಗಳನ್ನು 
ಅರ್ಪಿಸುತ್ತೇನೆ. (ವಿಧಾನ ಸಭಾ ಕಲಾಪ: ದಿನಾಂಕ: 26-3-1964) 


118 ಬಿ.ಎಲ್‌. ಸುಬ್ಬಮ್ದ 


25. ಕಂಬಾಯ ಪುನರ್ನಿಗದಿ ವರದಿ ಕುರಿತು 

ಮಾನ್ಯ ಸಭಾಪತಿಯವರೇ, ಈ ಶಾಸನ ಸಬೆಯ ಮುಂದೆ ನಿನ್ನೆ ಮೊನ್ನೆಯಿಂದ 
ಸರ್ಕಾರದವರು ಇಟ್ಟಿರತಕ್ಕ ನಿರ್ಣಯದ ಮೇಲೆ ಬಹಳ ದೀರ್ವವಾದ ಚರ್ಚೆಯನ್ನು 
ಮಾಡಿ ಶಾಸಕರುಗಳು ತಮ್ಮಅಭಿಪ್ರಾಯಗಳನ್ನು ಕೂಲಂಕಷವಾಗಿ ವ್ಯಕ್ತಪಡಿಸಿದ್ದಾರೆ. ಮೈಸೂರು 
ದೇಶ ವಿಶಾಲವಾದ ಮೇಲೆ ನಾಲ್ಕೈದು ಭಾಗಗಳಿಂದ ಬಂದಿರತಕ್ಕೆ ಕಾನೂನುಗಳನ್ನು ಒಂದು 
ರೀತಿಯಿಂದ ವಡೆಬು ಈ ದೇಶದ ಅಭಿವೃದ್ಧಿಯಾಗಬೇಕು ಎನ್ನತಕ್ಕ ದೃಷ್ಟಿಯಿಂದ ಮತ್ತು 
ದೇಶದ ಆಡಳಿತವನ್ನು ನಡೆಸಬೇಕಾದರೆ ದೇಶಕ್ಕೆ ವಿಶೇಷವಾಗಿ ಅಗತ್ಯವಾಗಿರತಕ್ಕ ಹಣ 
ಬೇಕಾಗಿರುವುದರಿಂದ ಸರ್ಕಾರದವರು ಈ ನಿರ್ಣಯವನ್ನು ತಂದಿದ್ದಾರೆ. ಈ ಸೆಟ್ಸ್‌ಮೆಂಟ್‌ 
ರಿಪೋರ್ಟನ್ನು ತಯಾರು ಮಾಡುವುದಕ್ಕೆ ಸರ್ಕಾರದವರು ಪ್ರತಿಯೊಂದು ಜಿಲ್ಲೆಯಲ್ಲೂ 
ಸೆಟ್ಲ್‌ಮೆಂಟ್‌ ಅಧಿಕಾರಿಗಳನ್ನು ನೇಮಕ ಮಾಡಿ ಅವರಿಂದ ಬಂದಿರತಕ್ಕ ವರದಿಗಳನ್ನು 
ಸಮನಪ್ಪೆಯ ಮಾಡಿ ಮುಂದೆ ಹಾಕಬಹುದಾದಂತಹೆ ಕಂದಾಯದ ಪರಿಮಿತಿಯ ಬಗ್ಗೆ ಈ 
ಸಬೆಯ ಒಪ್ಪಿಗೆಗಾಗಿ ಈ ನಿರ್ಣಯವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಮ್ಮ 
ದೇಶದಲ್ಲಿದತಕ್ಕ ಡೆ; ದೆತನ ಆರ್ಥಿಕ ಪರಿಸ್ತಿತಿ ಹೇಗಿದೆಯೆಂದರೆ ಅವನು ಸರ್ಕಾರದವರು ಹಾಕಿದ್ಪು' 
ತೆರಿಗೆಯನ್ನು ಕೊಡಲು ಶಕ್ಷನಾಗಿದ್ದಾನೆಯೇ ಮತ್ತು ಈಗ ಹಾಕಿರುವುದು ಹಾಕಬೇಕಾದ್ದು 
ಸರಿಯಾಗಿದ್ದರೂ ಸಹ ಅದನ್ನು ಹೊರುವುದಕ್ಕೆ "ಆತನಲ್ಲಿ ಶಕ್ತಿ ಇದೆಯೇ ಎಂಬುದನ್ನು 
ವಿಮರ್ಶೆ ಮಾಡುವುದು ಬಹಳ EE ವಾದ ವಿಷಯ. ಈ ದೇಶದ ರೈತರ ಪರಿಸ್ಥಿಶಿಯನ್ನು 
ಅರಿತಿರತಕ್ಕ ರೆವಿನ್ಯೂ ಮಂತ್ರಿಗಳು ನ ಧೈತರ ಮಕ್ಕಳೇ ಮತ್ತು ್ರು ದೇಶದಲ್ಲಿರತಕ್ಕ ರೈ ದ್ಲೆತರ 
ಕಷ್ಟ ಏನೆಂಬುದನ್ನು ಪಿಪಿ ಅರಿತುಕೊಂಡಿದ್ದಾರೆ. ಮೈಸೂರು ದೇಶ 8-9 ಜಿಲ್ಲೆಗಳಿಂದ 
ಕೂಡಿದ್ದಾಗ ಸ್ವಲ್ಪವೇ ಆಗಿರತಕ್ಕ ಕಂದಾಯವನ್ನು ಹಾಕಿ ಹಿಂದೂಸ್ಥಾನದಲ್ಲೇ 
ಪ್ರಗತಿದಾಯಕವಾದಂತಹ ಅಭಿವೃದ್ಧಿಯನ್ನು ಸ್ಥಾಪಿಸಿಕೊಂಡು ಬಂದು, ಭಾರತಖಂಡದಲ್ಲೇ 
ಮಾದರಿ ಸಂಸ್ಥಾನ ಎಂದು ಅನಿಸಿಕೊಂಡು ಈ ದೇಶ ಬಂದಿದೆ. ಇಂತಹ ದೇಶದ ರೈತರು, 
ಅಧಿಕಾರಿಗಳು, ಕೂಲಿಗಾರರು ಎಲ್ಲರೂ ತ್ಯಾಗ ಮಾಡಿ ಸುಭದ್ರವಾದ ಮತ್ತು ಮಾದರಿ 
ಸರ್ಕಾರವನ್ನು ನಿರ್ಮಣ ಮಾಡಬೇಕಾಗಿದ್ದರೆ ಅವರು ಎಷ್ಟು ಉತ್ತಮವಾದಂತಹ 
ಬೇಡಿಕೆಯನ್ನು ಹಾಕಿ ದೇಶದ ಅಭಿವುದ್ದಿಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಎಂಬುದನ್ನು 
ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗಿದೆ. ಈ ದಿವಸ ಸರ್ಕಾರದವರು ರೈತನ 
ಮೇಲೆ ಹಾಕಬೇಕೆನ್ನತಕ್ಕ ತೆರಿಗೆಯ ತಹಶೀಲನ್ನು ನೋಡಿದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 
ಈಗಾಗಲೇ ಬಹಳ ಜಾಸ್ತಿಯಾಗಿ ಕೊಡುತ್ತಾ ಇದ್ದಾರೆ. ಒಂದು ವೇಳೆ ಇನ್ನೂ ಹಾಕಬೇಕೆಂದು 
ಅನ್ನತಕ್ಕ ಅಭಿಪ್ರಾಯ ಸರ್ಕಾರಕ್ಕೆ ಬಂದರೆ ಈಗಿರುವದಕ್ಕಿಂತಲೂ ಎರಡಷ್ಟು ಹಾಕಬಹುದು 
ಎಂಬ ಒಂದು ಅಭಿಪ್ರಾಯವನ್ನು ಸೆಟ್ಸ್‌ ಮೆಂಟ್‌ ಅಧಿಕಾರಿಗಳು ಹೇಳಿದ್ದಾರೆ. ಇದು 
ಬತ್ತದ ಮತ್ತು ಆಹಾರದಾನ್ಕದ ದೃಷ್ಟಿಯಿಂದ ಅಲ್ಲ, ಕಾಫಿ ಬೆಳೆಯ ದೃಷ್ಟಿಯಿಂದ, ಇದನ್ನು 
ನೋಡಿದರೆ ಒಂದು ರೂಪಾಯಿ ಇದ್ದದ್ದು ಎರಡು ರೂಪಾಯಿ ಆಗಬಹುದು ಎಂದು ಹೇಳಿ 


ಪತಿಭಾವಂತ ಸಂಸದಿಂಯು ಹಟು 119 


ಅಂದಾಜನ್ನು ಮಾಡಿಕೊಂಡಿದ್ದೇನೆ. ನಮ್ಮದೇಶದಲ್ಲಿ ಕಾಫಿಯನ್ನು ಬೆಳೆಯತಕ್ಕ ಜಾಗವನ್ನು 
ಕಾಫಿ ಖರಾಬು ಎಂದು ಹಿಂದೆ ಕರೆಯುತ್ತಾ ಇದ್ದರು. ಒಂದು ಎಕರೆಗೆ ಎರಡು ಆಣಿ 
ಕಂದಾಯವನ್ನು ಕಾಕಿದ್ದರು. ಅದನ್ನೂ ಕೂಡ ಕೊಡುವುದಕ್ಕೆ ಶಕ್ತಿ ಇಲ್ಲದೆ ಸರ್ಕಾರದವರೇ 
ವಹಿಸಿಕೊಂಡ ಸಂದರ್ಭಗಳು ಇವೆ ಮತ್ತು ಜನೊನು ಕಂದಾಯಕ್ಕಾಗಿ ಆ ಜಮೊನದ್ದು 
ಹರಾಜು ಹಾಕಿರತಕ್ಕೆದ್ದು ನಮಲ್ಲಿರತಕ್ಕೆ ರೆಕಾರ್ಡುಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ಈ 
ಸೆಟ್ಟ್‌ಮೆಂಟ್‌ ರಿಪೋರ್ಟಿನ ಪ್ರಕಾರ ಆ ಅಧಿಕಾರಿಗಳು ಎಷ್ಟು ಹಾಕದ್ದಾರೆ ಎಂದರೆ 
ಚಿಕ್ಕಮಗಳೂರಿನಲ್ಲಿ ಒಂದು ರೂಪುಯಿ ನಾಲ್ಕಾಣೆ, ಎರಡು ರೂಪಾಯಿ ಇರತಕ್ಕ ಕಡೆ 
ಒಂದು ಎಕರೆಗೆ 68 ರೂಪಾಯಿ ಆಗಬಹುಬು ಎಂದು ಹೇಳಿ ಈ ಟೇಬಲ್‌ನಲ್ಲಿ ಕೊಟ್ಟಿದ್ದಾರೆ. 

ರೈತರ ಮಕ್ಕೆಳಾಗಿರುವ ಮಂತ್ರಿಗಳು ಮತ್ತು ರೈತರ ಕಸಬಿನಲ್ಲಿ ನಿರತರಾಗಿರುವವರು 
ಈಗ ಹೊರಿಸಬೇಕೆಂದಿರುವ ಭುರವನ್ನು ರೈತರು ಹೊರಲು ಶಕ್ತರೇ ಎಂಬುದನ್ನು ಮೊದಲು 
ಯೋಚನೆ ಮಾಡಬೇಕು. ಈಗ ಸರಕಾರದ ವಿಷಯದಲ್ಲಿ ಜನರಿಗೆ ಒಂದು ವಿಧವಾದ 
ಅಬಿಪ್ರಾಯ ಬಂದಿದೆ. ಕೆಲವರಿಗೆ ಕಾಫಿ ಬೆಳೆಯ ಅನುಭವವಿಲ್ಲ. ನಿಜವಾಗಿಯೂ 10 
ಎಕರೆಯಲ್ಲಿ ಕಾಫಿ ಬೆಳೆದರೆ ಅಮುಭವ ಬರುತ್ತದೆ. ನಮ್ಮದೇಶದಲ್ಲಿ ಸುಮಾರು 5 ಎಕರೆ 
ಪರಿಮಿತಿಗೊಳಪಟ್ಟಿರುವ ಕಾಫಿ ತೋಟಗಳು 11,518 ಇವೆ, 5 ರಿಂದ 10 ಎಕರೆಯವರೆಗೆ 
ಇರುವ ತೋಟಗಳು 2,040 ಎಕರೆ ಪ್ರದೇಶದಲ್ಲಿದೆ, 10 ರಿಂಜ 25 ಎಕರೆಗಳವರೆಗಿರುವದು 
2,00 ಎಕರೆ ತೋಟವಿದೆ. ಹೀಗಿರುವುದರಿಂದ ನಮಲ್ಲಿ ಅಂಥ ಬೊಡ್ಡ ಪ್ಲಾಂಟರುಗಳಿಲ್ಲ. 
ನಮ್ಮದೇಶದಲ್ಲಿ ದೊಡ್ಡ ಪ್ಲಾಂಟರುಗಳು ಬಹಳಮಾಗಿಣ್ಲಾರೆ, ದೊಡ್ಡ ಖಜಾನೆ ಇದೆ ಎಂಬ 
ತಪ್ಪು ಭಾವನೆ ಅನೇಕರಲ್ಲಿದೆ. ಶೇಕಡ 90 ಮಂದಿ ಸಣ್ಣ ಪ್ಲಾಂಟರುಗಳೇ ಇದ್ದಾರೆ. 
ಇಂಥವರಿಗೆ ಒಂದು ಎಕರೆಗೆ 68 ರೂಪಾಯಿ ಕಂದಾಯ ಹಾಕಿದರೆ ಕೊಡಲು ಸಾಧ್ಯವೇ? 
ಹಿಂದೆ ಕಂದಾಯದ ಬಾಕಿಗೆ ಹರಾಜು ಸಹ ಆಗುತ್ತಿತ್ತು ಈಗ ಉದ್ದೇಶಿಸಿರುವಂತೆ 
ಕುದಾಯ ಹೆಚ್ಚಿನುವುದಾದರೆ ಸರಕಾರಕ್ಕೆ ಜಮೂನನ್ನು ಬಿಟ್ಟು ಕೊಟ್ಟು, ಕಾಫಿ ಬೆಳೆಯುವದನ್ನು 
ನಿಲ್ಲಿಸಬೇಕಾದ ಪರಿಸ್ತಿತಿ ಬರುತ್ತಬಿ. ಇದಕ್ಕೆ ಅವಕಾಶ ಕೊಡದೆ ರೈತರಿಗೇನು ಕಷ್ಟವಿದೆ 
ಎಂಬುದನ್ನು ಪಂರ್ಗ್ಯಾಲೋಚಿಸಬೇಕು. ಈಗ ರ್ಲೆತರು 58 ರೂಪಾಯಿಗಳ ಜೊತೆಗೆ 
ಬೋನಸ್‌ ಬೇದೆ ಕೊಡಬೇಕು, ಪ್ರಾವಿಡೆಂಟ್‌ ಫಂಡ್‌ ಕೊಡಬೇಕು ಎಂದು 
ತೀರ್ಮಾನವಾಗಿದೆ. ಇದರ ಪ್ರಕಾರ ಒಂದು ಆಳಿಗೆ ವರ್ಷಕ್ಕೆ 40 ರೂಪಾಯಿ 
ಕೊಡಬೇಕಾಗುತ್ತದೆ. ಹೀಗೆ ಎಕ್ಸೈಿಜು ಡ್ಯೂಟಿ, ಅಗ್ರಿಕಲ್ಲರಲ್‌ ಇನ್‌ಕಂಟ್ಯಾಕ್ಸ್‌, ಸೂಪರ್‌ 
ಟ್ಯಾಕ್ಸ್‌, ಮುಂತಾದವುಗಳನ್ನೆಲ್ಲಾ ಕೊಡಬೇಕಾಗಿರುವಾಗ ಹೆಚ್ಚು ಕಂದಾಯ ಹಾಕಿದರೆ ಹೇಗೆ 
ಕೊಡಲು ಸಾಧ್ಯ? ಫೂರ್ವದಲ್ಲಿನಾಲ್ಕು ಎಕರೆ ಜಮಿನಿದ್ದರೆ ಒಂದು ಮರ್ಯಾದೆ ಎಂದು 
ಭಾವಿಸಿ ಅನೇಕರು ಜಮೂನನ್ನು ಪಡೆಯುತ್ತಿದ್ದರು. ಆದರೆ ಈಗ ನೋಡಿದರೆ ನಿಜವಾಗಿಯೂ 
ಕೂಡ ವ್ಯವಸಾಯದಿಂದ ರೈತರಿಗೆ ಲಾಭವಿಲ್ಲ. ಸರಕಾರ ಇದನ್ನು ಆಲೋಚಿಸಬೇಕು. 


ಕೆಲವರ ಮನಸ್ಸಿನಲ್ಲಿ ಕಮರ್ಷಿಯಲ್‌ ಕ್ರಾಪ್ಸ್‌ ಆದ ಕಾಫಿ, ಅಡಿಕೆ, ರೇಷೆ ಏಲಕ್ಕಿ 


120 ಬಿ.ಎಲ್‌. ಸುಬ್ಬದ್ದು 


ಮುಂತಾದುವನ್ನು ಬೆಳೆದರೆ ಅದನ್ನು ಬೆಳೆದವರು ಮಹಾ ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ 
ಮಾಡಿಕೊಂಡಿದ್ದಾರೆ ಎಂಬ ಅಭಿಪ್ರಾಯ ಇದೆ. ಅದು ಸರಿಯಲ್ಲ. ಪರಿಸ್ಥಿತಿ 
ಶೋಚನೀಯವಾಗಿದೆ ಎಂದು ತಿಳಿಸಲು ನಾನು ಪ್ರಯತ್ನ ಪಡುತ್ತಿದ್ದೇನೆ. ಮೊದಲು ಕಾಫಿ 
ತೋಟಕ್ಕೆ ಗೊಬ್ಬರಕ್ಕೆ ಟನ್ನಿಗೆ 150 ರೂಪಾಯಿ ಕೊಡುತಿದ್ದರೆ ಈಗ 580 ರೂಪಾಯಿ 
ಕೊಡಬೇಕಾಗಿದೆ. ಹೀಗಾದರೆ ಹೇಗೆ ವ್ಯವಸಾಯ ಮಾಡುವುದು? ಸರಿಯಾದ ಹೊರೆ 
ಹೇರಿ ರೈತರ ವಿಶ್ವಾಸ ಗಳಿಸಬೇಕು. ರೈತರ ವಿಷಯದಲ್ಲಿ ಆದರಲ್ಲೂ ವಿದೇಶಿ ವಿನಿಮಯ 
ಗಳಿಸುವ ಕಾಫಿ ಬೆಳೆಗಾರರ ವಿಷಯದಲ್ಲಿ ಈ ರೀತಿ ಗದಾಪ್ರಹಾರ ಮಾಡುವುದಕ್ಕೆ 
ಹೊರಟಿರುವುದು ಶ್ರೇಯಸ್ಕರವಲ್ಲ. ಕಾಫಿ ಬೆಳೆಯುವುದು ಕಷ್ಟದ ಕೆಲಸ. 3-4 ಸಾವಿರ 
ಅಡಿ ಎತ್ತರ ಪ್ರದೇಶದಲ್ಲಿ ಬೆಟ್ಟಗುಡ್ಡಗಳಲ್ಲಿ ವ್ಯವಸಾಯ ಮಾಡಿ ಕಾಫಿ ಬೆಳೆಯಬೇಕು. 
ರೇವತಿ ಮಳೆ ಬಾರದಿದ್ದರೆ ಕಾಫಿ ಬೆಳೆಯಿಂದ ನಷ್ಟವಾಗುತ್ತದೆ. ಕೊಡಗು ಮತ್ತು 
ಚಿಕ್ಕಮಗಳೂರು ಜಿಲ್ಲೆಗಳವರೇ ನಮ್ಮದೇಶದಲ್ಲಿ ಪೂರ್ಣವಾಗಿ ಇನ್‌ಕುಟ್ಯಾಕ್ಸ್‌ ಕೊಡುವವರು. 
ಅಂಥವರಿಗೆ ಹೆಚ್ಚು ಭಾರ ಹಾಕಿದರೆ ನಿಜವಾಗಿಯೂ ಕಾಫಿ ಬೆಳೆಗೆ ಧಕ್ಕೆ ಬರುತ್ತದೆ. ಕಾಫಿ, 
ಏಲಕ್ಕಿ, ಅಡಿಕೆ, ತೆಂಗು ಮೊದಲಾದುವನ್ನು ಬೆಳೆಯುವ ಪ್ರದೇಶದಿಂದ ಬರುವ ಪ್ರತಿನಿಧಿಗಳಿಗೆ 
ಆ ಬೆಳೆಗಾರರ ವಿಚಾರದಲ್ಲಿ ದೊಡ್ಡ ಜವಾಬ್ದಾರಿ ಇದೆ. ಆದುದರಿಂದ ಅವರ ಕಷ್ಟ ಸುಖಗಳನ್ನು 
ಹೇಳದೆ ವಿಧಿಯಿಲ್ಲ. ಈ ವರದಿ ನೋಡಿದರೆ ಕೊಡಗಿನಲ್ಲಿ ಎಕರೆಗೆ 80 ರೂಪಾಯಿ 
ಹೆಚ್ಚಾಗಬಹುದು. ತರೀಕೆರೆ. ಬೀರೂರು, ಕೊಪ್ಪ, ಶೃಂಗೇರಿಗಳಲ್ಲಿ 78 ರೂಪಾಯಿ 
ಚಾಮರಾಜನಗರದಲ್ಲಿ ಚುಲ್ಲರಿಗೆ 488 ಪರ್ಸೆಂಟ್‌ ಹೀಗೆ ಹೆಚ್ಚಾಗಿ ಹಾಕಿರುವುದು ಗದಾ 
ಪ್ರಹಾರ ಎಂದು ಹೇಳುತ್ತೇನೆ. ಆದುದರಿಂದ ಸರಕಾರದವರು ಇದನ್ನು ಯೋಚನೆ ಮಾಡಬೇಕು. 
ಮಾನ್ಯ ರೆವಿನ್ಯೂ ಸಚಿವರು ಇದನ್ನು ಕೂಲಂಕುಷವಾಗಿ ವಿಮರ್ಶೆಮಾಡಿ, ಸರಿಯಾದ ಕ್ರಮ 
ಅನುಸರಿಸಬೇಕು. ಹಾಗೆ ಮಾಡದಿದ್ದರೆ ರೈತರು ಬದುಕುವುದಿಲ್ಲ. ಆದುದರಿಂದ ಇದನ್ನು 
ಬದಲಾವಣೆ ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತೇನೆ. ಬೇಕಾದರೆ ಈಗಿರುವ ಕಂದಾಯವನ್ನು 
ಹಿಂದಕ್ಕೆ ಎರಡರಷ್ಟು ಹೆಚ್ಚಿಸಬಹುದು. ಅದಕ್ಕೆ ಜಾಸ್ತಿ ಹಾಕಿದರೆ ಕೊಡಲು ಸಾದ್ಯವಾಗುವುದಿಲ್ಲ 
ಇದನ್ನು ಪನರಾಲೋಚನೆ ಮಾಡಬೇಕು. ಇಂದು ಜಾಸ್ತಿ ಮಾಡುವದು ಮುಂದಿನ ಪೀಳಿಗೆಗೂ 
ಕೂಡ ಅನ್ವಯಿಸುತ್ತದೆ. ಮೈಸೂರಿನ ಲ್ಯಾಂಡ್‌ ರೆವಿನ್ಯೂ ಕಾಮೂನಿನ ಪ್ರಕಾರ ಶೇಕಡ 33 
ರಷ್ಟು ಏರಿಸಬಹುದು, ಅದನ್ನು ಅವಶ್ಯಕತೆ ಬಿದ್ದಾಗ ಮಾಡಬಹುದು ಎಂದು ಹಿಂದಿತ್ತು. 
ಈಗ ಪರಿಸ್ತಿತಿ ಬದಲಾಗಿದೆ. 33ಕ್ಕೆ ಬದಲಾಗಿ ಬೇಕಾದರೆ 66 ಮಾಡಿ. ಅದಕ್ಕೆ ಬದಲಾಗಿ 
ಒಂದಕ್ಕೆ 500 ರಷ್ಟು ಜಾಸ್ತಿ ಹಾಕಿದರೆ ಹೇಗೆ ಕೊಡಲು ಸಾಧ್ಯ ಎಂಬುದನ್ನು ಯೋಚನೆ 
ಮಾಡಬೇಕು. ಇದನ್ನು ಮೋಡಿದರೆ ವ್ಯವಸಾಯ ಮಾಡುವುದಕ್ಕಿಂತ ಲೈಸೆನ್ಸ್‌ ಅಥವಾ 
ಪರ್ಮಿಟ್‌ ಪಡೆದು ಬೇರೆ ಕೆಲಸ ಮಾಡುವುದು ಉತ್ತಮವೆಂಬ ಭಾವನೆ ಅನೇಕರಿಗೆ 
ಬರಲು ಅವಕಾಶಮಾಗುತ್ತದೆ. ಮೂಗಿಗಿಂತ ಮೂಗುತಿ ಭಾರ ಎಂಬಂತೆ ಈಗಿರುವ ತೆರಿಗೆಗಳ 
ಹೊರೆಯೇ ಕಾಫಿ ಬೆಳೆಗಾರರಿಗೆ ಜಾಸ್ತಿಯಾಗಿರುವಾಗ ಮತ್ತೆ ಕುದಾಯವನ್ನು ಈ ವರದಿಯಂತೆ 


ಪ್ರತಿಭಾವಂತ ಸಂಸದೀಯ ಪಟು 121 


ಜಾಸ್ತಿ ಮಾಡುವುದು ಸೂಕ್ಷವಲ್ಲ. ದ್ವೈತ ಎರಡು ಎಕರೆ ಜಮೂನಿಗಾಗಿ ಅನೇಕ ಸಲ ಅಧಿಕಾರಿಗಳ 
ಬಳಿ ಹೋಗಿ ಇದುವರೆಗೆ ಒದ್ದಾಡುತ್ತಿದ್ದದನ್ನು ಇನ್ನು ಮುಂಬೆ ಅದರಿಂದ 
ಪ್ರಯೋಜನವಿಲ್ಲವೆಂದು ಬಿಡುವ ಸ್ಥಿತಿ ಬರುತ್ತದೆ. ಈಗ ರೈತನ ಮೇಲೇಕೆ ಹೆಚ್ಚು ಕಂದಾಯ 
ಹೇರಬೇಕು? ನೀರಾವರಿ ಮಾಡಿದರೆ ಅದಕ್ಕೆ ನೀರು ಸರದಿ ಬೆಟರ್‌ಮೆಂಟ್‌ ಲೆವಿ 
ಮುಂತಾದುವೆಲ್ಲಾ ಇರುವಾಗ ಈ: ರೀತಿ ಕಂದಾಯ ಹಾಕಿದ್ದಾದರೆ ರೈತನ ಗತಿಯೇನು 
ಎಂಬುದನ್ನು ಯೋಚನೆಮಾಡಬೇಕು. ಈಗ ಸಾವಿರಾರು ಎಕರೆ ಜಮೊನನ್ನು ಹಂಚುತಿದ್ದಾರೆ, 
ಗೋಮಾಳವನ್ನೂ ಹಂಚಿ ಸಾಕಷ್ಟು ಗೋಮಾಳವೂ ಇಲ್ಲದಂತೆ ಮಾಡಿದ್ದಾರೆ. ರೈತನಿಗೆ 
ಸಾಕಾದಷ್ಟು ಪ್ರೋತ್ಲಾಹವಿಲ್ಲದಿರುವುದರಿಂದ ಜಮೂನು ಸಿಕ್ಕಿದರೂ ಕೂಡ ಅದರಿಂದ 
ಪ್ರಯೋಜನವಾಗುತ್ತಿಲ. ವ್ಯವಸಾಯ ಮಾಡುವ ರೈತರಿಗೆ ವಾವಾ ತೊಂದರೆಗಳಿರುವುದರಿಂದ 
ಅವರು ಉದ್ದಾರವಾಗುವವರೆಗೆ ಯಾವ ರೀತಿಯಲ್ಲೂ ಕೂಡ ಅವರಿಗೆ ಹೆಚ್ಚಿನ ಹೊರೆ 
ಹೊರಿಸುವುದು ಸೂಕ್ತವಲ್ಲ; ಹೊರಿಸಿದರೆ ಅವರಿಗೆ ಬಹಳ ತೊಂದರೆಯಾಗುತ್ತದೆ. ಆದುದರಿಂದ 
ಸರಕಾರ ಖಂಡಿತವಾಗಿ ಥೈತರನ್ನು ಉದಾರತೆಯಿಂದ ನೋಡಬೇಕು. ಈಗಿರುವ ಅಂದಾಜಿನ 
ಪ್ರಕಾರ ಕಂದಾಯ ಹೆಚ್ಚಿಸಿದರೆ ಸುಮಾರು ವಾಲ್ಕೂವರೆ ಕೋಟಿ ರೂಪಾಯಿಗಳ ಆದಾಯ 
ಬರಬಹುದು. ಅದನ್ನು ಪಡೆದು ರೈತರಿಗೆ ತೊಂದರೆ ಮಾಡುವುದರ ಬದಲು 
ನಿಷ್ತಯೋಜಕವಾಗಿರುವ ಇಲಾಖೆಗಳನ್ನು, ಅಧಿಕಾರಿಗಳನ್ನು ತೆಗೆಯಬಹುದು. ಕೆಲವು ಕಡೆ 
ಒಂದು ಕುರ್ಚಿಗೆ ಮೂರು ನಾಲ್ಕು ಜನರಿದ್ದಾರೆ. ಸಾಕಾದಷ್ಟು ಕೆಲಸವಿಲ್ಲ. ಅಂಥವರನ್ನು 
ತೆಗೆದು ಭೂಕಂದಾಯದಿಂದ ಬರುವ ಹೆಚ್ಚಿನ ಆದಾಯವನ್ನು ಸರಿಪಡಿಸಿಕೊಳ್ಳಬಹುದು. 
ಥೈತರಿಗೆ ಉತ್ತೇಜನ ಕೊಡಲು ಸರಕಾರ ಮನಸ್ಸು ಮಾಡದಿದ್ದರೆ ಇನ್ಯಾರು ಮಾಡಲು ಸಾಧ್ಯ? 
ರೈತರ ಕಷ್ಟ ಸುಖಗಳನ್ನರಿತಿರುವ ಮುಖ್ಯಮಂತ್ರಿಗಳು ಮತ್ತು ರೆವಿನ್ಯೂ ಮಂತ್ರಿಗಳು ರೈತರಿಗೆ 
ಸಾಕಷ್ಟು ನೆರವು ನೀಡಬೇಕು. ರೈತರು ಸರಕಾರಕ್ಕೆ ಯಾವಾಗಲೂ ಬೆಂಬಲ ನೀಡುತ್ತಾರೆ. 
ಶಾಸನ ಸಭೆಗಳಲ್ಲಿರುವ ಸದಸ್ಯರಲ್ಲಿ ಸುಮಾರು 230 ಮಂದಿ ರೈತರ ಪ್ರತಿನಿಧಿಗಳೇ ಇರುವಾಗ 
ಥೈತರ ಪರಿಸ್ಥಿತಿ ಅವರು ಸುಧಾರಿಸದಿದ್ದರೆ ಒಳ್ಳೆಯ ಪರಿಣಾಮವಾಗುವುದಿಲ್ಲ. ಈಗ 
ಮಲೆನಾಡಿನಲ್ಲಿ ಮಳೆಯ ನೀರಿನ ಆಶ್ರಯವನ್ನು ಹೊಂದಿರುವ ಜಮೂನೇ ಬಹಳವಾಗಿದೆ. 
ಹಾಗಿರುವಾಗ ಒಂದು ವರ್ಷ ಮಳೆ ಸರಿಯಾಗಿ ಬಾರದಿದ್ದರೆ ಬೆಳೆ ಪಾರ್ಣವಾಗಿ ಹೋಗುತ್ತದೆ; 
ಎರಡು ಪಲ್ಲಬೆಳೆ ಬರುವ ಕಡೆ ಒಂದು ಪಲ್ಲಾ ಕೂಡ ಬರುವುದಿಲ್ಲ. ಅಂಥ ಜಮೂವನ್ನು 
ತರಿ ಎಂದು ಪರಿಗಣಿಸಿ 20 ರೂಪಾಯಿ ಕಂದಾಯ ಹಾಕಿದರೆ ನಾಲ್ಕು ರೂಪಾಯಿ ಇರುವ 
ಕಡೆ ಅಷ್ಟು- ಹೆಚ್ಚು ಕೊಡಲು ಹೇಗೆ ಸಾಧ್ಯ? ಕೆರೆ ಅಸರೆಯಲ್ಲಿರುವ ಜಮೂನು, ನಾಲೆ 
ಆಸರೆಯಲ್ಲಿರುವುದು, ಮಳೆ ನೀರಿನಮೇಲೆ ಆಶ್ರಯ ಪಡೆದಿರುವ ಜಮೂನು ಎಂದು 
ಹೀಗೆ ಮೂರು-ನಾಲ್ಕು ಪಂಗಡವಾಗಿ ವಿಂಗಡಿಸಿ ಕಂದಾಯ ಹಾಕಿದರೆ ಜನ ಒಪ್ಪತ್ತಾರೆ. 
ಕಂದಾಯವನ್ನು ಯಾವಾಗಲೂ ಬೇಸಿಕ್‌ ಲೆವಿ ಎಂದು ಹೇಳುತ್ತಿದ್ದರು. ಕೃಷ್ಣರಾಜಸಾಗರವನ್ನು 
ಹಿಂದೆ ಕಟ್ಟುವಾಗ ಟಿಪ್ಪು ಅದಕ್ಕೆ ಫೌಂಡೇಷನ್‌ ಸ್ಫೋನ್‌ ಹಾಕಿದರು. ಆಗ ಏನೇ ಪರಿಸ್ಥಿತಿ 


122 ಬಿಎಲ್‌. ಸುಬ್ಬಮ್ನ 


ಬಂದರೂ ಕೂಡ ಕಂದಾಯ ಹಾಕಬೇಕಾದರೆ ಬೆಳೆಯ ಮೇಲೆ ಶೇಕಡ 30ಕ್ಕಿಂತ ಹೆಚ್ಚಾಗಿ 
ಹಾಕಬಾರದು ಇದಕ್ಕೆ ಮೀರಿದರೆ ಸೈತಾನ್‌ ರಾಜ್ಯ ಆಗುತ್ತದೆ, ಎಂದು ಅಲ್ಲಾನ ಮೇಲೆ ಆಣೆ 
ಇಟ್ಟು ಹೇಳಿದರು. ಅಂದು ಫೈಗಂಬರರ ಹಬ್ಬ. ಆಗ ಹಾಕಿರುವ ಆಸ್ತಿಭಾರ ಶಿಲೆ ಈಗ 
ಸಿಕ್ಕಿದೆ. 

ಆಗಿನ ಕಾಲದಲ್ಲಿ ರೈತನ ಪರಿಸ್ಲಿಶಿ ಎಷ್ಟು ಉತ್ತಮವಾಗಿತ್ತೋ ಹಾಗಾದರೂ ನಾವು 
ಮಾಡಬೇಕಾಗಿದೆ. ನಾವ ಪ್ರಜೆಗಳ ಪ್ರತಿನಿಧಿಗಳಾಗಿ ದೇಶವನ್ನು ಆಳತಕ್ಕ ಕಾಲದಲ್ಲಿ ರೈತರ 
ಮೇಲಿನ ಹೊರೆಯನ್ನು ಎಷ್ಟು ಕಡಿಮೆ ಮಾಡಬಹುದೋ ಅಷ್ಟನ್ನೂ ಮಾಡಿ ರೈತನ 
ಪರಿಸ್ಥಿತಿಯನ್ನು ಉತ್ತಮಪಡಿಸಬೇಕೆಂಬುದನ್ನು ತಿಳಿಯಬೇಕು. 

ಎರಡು ಸಾವಿರ ಮರ, ವಾಲ್ಕು ಕಿತ್ತಲೆ ಗಿಡ ಇದ್ದರೆ ಅದನ್ನೂ ಸಹ ಗಾರ್ಡನ್‌ 
ಲ್ಯಾಂಡ್‌ ಎಂದು ತೋರಿಸಿಬಿಟ್ಟು 60-79 ರೂಪಾಯಿ ಕಂದಾಯವನ್ನು ಹಾಕಿದ್ದಾರೆ. ಈ 
ವರದಿಯಲ್ಲಿ ಹೇಳಿರುವಂತೆ ಕಂದಾಯವನ್ನು ಹಾಕಲು ನಾವು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. 
ಕಂದಾಯವನ್ನು ಹಾಕಬೇಕು, ರೈತರ ಅಭಿವೃದ್ದಿ ಕಾರ್ಯಗಳು ನಡೆಯಬೇಕು ಎನ್ನುವುದರಲ್ಲಿ 
ಅರ್ಥವಿಲ್ಲ. ಈ ರಿಷೋರ್ಟಿನಲ್ಲಿ ನೋಡುತ್ತಾ ಹೋದರೆ ಒಂದು ಎಕರೆಗೆ ಎರಡು 
ರೂಪಾಯಿ 50 ಪೈಸೆ ಇದ್ದುದನ್ನು 10-12 ರೂಪಾಯಿ ಮಾಡಿದ್ದಾರೆ. ಯಾವ ಲೆಕ್ಕದ 
ಪ್ರಕಾರ ಹೀಗೆ ಆಗಿದೆ ಎನ್ನುವದನ್ನು ನಾವು ವಿಮರ್ಶೆ ಮಾಡತಕ್ಕದ್ದು ಬಹಳ ಪ್ರಾಮುಖ್ಯವಾದ 
ವಿಷಯವೆಂದು ನಾನು ತಿಳಿದುಕೊಂಡಿದ್ದೇನೆ. ಅಡಿಕೆ, ತೆಂಗು ಬೆಳೆಯನ್ನು ಹಾಕಿದರೆ 
16-17 ವರ್ಷಕ್ಕೆ ಮುಂಚಿ ಅದರಿಂದ ಫಲ ಬರುವುದಿಲ್ಲ. ಅನಂತರ ಫಲ ಬರುವುದಕ್ಕೆ 
ಮೊದಲಾಗುತ್ತದೆ. ಆಡಿಕಿಗೆ ರೋಗ ಬಂದರೆ ಅದರ ನಿವಾರಣೆಗಾಗಿ ಸ್ಟೇ ಮಾಡಲು 
ಎಷ್ಟೋ ದುಡ್ಡು ಖರ್ಚಾಗುತ್ತದೆ. ಕೆಲವು ಸಲ ಇಷ್ಟು ಖರ್ಚು ಮಾಡಿದರೂ ತೋಟ 
ಉಳಿಯುವುದಿಲ್ಲ. ಹೀಗೆ ಎಲ್ಲ ವಿಧವಾದ ಕಷ್ಟಗಳಿಗೂ ಗುರಿಯಾಗಿ ರೈತ ತನ್ನ ಆಸ್ತಿಯನ್ನು 
ಮಾರ್ವಾಡಿಗಳಿಗೆ, ಬ್ಯಾಂಕುಗಳಿಗೆ ಈಡು ಮಾಡಬೇಕಾಗುತ್ತದೆ. ಅವನು ತಾನು 
ತೆಗೆದುಕೊಂಡಿರುವ ಹಣಕ್ಕೆ ಬಡ್ಡಿಯನ್ನು ತೆತ್ತು ಸಾಲವನ್ನು ತೀರಿಸುವುದೇ ಕಷ್ಟವಾಗುತ್ತದೆ. 
ಸಹಕಾರ ಇಲಾಖೆಯಿಂದ ಹೇರಳವಾಗಿ ಹಣವನ್ನು ಕೊಟ್ಟಿರುತಾರೆ. ಇಂಥ ಸಂದರ್ಭಗಳಲ್ಲಿ 
ತಮಗೆ ಬರಬೇಕಾದ ಬಾಕಿಗೆ ಜಮೀನು ಹರಾಜು ಮಾಡಿದರೆ ಅದನ್ನು ತೆಗೆದುಕೊಳ್ಳುವವರೇ 
ಇರುವುದಿಲ್ಲ ಇಂಥ ಪರಿಸ್ತಿತಿ ಇರುವ ಜಿಲ್ಲೆಯಲ್ಲಿ ಕಂದಾಯವನ್ನು ನೂರ್ಮಡಿ ಹಾಕಿದರೆ 
ರೈತನ ಉದ್ದಾರವಾಗುವುದಿಲ್ಲ. ರೈತರ ವಿಷಯದಲ್ಲಿ ಹೆಚ್ಚಿನ ಅನುಕಂಪ ನನಗೆ ಇದೆ. 
ನಾವ ಮಾಡತಕ್ಕ ಸಂಪಾದನೆಯಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸುವುದಕ್ಕೆ ದುಡ್ಡು ಇಲ್ಲದೆ 
ಇದ್ದರೂ ಚಿಂತೆ ಇಲ್ಲ. ಸಾಲದ ಹೊರೆಯಲ್ಲಿ ಮುಳುಗಿರುವ ರೈತನು ಸಾಲದಿಂದ 
ಮುಕ್ತನಾಗಬೇಕು. ಆದುದರಿಂದ ಸಾಲದ ಹೊರೆಯಲ್ಲಿ ಮುಳುಗಿರುವ ರೈಶರ ಬಗ್ಗೆ 
ಕನಿಕರವನ್ನು ತೋರಿಸಿ ಅವನ ಪರಿಸ್ಥಿತಿ ಉತ್ಸ್ತಮವಾದ ಮೇಲೆ ಅವನಿಂದ ಕಂದಾಯವನ್ನು 


Py ke) 


ಪುತಿಭಾವಂಶ ಸಂಸದೀಯ ಪಟು 123 


ವಸೂಲಾಡಿ ದೇಶದ ಕಾರ್ಕಗಳನ್ನು ಮಾಡಬಹುದು. ಅದಿಲ್ಲದೆ ಅವಸರವಸರವಾಗಿ ಏನಾದರೂ 
ಮಾಡಿದರೆ ರೈತರು ನಿರ್ನಾಮವಾಗುತ್ತಾರೆ. ಸರ್ಕಾರದವರು ನಮ್ಮಮುಂದೆ ಇಟ್ಟಿರುವ 
ವರದಿಯನ್ನು ಪುನರ್ವಿಮರ್ಶೆ ಮಾಡಬೇಕಾದ್ದು ಬಹಳ ಪ್ರಾಮುಖ್ಯವೆಂದು ನಾನು 
ತಿಳಿದುಕೊಂಡಿದ್ದೇನೆ. 


ಈಗ ಕೃಷ್ಣರಾಜಸಾಗರದ ಕೆಳಗೆ, ವಿಶ್ವೇಶ್ವರಯ್ಯ ನಾಲಾ ಕೆಳಗೆ ಮಂಡ್ಯ ಜಿಲ್ಲೆಯಲ್ಲಿ 
ಪೂರ್ತಿ ಜಮೀನಿನಲ್ಲಿ ಬತ್ತ ಬೆಳೆಯುತ್ತಾರೆ. ಅದೇ ತುಂಗಭದ್ರ ಪ್ರದೇಶದಲ್ಲಿ ಐದಾರು 
ಲಕ್ಷ ಎಕರೆ ಭತ್ತದ ಬೆಳೆಯನ್ನು ತೆಗೆಯಬಹುದು ಎಂದು ಅಂದಾಜು ಮಾಡಿದ್ದರಲ್ಲಿ ಒಂದು, 
ಒಂದೂವರೆ ಲಕ್ಷ ಎಕರೆಯನ್ನು ಮಾತ್ರ ಬತ್ತದ ಬೆಳೆ ಬರುತ್ತಿದೆ ಎಂದು ತಿಳಿದುಕೊಂಡಿದ್ದೇನೆ. 
" ಪೂರ್ತಿ ಭೂಮಿಯನ್ನು ನೀರಾವರಿಗೆ ತರುವ ಪ್ರಯತ್ನ ಇನ್ನೂ ನಡೆದಿಲ್ಲ. ಹೀಗಿರುವಾಗ 
ಪ್ರತಿಯೊಂದು ಕಡೆಯೂ ಹೊಸದಾಗಿ ಅಣೆಕಟ್ಟುಗಳನ್ನು ಕಟ್ಟಿ, ಅದರಿಂದ ಪ್ರತಿಫಲವಿಲ್ಲದೆ 
ಇರುವುದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗುವುದಿಲ್ಲ. 

ಒಟ್ಟಿನಲ್ಲಿ ನಮ್ಮಮುಂದೆ ಇರುವ ಸರ್ವೆ ಸೆಟಲ್‌ಮೆಂಟ್‌ ರಿಪೋರ್ಟ್‌ ಸರಿಯಾಗಿಲ್ಲ. 
ಅದನ್ನು ಸರ್ಕಾರ ಪುನರ್ವಿಮರ್ಶೆ ಮಾಡಿ, ಸೂಕ್ತ ಬದಲಾವಣೆಗಳನ್ನು ಮಾಡಿ, ದೈತರಿಗೆ 
ಅನುಕೂಲ ಮಾಡಬೇಕು. ಪ್ರಜಾ ಹಿತೆಷಿಯಾಗಿರತಕ್ಕ ಸರ್ಕಾರ, ಪ್ರಜೆಗಳ ಹಿತವನ್ನು 
ನಿರ್ಲಕ್ಷ್ಯ ಮಾಡಬಾರದು ಎಂದು ಹೇಳಿ, ನನ್ನ ಮಾತನ್ನು ಮುಗಿಸುತ್ತೇನೆ. (ವಿಧಾನ ಸಭಾ 
ಕಲಾಪ: ದಿವಾಂಕೆ: 9-4-1965) 


124 ಬಿ.ಎಲ್‌. ಸುಬ್ದಮ್ದ 


26. 1966-67ರ ರಾಜ್ಯ ಆಯವ್ಯಯ ಹತ್ರ ಕುರಿತು 


ಮಾನ್ಯ ಸಭಾಪತಿಗಳೇ, ಮಾನ್ಯ ಹಣಕಾಸಿನ ಮಂತ್ರಿಗಳು 1966-67ನೇ 
ವರ್ಷಕ್ಕೆ ಈ ಸಬೆಯ ಮುಂದಿಟ್ಟಿರತಕ್ಕೆ ಆಯವ್ಯಯ ಪಟ್ಟಿಯನ್ನು ನಾನು ಅನುಮೋದಿಸುತ್ತೇನೆ. 
ಈ ಆಯವ್ಯಯ ವಿಷಯದಲ್ಲಿ ಮಾತನಾಡುತ್ತಾ ಕೆಲವು ಮಾನ್ಯ ಸ್ನೇಹಿತರು ಈ ಆಯವ್ಯಯ 
ಪಟ್ಟಿ ಆಶಾದಾಯಕವಾಗಿಲ್ಲ ಎಂದು ಹೇಳಿದರು. ಮಾನ್ಯ ಹಣಕಾಸಿನ ಮಂತ್ರಿಗಳು ಹೇಳಿದ 
ಹಾಗೆ ಆಯವ್ಯಯ ಪಟ್ಟಿಯಲ್ಲಿ ಉಳಿತಾಯ ಉಂಟಾಗಿದೆಯೇ ಅಥವಾ ಕೊರತೆ 
ಉಂಟಾಗಿದೆಯೇ ಎಂಬುದನ್ನು ಪರಿಶೀಲನೆ ಮಾಡಿದರೆ ನಮ್ಮ ಎದುರು ಪಕ್ಷದವರಿಗೆ 
ಅರ್ಥವಾಗಬಹುದು ಎಂದು ನಾನು ತಿಳಿದುಕೊಂಡಿದ್ದೇನೆ. 


ಸ್ವಾಮಿ, ಪ್ರಾರಂಭದಲ್ಲಿ ಭಾರತದ ಜನತೆಯ ಐಕ್ಕತೆಗೆ ಮುಂದಾಗಿ ದಾರಿ ತೋರಿಸಿ 
ಅಮರರಾದಂತಹ ಶ್ರೀ ಲಾಲ್‌ ಬಹದ್ದೂರ್‌ ಶಾಸ್ತಿಗಳವರನ್ನು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ 
ಪ್ರಾಣತ್ಯಾಗವನ್ನು ಮಾಡಿದ ವೀರಯೋದಧರನ್ನು ಪ್ರಶಂಸೆ ಮಾಡಿದ್ದಾರೆ. ಇದು ನಿಜವಾಗಿಯೂ 
ಶ್ಲಾಘನೀಯವಾದ ವಿಷಯ. ಈ ಆಯವ್ಯಯ ಪಟ್ಟಿಯಲ್ಲಿ ದೇಶದ ರಕ್ಷಣೆಗಾಗಿ ಸೈನಿಕರನ್ನು 
ತಯಾರು ಮಾಡತಕ್ಕೆ ಸೈನಿಕ ಶಾಲೆಗೆ 15 ಲಕ್ಷ ರೂಪಾಯಿಗಳನ್ನೂ ಸಣ್ಣ ನೌಕರರ ವಸತಿ 
ನಿರ್ಮಾಣಕ್ಕಾಗಿ 30 ಲಕ್ಷ ರೂಪಾಯಿಗಳನ್ನು ಕಡಿಮೆ ಸಂಬಳವನ್ನು ಪಡೆಯತಕ್ಕ ನೌಕರರಿಗೆ 
ಐದು ರೂಪಾಯಿಗಳ ತುಟ್ಟಿಭತ್ಯವನ್ನು ಕೊಡಲು ಒಂದು ಕೋಟಿ ಐದು ಲಕ್ಷ 
ರೂಪಾಯಿಗಳನ್ನೂ ಹೆರಿಜನರಿಗೆ ಮನೆಗಳನ್ನು ಕಟ್ಟಲು ಮೂರು ಕೋಟಿ ರೂಪಾಯಿಗಳನ್ನೂ 
ಒದಗಿಸಿದ್ದಾರೆ. ಸಣ್ಣ ನೀರಾವರಿಗೆ ಒಂದು ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದಾರೆ. 
ಮಾನ್ಯ ಆರ್ಥಿಕ ಸಚಿವರು ಆಶಾದಾಯಕವಾದ ಬಡ್ಗೆಬ್ಬನ್ನು ಈ ಸಭೆಯ ಮುಂದಿಟ್ಟಿಬ್ಬಾರೆ. 

ಮೊದಲನೆಯದಾಗಿ ಈಗ ದೇಶದಲ್ಲಿ ಉಂಟಾಗಿರತಕ್ಕ ಆಹಾರದ ಅಭಾವ 
ಪದಿಸ್ಲಿತಿಯನ್ನು ಮೊದಲು ಪರಿಶೀಲನೆ ಮಾಡತಕ್ಕದ್ದು ಬಹಳ ಅಗತ್ತವಾದ ವಿಷಯ. ಹೆಚ್ಚು 
ಸಮೃದ್ಧಿಯಾಗಿರತಕ್ಕೆ ದೇಶದಲ್ಲಿ ಇಷ್ಟು ಆಹಾರದ ಅಭಾವ ಈ ದಿವಸ ಉಂಟಾಗಿರತಕ್ಕಿದ್ದು 
ಅನಾವೃಷ್ಟಿಯಿಂದ ದೇಶದಲ್ಲಿ ಮಳೆಬಾರದೆ ಹೋದುದರಿಂದ ಬೆಳೆಗಳನ್ನು ಬೆಳೆಯುವುದಕ್ಕೆ 
ತುಂಬಾ ತೊಂದರೆಯಾಗಿದೆ. ಅದರಲ್ಲೂ ಮಲೆನುಡಿನಲ್ಲಿಯೂ ಸಹ ಸರಿಯಾಗಿ ಮಳಬಾರದೆ 
ಬತ್ತದ ಗದ್ದೆಗಳು ಒಣಗಿಹೋಗಿ ಬಳೆ ನಷ್ಟಮಗಿದೆ. ಆ ಸಂದರ್ಭದಲ್ಲಿ ಕೆಲವು ಕಡೆ 
ಬೆಳೆಯನ್ನು ಉಳಿಸುವುದಕ್ಕಾಗಿ ಸರ್ಕಾರದವರು ಕೂಡಲೇ ಪಂಪುಸೆಟ್ಟುಗಳನ್ನು ರೈತರಿಗೆ 
ಒದಗಿಸಿ ನೀರಿನ ಸೌಕರ್ಯವನ್ನು ಒದಗಿಸಿಕೊಟ್ಟು ಬೆಳೆಗಳನ್ನು ಉಳಿಸುವುದಕ್ಕೆ ಆಶ್ವಾಸನೆಯನ್ನು 
ಕೊಟ್ಟರು. ಆದರೆ ಸಕಾಲದಲ್ಲಿ ಪಂಪುಸೆಟ್ಟುಗಳು ಮತ್ತು ರೈತನಿಗೆ ಬರತಕ್ಕ ಇತರ ಸೌಲಭ್ಯಗಳು 
ತಕ್ಷಣದಲ್ಲಿ ದೊರೆಯಲಿಲ್ಲ. ಬಿಳೆಬಾರದೆ ಬಹಳ ತೊಂದರೆಯಾಗಿದೆ. ಇದನ್ನು 
ತಡೆದುಕೊಳ್ಳುವುದು ಬಹಳ ಕಷ್ಟವಾಗಿದೆ. ಇನ್ನು ಒಂದೆರಡು ತಿಂಗಳಲ್ಲಿ ಮಳೆ ಬಾರದೆ 
ಇದ್ದರೆ ಮುಂದಿನ ವರ್ಷ ಸಹ ರೈತರು ವ್ಯವಸಾಯ ಮಾಡಬೇಕಾದರೆ ದನಕರುಗಳು ದೇಶದಲ್ಲಿ 


ಹತಿಭಾವಂತ ಸಂಸದೀಯ ಪಟು 125 


ಒಂದೂ ಇರುವುದಿಲ್ಲ. ಇದ್ದಂತಹ ದನಕರುಗಳನ್ನು ಹರಾಜು ಮಾಡುವುದಲ್ಲದೆ ಕೆಲವು 
ಸತ್ತು ಹೋಗಿವೆ. ಕೆಲವು ಕಟುಕರ ವಶವಾಗಿದೆ. ಆದ್ದರಿಂದ ನಾಳೆ ಮುಂಗಾರು ಮಳೆ 
ಬಂದಾಗ ರೈತರಿಗೆ ವ್ಯವಸಾಯ ಮಾಡುವುದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡುವುದು 
ಸರ್ಕಾರದವರ ಮೊದಲನೆಯ ಕರ್ತವ್ಯ ಮತ್ತು ಬಹಳ ಉಪಯುಕ್ತವಾದ ವಿಷಯ ಎಂದು 
ವಾನು ತಿಳಿದುಕೊಂಡಿದ್ದೇನೆ. 


ಇನ್ನು ನಮ್ಮದೇಶದಲ್ಲಿ ಸರ್ಕಾರದವರು ದೊಡ್ಡ ನೀರಾವರಿಗಳನ್ನು ಮಾಡಬೇಕೆಂದು 
ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಮಾನ್ಯ ಹಣಕಾಸಿನ ಮಂತ್ರಿಗಳು ಹೇಳಿದ ಹಾಗೆ ಹಿಂದೆ 
ಮೈಸೂರು ದೇಶ ನರೇಂದ್ರ ಸಂಸ್ಥಾನವಾಗಿತ್ತು. ಆಗ ಇಲ್ಲಿ ಅನೇಕ ಉದ್ಯಮಗಳನ್ನು ಸ್ಥಾಪನೆ 
ಮಾಡಿದ್ದಾರೆ. ಆದರೆ ಪಶ್ಚಿಮ ಬಂಗಾಳ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಔದ್ಯಮಿಕ 
ರಾಜ್ಯಗಳಾಗಿದ್ದಂತೆ ಹಿಂದಿವ ಮೈಸೂರು ರಾಜ್ಯವು ಅಂದಿವ ಸ್ಥಿತಿಯಲ್ಲೂ ಔದ್ಯಮಿಕ 
ರಾಜ್ಯವಾಗಿತ್ತೆಂದು ಹೇಳಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಹಿಂದಿನ ವಿಷಯವನ್ನು 
ಪರಿಶೀಲನೆ ಮಾಡತಕ್ಕ ಅಪ್ಲೈಡ್‌ ಎಕನಾಮಿಕ್ಸ್‌ ಸಂಶೋಧನೆಯ ನ್ಯಾಷನಲ್‌ ಕೌನ್ಸಿಲ್‌ 
ಚೈರೆಕ್ಷರ್‌ ಜನರಲ್‌ರ ಅಭಿಪ್ರಾಯದಂತೆ ಮೈಸೂರು ರಾಜ್ಯವು ಹಿಂದೆ ರಾಜರ ಆಳ್ಳಿಕೆಗೆ 
ಸೇರಿತ್ತು. ಆದ್ದದಿಂದೆ ಉತ್ತಮ ಆಡಳಿತ ಉದ್ದೇಶಪೂರ್ವಕವಾಗಿ ಅಭಿವೃದ್ಧಿಯ ಪರಂಪರೆಯನ್ನು 
ಹೊಂದಿಕೊಂಡು ಬಂದಿತ್ತು. ರಾಜ್ಯದ ಫನರ್‌ ವಿಂಗಡಣೆಯ ತರುವಾಯದಲ್ಲಿ ಅವರೊಂದಿಗೆ 
ಹೈದರಾಬಾಬ್‌ ಮತ್ತು ಮುಂಬೈ ರಾಜ್ಯಗಳ ಕೆಲವು ಭಾಗಗಳು ಸೇರಿಕೊಂಡ ಪರಿಣಾಮವಾಗಿ 
ಆದರ ಆರ್ಥಿಕ ಸ್ಲಿಶಿಯು ಸರಾಸರಿ ಎಲ್ಲಾ ರಂಗಗಳಲ್ಲೂ ಇಳಿಮುಖವಾಗಿದೆಯೆಂದೂ, ' 
ಅದಕ್ಕಾಗಿ ಕೇಂದ್ರದ ಸಹಾಯದ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಹದಿನೈದು 
ವರ್ಷ ಖರ್ಚು ಮಾಡಿ ಅದರಲ್ಲಿ 65 ಪರ್ನೆಂಟ್‌ ವ್ಯವಸಾಯ, ಕೈಗಾರಿಕೆ, ವಿದ್ಯುಚ್ಛಕ್ತಿಗೆ 
ಖರ್ಚು ಮಾಡಿ ದೃಢವಿಂದ ಇದನ್ನು ಸಾಧಿಸಿದರೆ ಮಾತ್ರ ಇದರ ಅಭಿವೃದ್ದಿ ಸಾಧ್ಯ ಎಂದು 
ಅವರು ತಿಳಿಸಿದ್ದಾರೆ. ಆದುದರಿಂದ ಭಾರಿ ನೀರಾವರಿ ಯೋಜನೆಗೆ ಪಂಜಾಬಿನ 
ಭಾಕ್ರಾನಂಗಲ್‌ ಯೋಜನೆ, ಒರಿಸ್ಲಾದ ಹೀರಾಕುಡ್‌ ಯೋಜನೆ, ಆಂಧ್ರ ಪ್ರದೇಶದ 
ಮುಗಾರ್ಜುನ ಸಾಗರ ಯೋಜನೆಗಳಂತೆ ಮೈಸೂರು ರಾಜ್ಯದ ಕೃಷ್ಣಾ ಯೋಜನೆ ಮುಗಿಸಲು 
ಕೇಂದ್ರ ಸರ್ಕಾರಕ್ಕೆ ವಹಿಸಲು ತಿಳಿಸಬೇಕು. ಇಲ್ಲದೇ ಹೋದರೆ ಈ ಯೋಜನೆಯು 
ಯಶಸ್ವಿಯಾಗಲಾರದು ಮತ್ತು ದೊಡ್ಡ ನೀರಾವರಿ ಯೋಜನೆಗಳನ್ನು ಕಾರ್ಯಗತ ಮಾಡುವುದಕ್ಕೆ 
ಕೇಂದ್ರ ಸರ್ಕಾರದಿಂದ ನೆರವು ಬಾರದೆ ಇದ್ದರೆ, ನಮ್ಮದೇಶದ ಉತ್ಪತ್ತಿಯಿಂದ ಅಂಥ 
ದೊಡ್ಡ ನೀರಾವರಿ ಕಾಮಗಾರಿಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ವಿಷಯವನ್ನು ನಮ್ಮ 
ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು. ಇಲ್ಲದೇ ಹೋದರೆ ಈಗ ನಮಲ್ಲಿ 
ಪ್ರಾರಂಭವಾಗಿರತಕ್ಕ ಯೋಜನೆಗಳು ಮುಗಿಯುವದಿಲ್ಲ. ಸಣ್ಣನೀರಾವರಿ ಕಾಮಗಾರಿಗಳನ್ನು 
ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. 


126 ಬಿ.ಎಲ್‌. ಸುಬಮ್ನು 
ಬ'ಆ 


ಆಕಹುರದೆ ವಿಷಯದಲ್ಲಿ ಹೇಳಬೇಕುದರೆ, ನೀರಾವರಿ ಕಾಮಗಾರಿಗಳಲ್ಲಿ ತುಂಗಭದ್ರಾ 
ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದರಥ್ಲಿ ನಾಲೆಗಳ ಮುಖಾಂತರ ನೀರು ಪೆಡೆದು ಎಷ್ಟು ಸಾವಿರ 
ಎಕರೆ ಜಮೀನು ಸಾಗುವಳಿಯಾಗುತ್ತಬೆ ಎಷ್ಟು ಸಾವಿರ ಟನ್‌ ಆಹಾರ ಪದಾರ್ಥ ನಮ್ಮ 
ದೇಶದ ಜನತೆಗೆ ಅದರಿಂದ ಸಿಕ್ಕುತ್ತದೆ ಎಂದು ತಜ್ಞಧು ವಿಮರ್ಶೆ ಮಾಡುವುದು ಬಹಳ 
ಪ್ರಮುಖವಾದುದು. ಯಾವ ಅಣೆಕಟ್ಟನ್ನು ಕಟ್ಟಸಿದರೆ ಸುಲಭವಾಗಿ ಬೆಳೆಯನ್ನು 
ಬೆಳೆಯಬಹುದಜೋ ಅಂಥಾದ್ಧಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದನ್ನು ವಿಮರ್ಶೆ ಮಾಡಬೇಕು. 
ಅದನ್ನು ಆದಷ್ಟು ಜಾಗ್ರತೆ ಪ್ರಾರಂಭ ಮಾಡಬೇಕು. ಸಣ್ಣ ನೀರಾಪರಿ ವಿಷಯದಲ್ಲಿ 
ಹೇಳುವುದಾದರೆ, ದೇಶದ ಪರಿಸ್ತಿತಿ ಕೆ್ಪಿಹೋಗಿದೆ. ನಮ್ಮರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ 
ಮಂತ್ರಿಗಳು ಪ್ರವಾಸ ಮಾಡಿ ಯಾವ ಯಾವ ಕಾಮಗಾರಿಗಳನ್ನು ತೆಗೆದುಕೊಳ್ಳಬೇಕೆಂದು 
ಹಟ್ಟೆ ಮಾಡಿಕೊಂಡು ಬಂದಿದ್ದರೂ ಅವುಗಳಿಗೆಲ್ಲಾ ಪ್ರೋತ್ಸಾಹ ಸಿಕ್ಕಿಲ್ಲ. ಅದರಲ್ಲಿ ಕೆಲವು 
ಕಾಮಗಾರಿಗಳನ್ನು ಮಾತ್ರ ಮಾಡಿದರೆ ಸಾಧ್ಯವಾಗುವುದಿಲ್ಲ. ದೇಶದ ಆಹಾರದ ಪಡಿಸ್ಥಿತಿ 
ಉತ್ತಮವಾಗಬೇಕಾದರೆ ದೊಡ್ಡ ನೀರಾವರಿ ಕಾಮಗಾರಿಗಳಿಂದೆ ಅನೇಕ ವರ್ಷಗಳು 
ಹಿಡಿಯುತ್ತದೆ. ಆದ್ದರಿಂದ 50-100 ಎಕೆರೆ ಜಮೀನು ನೀರಾವರಿಯಾಗತಕ್ಕೆ ಸಣ್ಣ ನೀರಾವರಿ 
ಯೋಜನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕುರ್ಯಗತ ಮಾಡಿದರೆ ಜಾಗ್ರತೆ ಉತ್ತಮವಾದ 
ಬೆಳೆಯನ್ನು ಬೆಳೆಯಬಹುದು ಎಂಬುದನ್ನು ಸರ್ಕಾರದವರು ತಿಳಿದುಕೊಳ್ಳಬೇಕು. 
ಸರ್ಕಾರದವರು ರೈತರಿಂದ ಆಹಾರ ಪದಾರ್ಥಗಳನ್ನು ಕೊಳ್ಳುವಾಗೆ ಅದರ ಬೆಲೆಯನ್ನು 
ನಿಗದಿ ಮಾಡುವಾಗ ಸರಿಯಾಗಿ ವಿಮರ್ಶೆ ಮಾಡಬೇಕು. ರೈತರು ದೇಶದಲ್ಲಿ ಆಹಾರ 
ಪದಾರ್ಥಗಳನ್ನು ಬೆಳೆದು ಜನತೆಗೆ ಸಹಾಯ ಮಾಡುತ್ತಿದ್ದದು. ದೇಶದಲ್ಲಿ ಇವೊತ್ತು 
ಆಹಾರ ಧಾನ್ಯದ ವಿಷಯದಲ್ಲಿ ಧೈತರಿಗೆ ಬಂದಿರತಕ್ಕ ತೊಂದರೆಯನ್ನು ಹೇಳುವುದು 
ಅನಿವಾರ್ಯವಾಗಿದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ಕಾಣೆ ಬೆಳೆ ಕೂಡ ಆಗಿಲ್ಲ. 
ಕೆಡೂರು ಡಿಸ್ಟಿಕ್ಟ್‌ನಲ್ಲೂ ಬೆಳೆ ಆಗಿಲ್ಲ. ಕೆಲವು ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 
ಥೈತರು ಬೀಜಕ್ಕಾಗಿ ಇಟ್ಟಿದ್ದಂತಹ ಊಟಕ್ಕಾಗಿ ಮತ್ತು ಕೂಲಿ ಆಳುಗಳಿಗಾಗಿ ಇಟ್ಟಿದಂತಹ 
ಧಾನ್ಯವನ್ನು ಸ್ವಲವೂ ಬಿಡದೆ ತಂದು ಡಿ.ಏ.ಆರ್‌. ಕಾನೂಮು ಅಂತ ರೈತರನ್ನು ಹಿಂಸೆಗೆ 
ಗುರಿ ಮಾಡಿಬ್ದಾರೆ. ಈ ಬಗ್ಗೆ ಸರ್ಕಾರದವರು ಕೂಡಲೇ ನಿಗಾ ತೆಗೆದುಕೊಳ್ಳಬೇಕು. 
ಬಲಾತ್ಕಾರದಿಂದ ರೈತರಿಗೆ ಬರುವ ತೊಂದರೆಗಳನ್ನು ನಿವಾರಣೆ ಮಾಡಬೇಕು. ಇಲ್ಲದೇ 
ಹೋದರೆ ರೈತ ಸಂಘಟನೆ ಮಾಡಿಕೊಂಚು ಅದರ ಬೆಂಬಲದಿಂದ ಅವನು ಸರ್ಕಾರಕ್ಕೆ 
ಸವಾಲು ಹಾಕುತ್ತಾನಿ. ಅದರಿಂದ ಅನಾಹುತವಾಗುತ್ತದೆ ಎಂದು ತಿಳಿದುಕೊಳ್ಳುವುದು 
ಬಹಳ ಪ್ರಾಮುಖ್ಯ. ಚಿಕ್ಕಮಗಳೂರು ಜಿಲ್ಲೆಯಲ್ಲೆ ಇತರ ಕಜೆಗಳಲ್ಲಿಯೂ ಸಹ ಇದೇ 
ತರಹ ರೈತರಿಗೆ ಧಾನ್ಯವನ್ನು ವಸೂಲು ಮಾಡುವುದರಲ್ಲಿ ಒತ್ತಾಯ ಮಾಡುತ್ತಿದ್ದಾರೆ ಎಂಬುದನ್ನು 
ತಿಳಿಸಿದ್ದಾರೆ. 

ಇನ್ನು ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಬೇಕಾದರೆ ಬೊಡ್ಡ ದೊಡ್ಡ ಕೈಗಾರಿಕೆಗಳು 
ಮತ್ತು ನೀರಾವರಿ ಕಾಮಗಾರಿಗಳು ಆಗಬೇಕು. ನಮ್ಮದೇಶದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳ 


~i 


ಪುತಿಬಾವಂತ ಸಂಸದೀಯ ಪಟು 2 


ಪರಿಸ್ತಿತಿ ಏನಾಗಿದೆ ಎನ್ನುವ ವಿಷಯದಲ್ಲಿ ಮಾನ್ಯ ಸದಸ್ಯರಾದ ಶ್ರೀ ಎಂ.ಪಿ. ಬಸಪ್ಪನವರು 
ಹೇಳಿದಂತೆ ಕೈಗಾರಿಕೆಗೆ ಕಚ್ಚಾ ಮಾಲಿನ ಪ್ರೋತ್ಸಾಹ ಜೊರೆಯದಿ ಕೈಗಾರಿಕೋದ್ಯಮಿಗಳು 
ನಿರುತ್ಲಾಹಿಗಳಾಗಿದ್ದಾರೆ. ಈಗ ಉಬಾಹರಣೆಗೆ ಹೇಳಬೇಕಾಗಿದ್ದರೆ, ಚಿಕ್ಕಮಗಳೂರಿನಲ್ಲಿ 
ಬಿ.ಎಂ. ಇಂಜಿದಿಯರಿಂಗ್‌ ವರ್ಕ ಎಂತ ಇದೆ. ಆವರು ಕೋಲ್‌ ಸಿಕ್ಕದೆ, ಉಕ್ಕು ಸಿಕ್ಕದೆ 
ಬೆಂಗಳೂರಿಗೆ ಬಂಡು ಬ್ಲಾಕ್‌ ಮಾರ್ಕಿಟ್ಟಿನಲ್ಲಿ ಸಾಮಾನುಗಳನ್ನು ಕೊಂಡು 
ಮಾಡಿಸಬಹುದೇನೋ ಬೆಂಗಳೊರಿಗೆ ಹೋಗೋಣ ಎನ್ನುತ್ತಿದ್ದರು. ಈ ವಿಚಾರವನ್ನು 
ಸಣ್ನ ಜುತ್ತಿರ ಜಿಲ್ಲಾ ಮುಖ್ಯಾಧಿಕಾರಿಗಳು ಪ್ರಸ್ತಾಪ ಮಾಡಿದರು. ಹೀಗೆ ಕೈಗಾರಿಕೆಗಳನ್ನು 
ಮಾಚಡತಕ್ಳ ಜನಗಳಿಗೆ ಪ್ರೋತ್ಸಾಹ ಕೊಡತಕ್ಕ ಕಾಲದಲ್ಲಿ ಕೈಗಾರಿಕೆಗಳು ಹೇಗೆ 
ಅಭಿವೃದ್ದಿಯಾಗುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳಬೇಕಾಗದೆ. ಪಂಜಾಬಿನ ಮುಖ್ಯ 
ಮಂತ್ರಿಗಳಾಗಿದ್ದ ದಿವಂಗತ ಶ್ರೀ ಕೆರಾನ್‌ ಅವರು ಕೈಗಾರಿಕೆಯ ಅಭಿವೃದ್ಧಿಗಾಗಿ ಪ್ರೋಫ್ಲೂಹ 
ಕೊಟ್ಟು ಆದನ್ನು ಒಳ್ಳೆಯ ಸ್ಥಿಶಿಗೆ ತಂದೆರು. ನಮ್ಮದೇಶದಲ್ಲಿ ಕೈಗಾರಿಕೆಗಳು ಅಭಿವೃದ್ದಿಗೆ 
ಬರಬೇಕಾದರೆ ಮದ್ರಾಸು ಮತ್ತು ಮಹಾರಾಷ್ಟದವರು ಎಷ್ಟು ಪ್ರೋತ್ಸಾಹವನ್ನು 
ಕೊಡುತ್ತಿದ್ದಾರೆಯೋ ಅದರಂತೆ ಇಲ್ಲಿಯೂ ಕೈಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು. "ಆ ರೀತಿ 
ಮಾಡುವುದಾದರೆ ಮೈಸೂರಿನ ಜನತೆ ಕೈಗಾರಿಕೆಯನ್ನು ಅವಲಂಬಿಸುತ್ತಾ ಹೋದರೆ 
ಕೈಗಾರಿಕೆಯಲ್ಲಿ ಅಭಿವೃದ್ದಿ ಉಂಟಾಗಿ ಜನಗಳು ಜೀವನವನ್ನು ನಡೆಸುವುದಕ್ಕೆ 
ಅವಕಾಶವುಂಟಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದ್ದು ಅಗತ್ಯ. 

ಸ್ವಾಮೀ, ಬಡ್ಜೆಟ್ರಿನಲ್ಲಿ ಅನೇಕ ವಿಧವಾದ ವಿಷಯಗಳನ್ನು ಅಳವಡಿಸಿದ್ದರೂ ನಮ್ಮ 
ಮಲೆನಾಡಿನ ಅಭಿವೃದ್ದಿ ಬಗ್ಗೆ ಯಾವ ವಿಷಯಗಳನ್ನು ಅಳವಡಿಸದೇ ಇರುವುದು ನಮ್ಮ 
ಭಾಗದ ಜನರಲ್ಲಿ ಅತೃಪ್ತಿಗೆ ಕಾರಣವಾಗಿದೆ. ಪ್ರತಿ ವರ್ಷವೂ ಮಲೆನಾಡಿನ ಅಭಿವೃದ್ಧಿಗಾಗಿ 
ಸ್ವಲ್ಪ ಹಣವನ್ನು ಇಡುತ್ತಿದ್ದರು. ಆದರಿ ಈ ಸಾರಿಯ ಬಡ್ಜೆಚ್ರಿನಲ್ಲಿ ಮಲೆನಾಡಿನ ಅಭಿವೃದ್ದಿಗಾಗಿ 
ನಮ್ಮ ಹಣಕಾಸಿನ ಸಚಿವರು ಯಾವ ಹೆಣವನ್ನೂ ಇಟ್ಟಿಲ್ಲ. ಅದರಲ್ಲೂ ನಮ್ಮ ಮಾನ್ಯ 
ಹಣಕಾಸಿನ ಸಚಿವರಿಗೆ ಮಲೆನಾಡಿನ ವಿಚಾರಗಳು ಚೆನಾಗಿ ಗೊತಿದ್ದರೂ ಅದೇನು ಕಾರಣವೋ 
ಏನೋ ಈ ಸಾರಿ ಮಲೆನಾಡಿಗಾಗಿ ಯಾವ ಹೆಣವನ್ನೂ ಇಟ್ಟಿಲ್ಲ. ಅಲ್ಲದೆ ನಮ್ಮಮಲೆನಾಡಿವ 
ಜನಜೀವನ ಹೇಗಿದೆ ಎನ್ನುವುದನ್ನು ನಮ್ಮ ಸಚಿವರು ಚೆನ್ನಾಗಿ ನೋಡಿ ಅರ್ಥ 
ಮಾಡಿಕೊಂಡಿದ್ದರೂ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸದೇ ಇರುವುದು ತುಂಬಾ 
ವಿಷಾದವಾಗಿದೆ. ಇನ್ನು ಮುಂದಾದರೂ ಸರ್ಕಾರ ಮಲೆನಾಡಿನ ಅಭಿವೃದ್ದಿಗಾಗಿ ಹೆಚ್ಚು 
ಗಮನ ಕೊಡಬೇಕು. 


ಇನ್ನು ಮಾತನಾಡಲು ಅವಕಾಶ ಕೊಟ್ಟ ಅಧ್ಯಕ್ಷರನ್ನು ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು 
ಮುಗಿಸುತ್ತೇನೆ. (ವಿಧಾನ ಸಭಾ ಕಲಾಪ - ದಿನಾಂಕ 9-3-1966) 


ಪತಿಬಾದಂತ ಸಂಸದೀಯ ಪಟು 


ಬಾಗ - ಮೂರು 


ವಿಧಾನ ಸಭೆಯ ಪ್ರಶ್ನೋತ್ತರ ಕೆಲಾಪ 


ಪ್ರತಿಭಾವಂತ ಸಂಸದೀಯ ಪಟು 131 


ಬಾಗ - ಮೂರು 
ವಿಧಾನ ಸಭೆಯ ಪ್ರಶ್ನೋತ್ತರ ಕಲಾಪ 


(1) ಚಿಕ್ಕಮಗಳೂರಿನಲ್ಲಿ ಕೈಗಾರಿಕೆ ಪಾಠಶಾಲೆಯನ್ನು ಉತ್ತಮಪಡಿಸುವುದು:- 


ಪ್ರಶ್ನೆ 25. 
ಉ. 
ಸಿ. 
ಡಿ. 
ಇ, 


ನಾಂ೬ 3 -0 -199 
ಈ ಕೆಳಗೆ ಕೇಳಿರುವ ಸಂಗತಿಗಳನ್ನು ಸರ್ಕಾರದವರು ದಯವಿಟ್ಟು 
ತಿಳಿಸಬೇಕೆಂದು ಪ್ರಾರ್ಥನೆ- 


ಚಿಕ್ಕಮಗಳೂರಿನಲ್ಲಿ ಕೈಗಾರಿಕೆ ಪಾಠಶಾಲೆ ಸ್ಥಾಫನೆಯಾಗಿ ಎಷ್ಟು 
ಕಾಲವಾಯಿತು. 

ಅದು ಬಾಡಿಗೆ ಕಟ್ಟಡದಲ್ಲಿದೆಯೇ ಅಥವಾ ಸರ್ಕಾರಿ ಕಟ್ಟಡದಲ್ಲಿದೆಯೆ. 
ಬಾಡಿಗೆ ಕಟ್ಟಡದಲ್ಲಿದ್ದರೆ ಇದುವರೆಗೆ ಎಷ್ಟು ಬಾಡಿಗೆ ಕೊಟ್ಟಿದೆ; 
ಕೈಗಾರಿಕೆಗಳಿಗೆ ಬೇಕಾಗುವ ಆಯುಧಗಳು ಮತ್ತು ಉಪಕರಣಗಳನ್ನು 
ಈ ಪಾಠಶಾಲೆಗೆ ಒದಗಿಸಲಾಗಿದೆಯೆ; 

ಈ ವರ್ಷವಾದರೂ ಸರ್ಕಾರದವರು ಸ್ವಂತ ಕಟ್ಟಡವನ್ನೂ ಮತ್ತು ನವೀನ 
ತರಹೆಯ ಸಲಕರಣೆಗಳನ್ನೂ ಒದಗಿಸಿಕೊಡುವರೆ? 


ಸರ್ಕಾರದ ಅಭಿವೃದ್ದಿ ಇಲಾಖೆಯ ಸೆಕ್ರಿಟಿರಿಯವರು- 
ಉತ್ತರ 25 ಎ. 32 ವರ್ಷಗಳ ಹಿಂದೆ 


ಬಿ. 


ಸಿ. 


ಡಿ. 


ಲ. 


ಬಾಡಿಗೆ ಕಟ್ಟಡದಲ್ಲಿದೆ. 


1948ನೆಯ ಇಸವಿ ಆಗಸ್ಟ್‌ ತಿಂಗಳಿನ ಅಂತ್ಕದವರೆಗೆ 21,370-00 
ರೂಪಾಯಿಗಳು ಪಾವಶಿಯಾಗಿವೆ. 


ಹೌದು; ಒದಗಿಸಲಾಗಿದೆ. 
ಈ ವಿಷಯಪು ಪರ್ಯಾಲೋಚನೆಯಲ್ಲಿದೆ. 


ಶ್ರೀ ಬಿ.ಪಿ. ಬಸಪ್ಪಶೆಟ್ಟರು (ಚಿಕ್ಕಮಗಳೂರು ತಾಲ್ಲೂಕು) ಚಿಕ್ಕಮಗಳೂರಿನಲ್ಲಿ ಒಂದು 
ಕೈಗಾರಿಕಾ ಪಾಠಶಾಲೆಗಾಗಿ ಶ್ರೀ ಮಾಯಿಗೌಡರೆಂಬ ಮಹನೀಯರು ಧನ ಸಹಾಯ 
ಮಾಡುತ್ತೇವೆಂದು ಹೇಳಿರುವುದು ಸರ್ಕಾರದವರ ಗಮನಕ್ಕೆ ಬಂದಿದೆಯೆ? 


ಶ್ರೀ ಕೆ. ಚಿಕ್ಕನಾರಾಯಣಸ್ಪಾಮಿಯವರು - ಬಂದಿಬೆ. 


132 ಬಿ.ಎಲ್‌. ಸುಬ್ದದ್ದ 


ಶ್ರೀ ಬಿ.ಪಿ. ಬಸಪ್ಪಶೆಟ್ಟರು - ಹಾಗಿದ್ದರೂ ಸಹ ಇನ್ನೂ ಕಟ್ಟಡ ತಯಾರು 


ಲ 


ಮಾಡದಿರುವುದಕ್ಕೆ ಕಾರಣವೇನು? 


ಶ್ರೀ ಕೆ. ಚಿಕ್ಕನಾರಾಯಣಸ್ವಾಮಿಯವರು - ಮುನಿಸಿಪಾಲಿಟಿಯವರು ಕಟ್ಟಡಕ್ಕೆ 
ನಿವೇಶನ ಕೊಡಲು 60,000-00 ರೂಪಾಯಿಗಳನ್ನು ಕೇಳಿದರು. ಅದಕ್ಕೆ ಬೇರೆ ವ್ಯವಸ್ಥೆ 
ಮಾಡಬೇಕೆಂದಿದೆ. 


ಶ್ರೀ ಬಿ.ಪಿ. ಬಸಪುಶೆಟ್ಟರು - ಏನು ಏರ್ಪಾಡು? 

ಶ್ರೀ ಕೆ. ಚಿಕ್ಕನಾರಾಯಣಸ್ವಾಮಿಯವರು - ಖಾಸಗಿ ಪ್ರಮುಖರೊಬ್ಬರು ಸೈಟ್‌ 
ಕೊಡುವುದಕ್ಕೆ ಮುಂದೆ ಬಂದಿದ್ದಾರೆ ಮತ್ತು ಕಟ್ಟಡವನ್ನು ನಾವು ಕಟ್ಟಿಸಬೇಕೆಂದು ಅವರು 
ತಿಳಿಸಿದ್ದಾರೆ. ಆ ಸಲಹೆಯನ್ನು ಪರ್ಯಾಲೋಚನೆ ಮಾಡುತ್ತಿದ್ದೇವೆ. 


ಶ್ರೀ ಬಿ.ಪಿ. ಬಸಪ್ಪಶೆಟ್ಟರು - ಚಿಕ್ಕಮಗಳೂರು ಟೌವ್‌ನಲ್ಲಿ ಈಗ ಕೈಗಾರಿಕಾ ಪಾಠ 
ಶಾಲೆಯು ಅನಾರೋಗ್ಯ ಪ್ರದೇಶದಲ್ಲಿದೆ ಎಂಬುದು ಗೊತ್ತೆ? 


ಶ್ರೀ ಕೆ. ಚಿಕ್ಕನಾರಾಯಣಸ್ವಾಮಿಯವರು - ಬೇರೆ ಕಟ್ಟಡಕ್ಕೆ ಬದಲಾಯಿಸಬೇಕೆಂಬ 
ಪ್ರಯತ್ನ ನಡೆಯುತ್ತಿದೆ. ಖಾಸಗಿ ಮಹನೀಯರು ತಾವು ಕೊಡುತ್ತೇವೆಂದು ಹೇಳಿರುವ 
ಸೈಟನ್ನು ಮಾನ್ಯ ಕೈಗಾರಿಕಾ ಸಚಿವರು ಈಗಾಗಲೇ ಪರಿಶೀಲಿಸಿದ್ದಾರೆ. 

ಶ್ರೀ ಬಿ.ಪಿ. ಬಸಪ್ಪ ಶೆಟ್ಟರು - ಅವರು ಸೈಟ್‌ ಕೊಡುತ್ತೇವೆಂದು ಹೇಳಿ ಎಷ್ಟು 
ದಿವಸವಾಯಿತು. 

ಶ್ರೀ ಕೆ. ಚಿಕ್ಕನಾರಾಯಣಸ್ವಾಮಿಯವರು - ಕೆಲವು ತಿಂಗಳಾಯ್ತು. 

ಶ್ರೀ ಬಿ.ಪಿ. ಬಸಪ್ಪ ಶೆಟ್ಟರು - ಹಾಗಾದರೆ ತಡವಾಗಲು ಕಾರಣವೇನು? 

ಶ್ರೀ ಕೆ. ಚಿಕ್ಕವಾರಾಯಣಸ್ವಾಮಿಯವರು - ಈ ಸೈಟಿನ ವಿಚಾರದಲ್ಲಿ ಡೆಪ್ಯೂಟಿ 
ಕೆಮಿಷನರಿಂದ ಒಂದು ವರದಿ ಬರಬೇಕಾಗಿದೆ. ಅದು ಬಂದ ಮೇಲೆ ಮುಂದಿನ ಕಾರ್ಯಕ್ರಮ 
ಕ್ಷೆಗೊಳ್ಳಲಾಗುತದೆ. 
ಲ po 

ಶ್ರೀ ಬಿ.ಪಿ. ಬಸಪ್ಪ ಶೆಟ್ಟರು - ಯಾವ ವಿಚಾರದಲ್ಲಿ ವರದಿ ಬರಬೇಕಾಗಿದೆ? 


ಶ್ರೀ ಕೆ. ಚಿಕ್ಕನಾರಾಯಣಸ್ವಾಮಿಯವರು - ಸೈಟು ಅವರು ಕೊಟ್ಟು, ಕಟ್ಟಡಕ್ಕೆ ತಮ್ಮ 
ಹೆಸರನ್ನು ಇಡಬೇಕೆಂದು ಅವರು ಕೇಳಿದ್ದಾರೆ. 


ಶ್ರೀ ಬಿ.ಪಿ. ಬಸಪ್ಪ ಶೆಟ್ಟರು - ಈ ಕೆಲಸವನ್ನು ಜಾಗ್ರತೆ ಮಾಡುತ್ತೀರಾ? 
ಶ್ರೀ ಕೆ. ಚಿಕ್ಕನಾರಾಯಣಸ್ವಾಮಿಯವರು - ಮಾಡುತ್ತೇವೆ. 


ಪುತಿಬಾವಂತ ಸಂಸದೀಯ ಪಟು 133 


(2) ರೈತರ ಹುಣಭಾರ 
(ದಿನಾಂಕ: 24-10-1955) 
Smt. B.L. Subbamma ‘Will the Government be pleased to state:- 


a) Whether a survey of raiyats indebtedness in the Mysore state 
has been conducted; 


b) Whether they intend introducing a Moratorium Act for a few 
years in order to relieve the indebtedness of ruiyats? 


A. Dr.R. Nagan Gouda (Minister for Agriculture) 


a) A sample survey was conducted by Sri. N. Nagappa, BA., 
Special Officer, in the year 1945. 


b) No. 
May Lremind Sir, that the Hon'ble Member is not in her place? 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಸದಸ್ಯರಿಗೆ ಸೀಟುಗಳನ್ನು ಗೊತ್ತು ಮಾಡಿಲ್ಲ. 
Mr. Speaker - 1 have allowed her to put questions. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - 1945ನೆಯ ಇಸವಿಯಲ್ಲಿ ಒಂದು "ಸ್ಯಾಂಪಲ್‌ 
ಸರ್ವೆ" ನಡೆಸಿದೆ ಎಂದು ಹೇಳಿದ್ದೀರಿ. ಅದರ ಉದ್ದೇಶವೇನು? ಅದರ ಮೇಲೆ ಸರ್ಕಾರದವರು 
ಯಾವ ಕಾರ್ಯಕ್ರಮ ಕೈಗೊಂಡಿದ್ದಾರೆ? 

ಡಾ! ಆರ್‌. ನಾಗನಗೌಡ - ರೈತರು ಎಷ್ಟು ಸಾಲ ಮಾಡಿದ್ದಾರೆಂಬುದನ್ನು 
ತಿಳಿದುಕೊಳ್ಳುವುದಕ್ಕಾಗಿ ಸರ್ವೆ ಮಾಡಿದರು. ಆ ಸರ್ವೆಯ ಪ್ರಕಾರ ನಮ್ಮ ರೈತರಿಗೆ 23 
ಕೋಟಿ ರೂಪಾಯಿ ಸಾಲವಿದೆಯೆಂದು ತಿಳಿದು ಬಂದಿದೆ. ಈ ಸಾಲವನ್ನು ತೀರಿಸುವುದಕ್ಕೆ 
ರೈತರಿಗೆ ಹೇಗೆ ಸಹಾಯಮಾಡಬೇಕೆಂದು ಯೋಚಿಸಿ ಸರ್ಕಾರದವರು ಕೆಲವು ಯೋಜನೆಗಳನ್ನು 
ಕೈಗೊಂಡಿದ್ದಾರೆ. ಮುಖ್ಯವಾದೆ ಯೋಜನೆ Long term loans given by the Land 
Mortagage Banks. ತಮಗೆ ಗೊತ್ತಿರುವ ಹಾಗೆ ಭೂಮಿಯ ಆಧಾರದ ಮೇಲೆ ಸಾಲವನ್ನು 
ಕೊಡುತ್ತೇವೆ. ಅದನ್ನು ಅವರು ಇಪ್ಪತ್ತು ವರ್ಷಗಳಲ್ಲಿ ತೀರಿಸಬಹುದೆಂದು ವ್ಯವಸ್ಥೆ ಮಾಡಿದ್ದೇವೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಇದರಿಂದ ಸಾಲಗಾರರಾದ ಎಲ್ಲ ರೈತರಿಗೂ 
ಅನುಕೂಲವಾಗುತಿಲ್ಲವೆಂಬುದು ತಮ್ಮಗಮನಕ್ಕೆ ಬಂದಿದೆಯೆ? 


ಡಾ॥ ಆರ್‌. ನಾಗನಗೌಡ - ಎಲ್ಲ ರೈತರಿಗೂ ಅನುಕೂಲವಾಗಬೇಕಿಂದು ಮಾಡಿದ್ದೇವೆ. 
ಈಗ ಇನ್ನೂ ಕ್ರಮೇಣ ಎಲ್ಲರಿಗೂ ಅನುಕೂಲವಾಗುತ್ತದೆ. ಅನುಕೂಲವಾಗದೇಯಿರುವುದಕ್ಕೆ 


134 ಬಿಎಲ್‌. ಸುಬಮ 


ಏನೂ ಕಾರೆಣವಿಲ್ಲ. ತಮಗೆ ಗೊತ್ತಿರುವ ಹಾಗೆ, ಕಳೆದ ಆರು ಶಿಂಗಳಲ್ಲಿ ಲ್ಯಾಂಡ್‌ 
ಮಾರ್ಟ್‌(ೇಜ್‌ ಬಾಂಕು ಮೂವತ್ತು ಲಕ್ಷ ರೂಪಾಯಿ ಡಿಬೆಂಚರ್‌ ಎತ್ತಿದೆ. ಈಗ ಇನ್ನೂ 
ಚ್ಞಾಗಿ ರೈತರಿಗೆ ಸಾಲ ಕೊಡುತಿಬ್ಬೀವೆ. ಇದರಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ನೂರಕ್ಕೆ ತೊಂಬತ್ತರಷ್ಟು ಭಾಗ ಠೈತರು ಸಾಹುಕಾರರಲ್ಲಿ 
ಮತ್ತು ಬ್ಯಾಂಕುಗಳಲ್ಲಿ ಅಡವಿಟ್ಟಿರುವುದಕ್ಕೆ ಏನು ಮಾಡುತ್ತೀರಿ? 

ಡಾ! ಆರ್‌. ವಾಗನಗೌಚ - ಅದನ್ನು "ರಲೀಸ್‌' ಮಾಡಿಸಿ ರೈತರ ಸ್ವಾಧೀನಕ್ಕೆ 
ಕೊಡುವುದು ಲ್ಯೂಂಡ್‌ ಮಾರ್ಟ್‌ಗೇಜ್‌ ಬ್ಯಾಂಕಿನ ಉದ್ದೇಶ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಮದದಾಸ್‌ ಸರ್ಕಾರದವರು "ಮಾರಟೋದಿಯಂ' 
ಘೋಷಿಸಿದ್ದಾರೆಂಬುದು ತಮ್ಮಗಮನಕ್ಕೆ ಬಂದಿದೆಯೆ? 

ಡಾ! ಆರ್‌. ಮುಗನಗೌಡ - Partial mortorium declare ಮಾಡಿದ್ದು ಒಂದು 
ವರ್ಷ ಮಾಡಿದರು. ಇದನ್ನು ಮಾಡುವುದರಿಂದ ಚ್ವಿತರಿಗೆ ಸಾಲ ಸಿಕ್ಕುವ ಚಿಲುಮೆಗಳು 
ಬತ್ತಿಹೋಗುತ್ತವೆ. ರೈತರಿಗೆ ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಸಾಲ ಸಿಕ್ಕಬೇಕು. 
ಮಾರಟೋರಿಯಂ ಘೋಷಿಸಿದ ಮೇಲೆ ಬಿತ್ತುವುದಕ್ಕೆ, ಉಳುವುದಕ್ಕೆ ಸಾಲ ಸಿಕ್ಕುವುದು 
ಕಷ್ಟವಾಗುತ್ತದೆ. ಆದಕಾರಣ ಹೀಗೆ ಮಾಡಬಾರದೆಂದು ನಮ್ಮ ಉದ್ದೇಶ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಧೈತರಿಗೆ ಸರ್ಕಾರದವರೇ ಅಲ್ಪ ಕಾಲಾವಧಿ ಮತ್ತು 
ದೀರ್ಥಕಾಲಾವಧಿ ಸಾಲಗಳನ್ನು ಕೊಡುತ್ತಾರೆಂದು ಹೇಳುವಾಗ ರೈತರಿಗೆ ಸಾಹುಕಾರರ 
ಸಹಾಯ ಏಕೆ ಬೇಕು? 

ಡಾ ಆರ್‌. ನಾಗನಗೌಡ - ಸಂಪೂರ್ಣವಾಗಿ ಇಡೀ ಸಂಸ್ಥಾನದಲ್ಲಿ ಸಹಕಾರ 
ಸಂಘಗಳನ್ನು ಏರ್ಪುಡು ಮಾಡಿ, ರೈತರನ್ನೆಲ್ಲಾ ಈ ಸಹಕಾರ ಸಂಘಗಳಲ್ಲಿ ಸದಸ್ಯರನ್ನಾಗಿ 
ಮಾಡಿದ ಮೇಲೆ “ಮಾರಟೋರಿಯಂ' ಮಾಡಿದರೆ ಉಪಯೋಗವಾಗುತ್ತದೆ. ಆದರೆ ಈ 
ಕಾರ್ಯ ಇನ್ನೂ ಸಂಪೂರ್ಣವಾಗಿಲ್ಲು. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ರೈತರು ಎಂದರೆ ಬತ್ತದ ವ್ಯವಸಾಯ 
ಮಾಡುವವರೋ ಅಥವಾ ಕಾಫಿ ತೋಟದ ಬೆಳೆಗಾರದೋ? 

ಡಾ! ಆರ್‌. ವಾಗನಗೌಡ - ಏನು ಬೆಳೆ ಬೆಳೆದರೂ ಆವರು ರೈತರೇ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಪ್ಲಾಂಟರುಗಳಿಗೂ ದೀರ್ಪಕಾಲಾವಧಿ ಸಾಲವನ್ನು 
ಕೊಟ್ಟು ಸಹಾಯ ಮಾಡುತ್ತೀರಾ? 

Mr.Speaker - ಪ್ಲಾಂಟಿರುಗಳೆಂದು ನೀವು ಕೇಳಿಲ್ಲ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಒಟ್ಟಿನಲ್ಲಿ ರೈತರು ಎಂದು ಕೇಳಿದ್ದೇನೆ. 


ಪುತಿಭಾದಂತ ಸಂಸದೀಯ ಹಟು 135 


Sri. R. Nagan Gouda - I think so, Sir, Land Mortgage Banks do 


not exclude Coffee Planters. 


ಶ್ರೀ ಟಿ.ಎನ್‌. ಮೂಡಲಗಿರಿಗೌಡ - ರೈತರಿಗೆ ಸಾಲ ಸಾಹುಕಾರರಲ್ಲಿ ಸಿಕ್ಕುವಷ್ಟು 
ಸುಲಭವಾಗಿ ಸರ್ಕಾರಿ ಬ್ಯಾಂಕುಗಳಲ್ಲಿ ಸಿಕ್ಕುವುದಿಲವೆಂಬುದು ತಮ್ಮಗಮನಕ್ಕೆ ಬಂದಿಬಿಯೆ? 

ಡಾ॥ ಆರ್‌. ನಾಗನಗೌಡ - ಸಾಹುಕಾರರಲ್ಲಿ ಸಿಕ್ಕುವುದು ಸುಲಭವಾಗಿಲ್ಲವೆಂದು 
ನನ್ನ ಭಾವನೆ. 

Mr. Speaker - Without any difficulty people will be able to get 
loans from Sahukars. if they approach the Government there will be a 
lot of difficulties. Is ita fact? This is his question. 


ಡಾ! ಆರ್‌. ನಾಗನಗೌಡ - ಈಗ ನಾವು ಸಹಕಾರ ಸಂಘಗಳಲ್ಲಿ ಅಲ್ಲಕಾಲಾವಧಿಯ 
ಸಾಲಗಳು ರೈತರಿಗೆ ಬಹಳ ಸುಲಭವಾಗಿ ಸಿಕ್ಕುವ ಹಾಗೆ ಮಾಡುತಿದ್ದೇವೆ. ಯಾವುದೇ 
ಒಂದು ಸಂಘದಲ್ಲಿ ಐವತ್ತು ಮಂದಿ ಸದಸ್ಯರಿದ್ದರೆ, ಮುಂಗಾರು ರೋಹಿಣಿ ಮಳೆ ಬರುವುದರಲ್ಲಿ 
Forecast 1oans ಎಂದು ಡಿಸ್ಪಿಕ್ಟ್‌ ಸೆಂಟ್ರಲ್‌ ಬ್ಯಾಂಕುಗಳಲ್ಲಿ ಮಂಜೂರು ಮಾಡಿಟ್ಟುಕೊಂಡು 
ಸರಿಯಾದ ಕಾಲದಲ್ಲಿ ರೈತರಿಗೆ ಕೊಜುವದಕ್ಕೆ ಸಾದ್ಯವಾಗುತ್ತದೆ. ಅದರಂತೆ ಕೆಲವ ಸಹಕಾರ 
ಸಂಘಗಳು ಮಾಡುತಿವೆ. 

ಶ್ರೀ ಟಿ.ಎನ್‌. ಮೂಡಲಗಿರಿಗೌಡ - ಸಾಲಗಳ ತೀರ್ಪಿಗೆ ರೈತರು ಹಾಕತಕ್ಕ 
ಅರ್ಜಿಗಳಿಗೆ ಸಾಹುಕಾರರುಗಳ ಹತಿರ ಹಣ ಸಿಕ್ಕುವಷ್ಟು ಸುಲಭವಾಗಿ ಸರ್ಕಾರದವರು 
ಏರ್ಪಡಿಸಿರುವ ಈ ಬ್ಯಾಂಕುಗಳಲ್ಲಿ ಮತ್ತು ಸೊಸೈೆಟಿಗಳಲ್ಲಿ ಸಾಲಸಿಕ್ಕುವುದಿಲ್ಲವೆಂಬುದು 
ಸರ್ಕಾರದವರಿಗೆ ಗೊತ್ತಿದೆಯೆ? 

Dr. R. Nagan Gowda - Sir, I was trying to explain that even in 
Rural Societies, it is quite possible and it has been worked out in many 
places that I know, that a cultivator can get the loan as quickly and 
more quickly than he can get from a sowkar; and it is possible for 
co-operative socicties and the management of co-operative societies to 
do that work. 


ಶ್ರೀ ಟಿ.ಎನ್‌. ಮೂಡಲಗಿರಿಗೌಡ - ಈ ಕಷ್ಟವಿರುವುದರಿಂದಲೇ ರೈತರು 
ಸಾಹುಕಾರರುಗಳ ಬಳಿ ಹೋಗತಕ್ಕ ಅಭಿಪ್ರಾಯ ಹೊಂದಿದ್ದಾರೆಯೇ ಹೊರತು ಈ 
ಬ್ಯಾಂಕುಗಳನ್ನೂ ಸರ್ಕಾರದವರನ್ನೂ ಆಶ್ರಯ ಮಾಡುವುದೇ ಕಡಿಮೆಯಾಗಿದೆಯೆಂಬುದು 
ಸರ್ಕಾರದವರಿಗೆ ಗೊತ್ತಿದೆಯೇ? 


136 ಬಿ.ಎಲ್‌. ಸುಬ್ಬಮ್ಮ 


ಡಾ॥ ಆರ್‌. ನಾಗನಗೌಡ - ಈಗೆ ಶಾರ್ಟ್‌ಟರ್ಮ್‌ ಲೊನ್ಸನ್ನು ಕೋ-ಆಪರೇಟಿವ್‌ 
ಸೊಸೈೆಟಿಗಳವರು ಆದಷ್ಟು ಬೇಗನಿ ಕೊಡುವುದಕ್ಕೆ ಎಲ್ಲಾ ಏರ್ಪಾಡುಗಳನ್ನೂ ಮಾಡುತಿದ್ದೇವೆ. 
ಕಳೆದ ವರ್ಷ ತಾನೇ ಪ್ರಾರಂಭವಾಗಿದೆ. ಇನ್ನು ಮೇಲೆ ಚೆನ್ನಾಗಿ ಕೆಲಸ ಮಾಡುತ್ತದೆಂಬ 
ಭರವಸೆಯಿಂದ ಅದಕ್ಕೆ ಸೂಕ್ತ ಎಲ್ಲ ಏರ್ಪಾಡುಗಳನ್ನು ಮಾಡುತ್ತಿದ್ದೇವೆ. 

ಶ್ರೀ ಟಿ.ಎನ್‌. ಮೂಡಲಗಿರಿಗೌಡ - ಶಾರ್ಟ್‌ಟರ್ಮ್‌ ಸಾಲಗಳನ್ನು 
ಕೊಡುವುದರಲ್ಲೂ ಕೂಡ ರೈತರಿಗೆ ಹಕ್ಕು ಬಾಧ್ಯತೆಗಳ ವಿಷಯದಲ್ಲಿ ಹೆಚ್ಚಾದ ಮಾಹಿತಿಗಳು 
ಬೇಕೆಂದು ಹೇಳಿ ಒತ್ತಾಯ ಮಾಡುತ್ತಿರುವುದರಿಂದ ಅದನ್ನು ಒದಗಿಸುವುದಕ್ಕೆ ಸಾಧ್ಯವಿಲ್ಲದೆ 
ಇರತಕ್ಕ ಪರಿಸ್ಥಿತಿಗೆ ಅವರುಗಳನ್ನು ಸಿಕ್ಕಿಸುತ್ತಿರುವುದು ತಮಗೆ ಗೊತ್ತಿದೆಯೇ? 

ಡಾ! ಆರ್‌. ನಾಗನಗೌಡ - ಹಾಗೆ ಮಾಡುತ್ತಿಲ್ಲ. ಒಂದು ಗ್ರಾಮದಲ್ಲಿ ಏನೂ 
ಆಸ್ತಿಯಿಲ್ಲದೆ ರೈತರಿದ್ದರೂ, ಆ ಸೊನೈಟಿಯ ಪಂಚಾಯಿತಿದಾರರು ಸಾಲಕ್ಕೆ ಬಂದವನು 
ಒಳ್ಳೆಯ ರೈತ. ಕೊಟ್ಟ ಸಾಲ ವಾಷಸ್ಸು ಬರುತ್ತದೆಂದು ಅಭಿಪ್ರಾಯಪಟ್ಟರೆ ಸಾಕು ಅಂಥವನಿಗೆ 
ಸಾಲ ಕೊಡುವುದರಲ್ಲಿ ಯಾವ ಅಕ್ಷೇಪಣೆಯೂ ಇಲ್ಲ. 

ಟಿ.ಎನ್‌. ಮೂಡಲಗಿರಿಗೌಡ - ತುಮಕೂರು ಜಿಲ್ಲೆಯಲ್ಲಿ ಇಂಥ ಒಂದು 

ಸಣ್ಣ ಕಾರಣಕ್ಕಾಗಿ ಒಂದಾನೊಂದು ಸೊಸ್ಸೆಟಿಗೆ ಹಾಕಿದ 30 ಅರ್ಜಿಗಳನ್ನೂ ಪೂರ್ತಿಯಾಗಿ 
ವಜಾ ಮಾಡಿರುವುದು ತಮ್ಮಗಮನಕ್ಕೆ ಬಂದಿಬದಿಯೇ? 


ಡಾಃ। ಆರ್‌. ನಾಗನಗೌಡ - ನಿರ್ದಿಷ್ಟವಾಗಿ ಯಾವುದೆಂಬುದನ್ನು. ತಿಳಿಸಿದರೆ 


ಬಾ 


ಶ್ರೀ ಬಿ. ಹ ಬ್ಹೇಗೌಡ - ಶಛಿವ 25 ವರ್ಷಗಳಿಂದ ಭೈತರ ಯಣಬಾಧೆ ಹೆಚ್ಲುಗಿಬೆಯೇ 
ಅಥವಾ ಕಡಿಮೆಯಾಗಿದೆಯೇ 


ಡಾ! ಜರ್‌. ಮಾಗೆನೆಗೌಜ - 1945 ರವರೆಗೂ ಹೆಚ್ಚಾಗುತ್ತಾ ಬಂದಿತ್ತು. ಈಚೆಗೆ 
ಯುದ್ಧ ಕಾಲದಲ್ಲಿಬವಸ ಧು ನೈಗಳ ಬಿಬಿ ಹೆಚ್ಚುದುದರ ದೆಕೆಯಿಂದೆ ರೈತರು ಸಾಲಗಳನ್ನು 
ನ ಬಮಟ್ಟಿಗೆ ಪಾಪಸು ಕೂಟ್ಟದ್ದರು. 


ಪ ಪ್ರಮಾಣದಲ್ಲಿ ಕಡಿಮೆಯಾಗಿಚಿ? 1935 ರಲ್ಲಿ 
ಹ ಯಾವ ಯಾವಾಗಿ ಎಷ್ಟೆಪ್ರತೆಂಬುದನ್ನು 


ನಿ 


ಲದ್ರದಿಂದ ಆ ಅಂಕಿಲಂಪೆಗೆಳಿಲ್ಲು 
ವ suc ಕ er, 
ವಿಸ್‌. ಸುಬುಲಾಯೆಟಿ 


ು ಮು ಹೇಳಿಯೆಗು. 


ಪ್ರುತಿಭಾದಂತ ಸಂಸದೀಯ ಪಟು 137 


ಡಾ।। ಆರ್‌. ವಾಗನಗೌಡ - ಈಗ ಸರ್ವೆ ಮಾಡಿದ್ದರಲ್ಲಿ 23 ಕೋಟಿ 
ಸಾಲವಿದೆಯೆಂದು ಗೊತ್ತಾಗಿದೆ. ಆದ್ದರಿಂದ ಸಾಲ ಕಡಿಮೆಯಾಗಿದೆಯೆಂದು ಹೇಳಬಹುದು. 


ಶ್ರೀ ಬಿ. ಹುಚ್ಚೇಗೌಡ - ಹಾಗೆ ಹೋಲಿಕೆ ಮಾಡಿ ಕಡಿಮೆಯಾಗಿದೆಯೆಂದು 
ಹೇಳಬಹುದೇ? 


ಡಾ।। ಆರ್‌. ನಾಗನಗೌಡ - ಈಗ ಸರ್ವೆ ಮಾಡಿರುವ ಪ್ರಕಾರ 23 ಕೋಟಿ 
ರೂಪಾಯಿಗಳ ಸಾಲವಿದೆಯೆಂದು ಗೊತ್ತಾಗಿದೆ. ಹಿಂದೆ 35 ಕೋಟಿಯಿದ್ದರೆ 
ಕಡಿಮೆಯಾಗಿದೆಯೆಂದು ಹೇಳಬಹುದು. 


ಶ್ರೀ ವೈ.ಎಂ. ಚಂದ್ರಶೇಖರಯ್ಯ - ಲ್ಯಾಂಡ್‌ ಮಾರ್ಟ್‌ಗೇಜ್‌ ಬ್ಯಾಂಕಿನಿಂದ ಸಾಲ 
ತೆಗೆದುಕೊಳ್ಳುವುದು ಭಗೀರಥ ಪ್ರಯತ್ನವಾಗುತ್ತದೆಯಲ್ಲವೇ? 

ಡಾ।। ಆರ್‌. ವಾಗನಗೌಡ - ಈಗ ಬಹಳ ಸುಲಭ ಮಾಡಿದ್ದೇವೆ. ಹೊಸೆ 
ಪ್ರೆಸಿಡೆಂಟರು ಬಹಳ ಪ್ರಯತ್ನ ಪಟ್ಟು ಮೂರು ನಾಲ್ಕು ತಿಂಗಳಲ್ಲಿ ಸಾಲ ಕೊಡುವ ಹಾಗೆ 
ಏರ್ಪಾಡು ಮಾಡುತ್ತಾರೆ. 

ಶ್ರೀ ವೈ.ಎಂ. ಚಂದ್ರಶೇಖರಯ್ಯ - ಇಪ್ಪತ್ತು ನಾಲ್ಕು ವರ್ಕದ ದಾಖಲೆ ಕೊಡಬೇಕಿದು 
ಕೇಳುತ್ತಾರಲ್ಲ. ಅದನ್ನು ಕೊಡುವುದಕ್ಕೆ ಸಾಧ್ಯವೆ? 

ಮು ಸ್ಪೀಕರ್‌ - ವೀ ಕೇಬಾಟ್‌ ಡಿನ್‌ಕನ್‌ ದಟ್‌ ಪಾಯಿಂಟ್‌ ಹಿಯರ್‌ 

ಶ್ರೀ ಸಿ.ಟಿ. ಸಮುಮಂತೆಯ್ದ - ಸಿರಾ ತಾಲ್ಲೂಕಿನಲ್ಲಿ ಸೊಸ್ಸೆಟಿಯ ಡೆಬೆಕ್ಷರುಗಳೆಲ್ಲರೂ 
ಸೇರಿ ಬ್ಯಾಂಕಿನವರು ೫ಣ ಕ&ಂಡಬೇಕೆಂಯ ಶಿಫಾರಸು ಮಾಡಿ ಕಳುಹಿಸಿದ್ದರೂ ಅದನ್ನು 
ಬಜಾ ಯಾಡಿರುಪುದು ತಮ್ಮಗಮಸನಕ್ಕೆ ಬಂದಿಜಿಯೆ? 

ಚಾಟಿ ಆರ್‌, ನಾಗನಗೌಡ - ಚೈಟೆಲ್ಸ್‌ ಸರಿಯಾಗಿಲ್ಲದಿದ್ದರೆ ವಾಪಸು 
ಕಛಹಿಸಬೇಕಾಗಿತ್ತದೆ. 


ಶ್ರೀ ಎಂ. ಚಿಕ್ಕಲಿಂಗೇಗ್ತು - ಮಾದಿಜೋದೀಯರಂ ಆಕ್ಷನ್ನು ಜಾರಿಗೆ ಕೊಡುವ ಪ್ರಯತ್ನ 


ಮು 


PA EL RL EE 
Wi SE. NN LS - ONT ಮಡಿಲು. 


p) 


[SUR 


138 ಬಿನಿಲ್‌. ಸುಬ್ದಮ್ದ 


ಡಾ!। ಆರ್‌. ಮಾಗನಗೌಡ - ಬೈತರಿಗೆ ಅವೇಕ ಮೇಳೆ ವ್ಯವಸಾಯಕ್ಕಾಗಿ ಹಣ 
ಆಾಗುತ್ತದೆ. ಸಮಯದಲ್ಲಿ ಖಾಸಗಿ ಸಾಹುಕಾರಗಳಿಂದ ಜನರಿಗೆ ಸಾಲ ಸಿಕ್ಕದೆ ಹೋದರೆ 

ವ್ಯವಸಾಯ ನಿಂತುಹೋಗುವ ಸಂಭವವುಂಟು ಅದ್ದರಿಂದ ಮಾಡಿಲ್ಲ. 

ಶ್ರೀ ಎಂ. ಚೆಕ್ಕಲಿಂಗಯ್ಯ - ಇಪ್ಪತ್ತಮೂರು ಕೋಟಿ ರೂಖಾಯಿಗಳ ಸಾಲ ನಮ್ಮ 
ಸಂಸ್ಥಾನಕ್ಕೆರುವಾಗ ಇದನ್ನು ವೆಲ್‌ಫೇರ್‌ ಸ್ಟೇಟ್‌ ಎಂದು ಕರೆಯುವುದಕ್ಕೆ ಧ್ವರ್ಯವಿದೆಯೆ 7? 

ಡಾಟ ಆರ್‌. ನಾಗನಗೌಡ - ಸಾಲವಿದ್ದ ಮಾತ್ರಕ್ಕೆ ಅನ್‌ ಬೇಲ್‌ಫೇರ್‌ ಸ್ಟೇಟ್‌ 
ಎಂದು ಹೇಳುವುದಕ್ಕಾಗುವುದಿಲ್ಲ. ವ್ಯವಸಾಯಕ್ಕೆ ಆಗಲಿ ಇನ್ಯಾಪುದಕ್ಕಾಗಲೀ ಸಾಲ 
ಮಾಡಲೇಬೇಕಾಗುತ್ತದೆ. 

ಶ್ರೀ ವಿ.ಆರ್‌. ನಾಯ್ದು - ತಾವ್ರಿ ಸಾಲದ ಮಂತ್ರಿಗಳಲ್ಲಬೇ? 

ಡಾಟ ಆರ್‌. ಬಾಗನಗೌಜೆ - ನಾನು ಕೋ-ಆಪರೇಟಿವ್‌ ಸೊನೈಟಿಗಳ ಮಂತ್ರಿ. 

ಶ್ರೀ ವಿ.ಆರ್‌. ನಾಯ್ದು - ರೈತರಿಗೀಗ ಎಷ್ಟು ಸಾಲ ಕೊಟ್ಟಿದ್ದೀರಿ? 

ಶ್ರೀ ವಿ.ಆರ್‌. ವಾಗನಗೌಡ - ಲ್ಯಾಂಡ್‌ ಮಾದ್ಟ್‌ಗೇಜ್‌ ಬ್ಯಾಂಕಿಪವರು ಒಂದು 
ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಕೊಟ್ಟಿದ್ದಾರೆ. 

೬ ಐ 

ಶ್ರೀ ವಿ.ಆರ್‌. ವಾಯ್ತು - ಹಗ ಸಾಬ ಕೊಟ್ಟಿರುವುದನ್ನು ಬಡ ಭೈತರು ಕೇಳಿಕೊಂಡರೆ 

ವಜಾ ಮಾಡುತ್ತೀರಾ? 


Mr. Speaker - Does not arise. 


ಶ್ರೀ ಎಸ್‌. ಗೋಪಾಲಗೌಚ - ಮಾರಿಟೋರಿಯಂ ಆಕ್ಷನ್ನು ಜಾರಿಗೆ ತಂದರೆ 
ತೊಂದರೆಯಾಗುತ್ತದೆಂದು ತಮಗೆ ಯಾವ ರೀತಿ ಅನುಭವಕ್ಕೆ ಬಂತು? 


ಡಾ॥ ಆರ್‌. ನಾಗನಗೌಡ - ತೆಗೆದುಕೊಂಡ ಸಾಲವನ್ನು ಕೊಡಬೇಕಾಗಿಲ್ಲವೆಂದು 
ಹೇಳಿದರೆ, ರೈತನಿಗೆ ಊರಿನಲ್ಲೆಲ್ಲೂ ಸಾಲ ಹುಟ್ಟುವುದಿಲ್ಲ ಅವನಿಗೆ ಬೀಜಕ್ಕೆ ಮತ್ತು 
ವ್ಯವಸಾಯದ ಕೆಲಸಗಳಿಗೆ ಬೇಕಾದ ಹೆಣವೇಹೋ ಸಾಧ್ಧಮದಷ್ಟು ಮಟ್ಟಿಗೆ ಕೋ-ಆಪರೇಟಿವ್‌ 
ಸೊಸೈಟಿಗಳ ಮೂಲಕ ದೊರೆಯುತ್ತದೆ. ಇದರ ಮೇಲೆಯೂ ಎಷ್ಟೋ ವೇಳೆ ರೈತರು 
ಸಾಹುಕಾರರುಗಳಿಂದಲೂ ಖಾಸಗಿ ಮನಿಲೆಂಡರ್ಸ್‌ ಗಳಿಂದಲೂ ಸಾಲ ಪಡೆಯಬೇಕಾಗುತ್ತದೆ. 
ಆದ್ದರಿಂದ ಕೊಟ್ಟ ಸಾಲ ಕೊಡಬೇಕಾದ್ದಿಲ್ಲವೆಂದು ಹೇಳಿದರೆ ಒಂದು ಕಾಸೂ ರೈತರಿಗೆ 
ಹುಟ್ಟುವುದಿಲ್ಲ. 

ಶ್ರೀ ಎಸ್‌. ಗೋಪಾಲಗೌಡ - ಸರ್ಕಾರದವರು ಈಗ ಹೆಚ್ಚು ಹಣವನ್ನು ಸಾಲದ 
ರೂಪದಲ್ಲಿ ರೈತರಿಗೆ ಕೊಡುವುದಕ್ಕೆ ಮುಂಜೆ ಬಂದಿರುವದರಿಂದ, ಈ ಹಳೆಯ ಸಾಲಗಳನ್ನು 
ಮಾರಿಟೋರಿಯಂ ಪ್ರಕಾರ ತಡೆ ಹಿಡಿದು ರೈತರಿಗೆ ಸಹಾಯ ಮಾಡುವದು ಕ್ಷೀಮಕರೆವಲ್ಲವೇ? 


ಪ್ರತಿಭಾವಂತ ಸಂಸದೀಯ ಹಟು 139 


(4 ಕಾಲೇಜು ಅಧ್ಯಾಪಕರ ನೇಮಕ ಕುರಿತು 
(ದಿನಾಂಕ: 20-11-1995) 
Q - Srimathi B.L. Subbamrma (Chikamagalur-Mudigere)- 
Will the Government be pleased to state- 


a) the number of temporary teachers who has served from 4 to 
8 years and whose services were terminated at the time the Public 
Service Commission appointed candidates to Colleges; 


b) Whether the system of appointing candidates approved by 
the Public Service Commission without allowing temporary hands to 
continue even for such a long time as two years and paying the salary 
for the temporary period early would be introduced? 


A. SnA.G. Ramachandra Rao (Minster for Law and Education). 

a) nil 

b) This system is in force. 

ಶ್ರೀಮತಿ ಬಿ.ಎಲ್‌ ಸುಬ್ಬಮ್ಮ- ನನ್ನ (ಎ) ಪ್ರಶ್ನೆಯಲ್ಲಿ" ಹಂಗಾಮಿ ಉಪಾಧ್ಯಾಯರ 
ಸಂಖ್ಯೆ ಎಷ್ಟು ಎಂಬುದಕ್ಕೆ ಉತ್ತರದಲ್ಲಿ "ಏನೂ ಇಲ್ಲ” ಎಂದು ತಿಳಿಸಿದ್ದೀರಿ. ಈ ವರದಿಯನ್ನು 
ಯೂನಿವರ್ಸಿಟಿಯಿಂದ ತೆರಿಸಿದ್ದೀರಾ? ಅಥವಾ ಎಲ್ಲಿಂದ ತರಿಸಿದ್ದೀ೦ಿ? 

ಶ್ರೀ ಎ.ಜಿ. ರಾಮಚಂದ್ರರಾವ್‌ - ನಂಬರ್‌ ಆಫ್‌ ಟೆಂಪರರಿ ಟೀಚರ್ಸ್‌ ಏನಾದರೂ 
ಇದ್ದರೆ ಅದನ್ನು ವಿಚಾರ ಮಾಡಿ ಹೇಳುತ್ತೇನೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಹಂಗಾಮಿಯಾಗಿ ನೇಮಕ ಮಾಡಲ್ಪಟ್ಟ 
ಚಿಕ್ಕಮಗಳೂರಿನ ಶ್ರೀಮತಿ ಪಾರ್ವತಮ್ಮ ಮತ್ತು ಶ್ರೀಮತಿ ಶಂಕರಮ್ಮ ಎಂಬುವರು 8 
ವರ್ಷಗಳು ಕಾಲೇಜಿನಲ್ಲಿ ಸರ್ವಿಸ್‌ ಮಾಡಿದ್ದರೂ ಅವರನ್ನು ಕಾಲೇಜಿನಿಂದ ತೆಗೆದು 
ಹಾಕಿರುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ? 

ಶ್ರೀ ಎ.ಜಿ. ರಾಮಚೆಂದ್ರರಾವ್‌ - ಆ ಇನ್‌ರ್ಫಾಮೆಷನ್‌ ಗಮನಕ್ಕೆ ಬಂದಿಲ್ಲ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ತಾವು ಇದನ್ನು ವಿಚಾರಿಸಿ ಅವರಿಗೆ 
ಅನ್ಯಾಯವಾಗಿದ್ದರೆ ಅದನ್ನು ನೋಡಿ ಸರಿಪಡಿಸುತ್ತೀರಾ? 

ಶ್ರೀ ಎ.ಜಿ. ರಾಮಚಂದ್ರರಾವ್‌ - ಆ ವಿಷಯವನ್ನು ಸರ್ಕಾರದವರು ಯೋಚನೆ 
ಮಾಡುತ್ತಾರೆ. ಅದು Improper recruitment ಆಗಿದ್ದ ಪಕ್ಷದಲ್ಲಿ ಸ್ವಲ್ಪ ಕಷ್ಟವಾಗುತ್ತದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- Public Service Commissionನವರು 1-2 
ವರ್ಷಗಳು ಹಂಗಾಮಿಯಾಗಿ ಕೆಲಸ ಮಾಡಿದವರನ್ನು ಕೆಲಸದಿಂದ ತೆಗೆದ ಹಾಕಿದ ಪಕ್ಷದಲ್ಲಿ 
ಅಂಥವರಿಗೆ ತೊಂದರೆಗಳಾಗುತ್ತವೆ ಎಂಬುದನ್ನು ಸರ್ಕಾರದವರು ಯೋಚನೆ ಮಾಡಬೇಡವೇ? 


140 ಬಿ.ಎಲ್‌. ಸುಬ್ಬಮ್ಮ 


ಶ್ರೀ ಎ.ಜಿ. ರಾಮಚಂದ್ರರಾವ್‌ - ಆ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆ. 
ಅದನ್ನು ಯೋಚನೆ ಮಾಡುತ್ತೇವೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ವಿಶ್ವವಿದ್ಧಾನಿಲಯದಲ್ಲಿ ಜಾತಿ, 
ಕೋಮುವಾರುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಾ ಇರುವುದು ತಮ್ಮಗಮನಕ್ಕೆ ಬಂದಿದೆಯೇ? 

ಶ್ರೀ ಎ.ಜಿ. ರಾಮಚಂದ್ರರಾವ್‌ - ಬಂದಿಲ್ಲ. ಆ ವಿಷಯವನ್ನು ವಿಚಾರ ಮಾಡುತ್ತೇನೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಸರ್ವಿಸನ್ನು ಗಮನಿಸದೆ ಅವರವರ ಜಾತಿಗೇ 
ಸಹಾಯ ಮಾಡುತ್ತರೆ ಎಂಬ ದೂರುಗಳು ಸರ್ಕಾರಕ್ಕೆ ಬಂದಿಲ್ಲವೇ? | 

ಶ್ರೀ ಎ.ಜಿ. ರಾಮಚಂದ್ರರಾವ್‌ - ಸರ್ಕಾರದ ಗಮನಕ್ಕೆ ಇನ್ನೂ ಬಂದಿಲ್ಲ. ಬಂದರೆ 
ಸರಿಪಡಿಸುತ್ತೇನೆ. ' 

4. - ಏಲಕ್ಕಿ ಮಂಡಳಿ ರಚನೆ ಕುರಿತು 

(ದಿನಾಂಕ: 14-3-1956) 
Will the Government be pleased to state:- 


a) whether they have received any representations from raiyats 
for starting a Cardamom Board; 

b) if so, their decision in this behalf? 

A. Dr. R. Nagan Gouda (Minister for Agriculture)- 

a) ಳೇ. 

b) In view of the decision communicated by the Government of 
India, that there is no necessity for constituting a separate Board for 
Cardamom the matter was dropped. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ಏಲಕ್ಕಿಗೆ ಸಂಬಂಧಪಟ್ಟ ಒಂದು ಬೋರ್ಡ್‌ನ್ನು 
ರಚಿಸುವ ಅವಶ್ಯಕತೆಯಿಲ್ಲವೆಂದು ಯಾವ ಕಾರಣದಿಂದ ಕೇಂದ್ರ ಸರ್ಕಾರದವರು ತಿಳಿಸಿದರು? 

ಡಾ!। ಆರ್‌. ನಾಗನಗೌಡ - ಕೇಂದ್ರ ಸರ್ಕಾರದವರು ನಮಗೆ 1955ನೇ ಇಸವಿ 
18ನೇ ತಾರೀಖಿನಲ್ಲಿ ಫೆಬ್ರವರಿಯಲ್ಲಿ ಒಂದು ಕಾಗದ ಬರೆದು ಈ ವಿಷಯದಲ್ಲಿ ಸಂಬಂಧಪಟ್ಟ 
ಸಮಿತಿಯವರು ವಿಚಾರ ಮಾಡಿ ಆಗ್ರಿಕಲ್ಲರಲ್‌ ಸೈಡ್‌ನಿಂದ ಅಲ್ಲಿ ಒಂದು ಬೋರ್ಡಿನ 
ಅವಶ್ಯಕತೆಯೇನೂ ಇಲ್ಲ. ಏಲಕ್ಕಿ ವ್ಯಾಪಾರವನ್ನು ಸ್ವೀಡನ್‌, ಮಿಡ್ಲ್‌ ಈಸ್ಟ್‌ ಮತ್ತು 
ಯೂರೋಪಿನಲ್ಲಿರುವ ನಮ್ಮಟ್ರೀಡ್‌ ರೆಪ್ರೆಸೆಂಟೇಟಿವ್ಸ್‌ ದ್ವಾರ ಮಾಡಬಹುದು ಎಂದು 
ತಿಳಿಸಿದ್ದಾರೆ. 


ಪೆತಿಭಾವಂತ ಸಂಸದೀಯ ಪಟು 141 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ನಮ್ಮ ದೇಶದಲ್ಲಿ ಎಷ್ಟು ಸಾವಿರ ಟನ್‌ 
ಬೆಳೆಯುತ್ತಿದ್ದಾರೆಂಬುದನ್ನು ಸರ್ಕಾರ ವಿಚಾರ ಮಾಡಿದೆಯೆ? 

ಡಾ! ಆರ್‌ ನಾಗನಗೌಡ - ಈಗ ಅಂಕಿ ಅಂಶ ಕೊಡುವುದಕ್ಕಾಗುವುದಿಲ್ಲ. 
1952-53ರಲ್ಲಿ ಸುಮಾರು 968 ಟನ್‌ ರಫ್ತು ಮಾಡಿದ್ದೇವೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಏಲಕ್ಕಿ ಬೆಳೆಗಾರರಿಗೆ ಸರಿಯಾದ ವ್ಯಾಪಾರ 
ಮಾಡಲು ಗೋಡನ್‌ ಸಹ ಚಿನ್ನಾಗಿಲ್ಲ. ಆದ್ದರಿಂದ ಬಹಳ ಕಷ್ಟವಾಗಿದೆಯೆಂಬುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆ? 


ಡಾ॥ ಆರ್‌. ನಾಗನಗೌಡ - ಈಗ ದ್ವಿತೀಯ ಪಂಚವಾರ್ಷಿಕ ಯೋಜನೆಯಲ್ಲಿ 
ಮಾರ್ಕೆಟಿಂಗ್‌ ಸೊಸೈಟಿಗಳು ಗೋಡೌನ್‌ ಕಟ್ಟಲು ಏರ್ಪಾಡು ಮಾಡಬೇಕೆಂದು ಅವಕಾಶ 
ಮಾಡಿದೆ. ಸಕಲೇಶಪುರದಲ್ಲಿ ಅದನ್ನು ಮಾಡಲು ಆಲೋಚಿಸಿದ್ದೇವೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ಏಲಕ್ಕಿ ವ್ಯಾಪಾರಸ್ಥರು ಕಡಿಮೆ ದರದಲ್ಲಿ ಏಲಕ್ಕಿಯನ್ನು 
ತೆಗೆದುಕೊಂಡು ಹೆಚ್ಚಿನ ದರದಲ್ಲಿ ಮಾರುತ್ತಿರುವುದರಿಂದ ರೈತರಿಗೆ ಅನುಕೂಲವಾಗುತ್ತಿಲ್ಲ 
ವೆಂಬುದನ್ನು ಪರಿಶೀಲಿಸಿದ್ದೀರಾ? 


ಡಾ।। ಆರ್‌. ನಾಗನಗೌಡ - ಅದನ್ನು ಪರಿಶೀಲನೆ ಮಾಡುತ್ತಿದ್ದೇವೆ, ವರದಿ ಸಹ 
ಬಂದಿದೆ. ಕೋ-ಆಪರೋಟಿವ್‌ ಸೊಸ್ಸೆಟಿ ಮುಖಾಂತರ, ಮಾರ್ಕೆಟಿಂಗ್‌ ಸೊಸ್ಸೆಟಿ 
ಮುಖಾಂತರ ಉತ್ಪತ್ತಿಗೆ ತಕ್ಕ ಬೆಲೆ ದೊರೆಯುವ ಹಾಗೆ ಮಾಡಬೇಕೆಂದಿದೆ. ಆಗ ಈ ಕಷ್ಟ 
ನಿವಾರಣೆಯಾಗುತ್ತದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ಏಲಕ್ಕಿ ಬೋರ್ಡನ್ನು ಪ್ರತ್ಯೇಕವಾಗಿ ಮಾಡುವುದಕ್ಕೆ 
ಸಾಧ್ಯವಿಲ್ಲದಿದ್ದರೆ ಕಾಫಿ ಬೋರ್ಡಿನ ಜೊತೆಗಾದರೂ ಸೇರಿಸಿ ಒಂದು ವ್ಯವಸ್ಥೆ ಮಾಡಲು 
ಸಾಧ್ಯವಿದೆಯೆ ಎಂಬುದನ್ನು ಪರಿಶೀಲಿಸುವಿರಾ? 

ಡಾ।। ಆರ್‌. ನಾಗನಗೌಡ - ಕೇಂದ್ರ ಸರ್ಕಾರಕ್ಕೆ ಬರೆದು ಪರಿಶೀಲಿಸುತ್ತೇನೆ. 


ಶ್ರೀ ಬಿ.ಎನ್‌. ಬೋರಣ್ಣಗೌಡ - ಏಲಕ್ಕಿ ಬೋರ್ಡನ್ನು ಸ್ಥಾಪನೆ ಮಾಡಬೇಕೆಂದು 
ಕೇಂದ್ರ ಸರ್ಕಾರ ಒಂದು ವರದಿಯನ್ನು ಕೇಳಿದ್ದುದು ಸರ್ಕಾರದ ಅವಗಾಹನೆಗೆ ಬಂದಿದೆಯೆ? 


ಡಾ।। ಆರ್‌. ನಾಗನಗೌಡ - ಏಲಕ್ಕಿ ಬೋರ್ಡನ್ನು ಸ್ಥಾಪನೆ ಮಾಡಬೇಕೆಂದು ನಾವ 
ನಿಮ್ಮಪರವಾಗಿ ಇಂಡಿಯಾ ಸರ್ಕಾರದಲ್ಲಿ ಮನವಿ ಮಾಡಿದ್ದೆವು. ಅದಕ್ಕೆ ಅವರು ಅದರ 
ಅವಶ್ಯಕತೆಯಿಲ್ಲವೆಂದು ಬರೆದಿದ್ದಾರೆ. ಈಗ ಆ ಸಂಬಂಧವಾಗಿ ನೇಮಕವಾಗಿದ್ದ ಸಮಿತಿಯು 
ಕೇಂದ್ರ ಸರ್ಕಾರಕ್ಕೆ ವ":ದಿ ಸಲ್ಲಿಸಿದೆ. 


ಶ್ರೀ ಬಿ.ಎನ್‌. ಬೋರಣ್ಣಗೌಡ - ಆ ಸಮಿತಿಯವರು ಏಲಕ್ಕಿ ಬೋರ್ಡನ್ನು 
ಮಾಡಕೂಡದೆಂದು ಸಲಹೆ ಮಾಡಿದ್ದಾರೆಯೆ? 


142 ಬಿ.ಎಲ್‌. ಸುಬ್ಬಮ್ಮ 


ಡಾ! ಆರ್‌. ನಾಗನಗೌಡ - ಇಲ್ಲ. ಸ್ಟೈಸಸ್‌ ಸಮಿತಿಯವರು ಏಲಕ್ಕಿ ವ್ಯಾಪಾರದ 
ವಿಷಯದಲ್ಲಿ ಏನು ಚರ್ಚಿ ತೆಗೆದುಕೊಳ್ಳಬೇಕೆಂದು ಸಲಹೆ ಮಾಡಿದ್ದಾರೋ ಅದನ್ನು ಇಂಡಿಯಾ 
ಸರ್ಕಾರ ಬರೆದಿರುವ ಕಾಗದದಲ್ಲಿ ತಿಳಿಸಿದೆ. 

ಶ್ರೀ ಬಿ.ಎನ್‌. ಬೋರಣ್ಣಗೌಡ - ಏಲಕ್ಕಿ ಹೊರದೇಶಕ್ಕೆ ಎಷ್ಟು ಹೋಗುತ್ತಿದೆ 
ಎಂಬುದನ್ನು ತಿಳಿಸುವುದಕ್ಕಾಗುತ್ತದೆಯೆ? 

ಡಾ! ಆರ್‌. ನಾಗನಗೌಡ - 1952-53 ರಲ್ಲಿ 968 ಟನ್‌ ರಫ್ರಾಗಿದೆ. 

ಶ್ರೀ ಬಿ.ಎನ್‌. ಬೋರಣ್ಣಗೌಡ - ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವವರಿಗಾಗಿ 


ಒಂದು ಬೋರ್ಡನ್ನು ಸ್ಥಾಪನೆ ಮಾಡಲು ಏನು ತೊಂದರೆಯಿದೆಯೆಂಬುದನ್ನು ಕೇಂದ್ರ 
ಸರ್ಕಾರ ತಿಳಿಸಿದೆಯೆ ? 


ಡಾ।। ಆರ್‌. ನಾಗನಗೌಡ - ಕೇಂದ್ರ ಸರ್ಕಾರದವರು "rom the agricultural 
aspects, the formation of a Board is not necessary” ಎಂದು ಬರೆದಿದ್ದಾರೆ. 
3 ಬೋರ್ಡನ್ನು ಮಾಡುವ ಕೆಲಸ ನಮ್ಮದಲ್ಲ. ಅದು ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು, ಹಿಂದೆ 
ನಮ್ಮಅಭಿಪ್ರಾಯವನ್ನು ತಿಳಿಸಿದಾಗ ಕೇಂದ್ರದವರು ಅದಕ್ಕೆ ಒಪ್ಪಲಿಲ್ಲ. 


ಶ್ರೀ ಬಿ.ಎನ್‌. ಬೋರಣ್ಣಗೌಡ - ಕಾಫಿಯ ಹಾಗೆಯೇ ಏಲಕ್ಕಿ ಕೂಡ, ಆದ್ದರಿಂದ 
ಬೋರ್ಡಿನ ಅವಶ್ಯಕತೆಯಿದೆಯೆಂದು ಬರೆಯುತ್ತೀರಾ? 


ಡಾ।। ಆರ್‌. ನಾಗನಗೌಡ - ಅದು ಕಾಫಿಯಷ್ಟು ಎಕ್ಸ್‌ಪೆನ್ನಿವ್‌ ಆಗಿದೆಯೋ 


fel 


ಇಲ್ಲವೋ ಗೊತ್ತಿಲ್ಲ. ಆದರೂ ಕೂಡ ಈಗೇನು ತಾವು ಹೇಳಿದ್ದೀರೋ ಅದನ್ನು ತಿಳಿಸಿ 
ಒತ್ತಾಯ ಮಾಡುತ್ತೇವೆ. 


5. ರಾಷ್ಟ್ರೀಯ ವಿಸ್ತರಣಾ ಸೇವಾ ಘಟಕಗಳ ಬಗ್ಗೆ 
(ದಿನಾಂಕ: 25-9-1956) 
Will the Government be pleased to state:- 


(a) the number of National Extension Service Blocks sanctioned 
thisyear and the taluks where they have been sanctioned; 


(b) the distrits to which they have been given: 
(c) whether any rules have been followed in giving them; 


(d) the districts to which these blocks have been given and the 
number given to each (districtwise and talukwise details to be given) 


ಪುತಿಭಾವಂತ ಸುಸದೀಯ ಪು 143 


A. SriKadidal Manjappa {Chief Minister):- 


(a) & (b) The following are the NES blocks sanctioned during 
the current year:- 


Kolar District - Chintamani Taluk. Chitaldvug District, uncovered 
portions of Davangere and Harihar Taluks. 


Mysore District - Periyapatna Taluk. 
Bangalore District - Doddaballapur Taluk 
Hassan District - Belur Taluk. 

Tumkur District - Pavagada Taluk. 


({c} No rules are prescribed for the selection of Taluks for 
extending the N.E.S. Scheme, Certain factors like administrative 
convenience, contiguity of block, the percentage of rural population 
already covered and facilities for increase of food production are 
generaliy kept in view. 


(d) Districtwise distribution of the existing Blocks is as follows:- 
Bangalore Iistrict- 

Ramanagaram cum Kanakapura 

Magadi 

Nelamangala 

Dodballapur 


Tumkur District- 


®# YW NM m= 


Mayasandra 
Chikkanayakanahally 
Tumkur cum Gubbi 
Pavagada 


A YW NV rm 


Chikamagalur District 
1. Koppa N.R. pura 
2. Mudigere 


144 ಬಿ.ಎಲ್‌. ಸುಬ್ಬ್ದದ್ದು 


Kolar District- 

1. Sidlaghatta 

2. Chintamani 

3. Srinivasapura 

4. Mulbagal 

Mysore District 

}. Gundlapet 

2. Chamarajnagar 

3. Hunsur 

4. Periyapatna 

Hassan District 

1. Holenarasipur 

2. Arkalgud 

3. Belur 

Chitradurga District 

i. Harihar cum Davangere 
2. Holalkere 

3. Jagalur 

4. Harihar cum Davangere (New) 
Bellary District- 

1. Siraguppa 

2. Hospet cum Bellary 

3. Hospet (including Mallapuram sub-Taluk) 
Shimoga District- 

1) Hosanagar 

2) Rural cummunity Project 
Mandya District- 

1) Malavalli 

2) Mandya 

3. Krishnarajapet. 


ಪತಿಭಾವಂತ ಸಂಸದೀಯ ಪಟು 145 

ಶ್ರೀ ಎಸ್‌.ಎಚ್‌. ತಮ್ಮಯ್ಯ - ಪಿರಿಯಾಪಟ್ಟಣ ತಾಲ್ಲೂಕು ಪಕ್ಕದಲ್ಲಿ ಯಾವ 
ತಾಲ್ಲೂಕಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀರಿ? 

ಶ್ರೀ ಕಡಿದಾಳ್‌ ಮಂಜಪ್ಪ - ಹುಣಸೂರು ಹತ್ತಿರ ಇರಬೇಕು. 

ಶ್ರೀ ಎಸ್‌.ಎಚ್‌. ತಮ್ಮಯ್ಯ - ಆ ಪಕ್ಕದಲ್ಲಿ ಮತ್ಯಾವದನ್ನು ತೆಗೆದುಕೊಂಡಿದ್ದೀರಿ? 

ಶ್ರೀ ಕಡಿದಾಳ್‌ ಮಂಜಪ್ಪ - ಮಾನ್ಯ ಸದಸ್ಯರಿಗೆ ಸರಿಯಾಗಿ ಅಲ್ಲಿಯ ಟೋಪೋಗ್ರಫಿ 
ಗೊತ್ತಿದೆ. 

ಶ್ರೀ ಎಸ್‌.ಎಚ್‌. ತಮ್ಮಯ್ಯ - ಕೃಷ್ಣರಾಜನಗರ ತಾಲ್ಲೂಕಿನಲ್ಲಿ ಹೆಚ್ಚು 
ಜನಸಂಖ್ಯೆಯಿರುವಾಗ ಏಕೆ ಅಲ್ಲಿ ಅದನ್ನು ಪ್ರಾರಂಭ ಮಾಡಿಲ್ಲ? 

ಶ್ರೀ ಕಡಿದಾಳ ಮಂಜಪ್ಪ - ತಮ್ಮತಾಲ್ಲೂಕಿನಲ್ಲಿರುವಂತೆಯೇ ಜನಬಾಹುಳ್ಳ ಇನ್ನೂ 
ಅನೇಕ ತಾಲ್ಲೂಕುಗಳಲ್ಲಿದೆ. 

ಶ್ರೀ ಎಸ್‌.ಹೆಚ್‌. ತಮ್ಮಯ್ಯ - ಪಿರಿಯಾಪಟ್ಟಣ ತಾಲ್ಲೂಕನ್ನು ತೆಗೆದುಕೊಳ್ಳುವುದಕ್ಕೆ 
ಯಾರಾದರೂ ಪ್ರಭಾವ ಬೀರಿದರೆ? 

ಶ್ರೀ ಕಡಿದಾಳ್‌ ಮಂಜಪ್ಪ - ಅದು ಹಿಂದುಳಿದ ಪ್ರದೇಶ. 

ಶ್ರೀ ಕೆ. ಲಕ್ಕಪ್ಪ - ಹಾಸನ ಜಿಲ್ಲೆಯಲ್ಲಿ ಬೇಲೂರಿಗೆ ಈ ಬಾಕ್‌ನ್ನುಯಾವ ಆಧಾರದ 
ಮೇಲೆ ಕೊಟ್ಟಿದ್ದೀರಿ. 

[~] 

ಶ್ರೀ ಕಡಿದಾಳ್‌ ಮಂಜಪ್ಪ - ಆಡಳಿತ ಸೌಕರ್ಯ, ಆಹಾರ ಧಾನ್ಯಗಳ ಉತ್ಪತ್ತಿ 
ಹೆಚ್ಚಿಸುವುದು, ಹಿಂದುಳಿದಿರುವುದು ಮುಂತಾದ ಆಧಾರದ ಮೇಲೆ. 

ಶ್ರೀ ಕೆ. ಲಕ್ಕಪ್ರ - ಯಾವ ಆಧಾರವಿರಬೇಕೆಂಬುದಕ್ಕೆ ಕಾಂಟಿಗ್ಯೂಯಿಟಿ ಮೈನ್‌ಟೈಿನ್‌ 
ಮಾಡಬೇಕೆಂದು ಹೇಳಿದೆ. ಹಾಗೆ ಮಾಡಿಕೊಂಡು ಅದನ್ನು ತೆಗೆದುಕೊಂಡಿರಾ? 

ಶ್ರೀ ಕಡಿದಾಳ್‌ ಮಂಜಪ್ಪ - ಈಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ 
ಎನ್‌.ಇ.ಎಸ್‌. ಬ್ಲಾಕ್‌ ಇದೆ. 

ಶ್ರೀ ಕೆ. ಲಕ್ಕಪ್ಪ - ಅಲ್ಲಿಂದ ಮುಂದೆ ಆಲೂರು ತಾಲ್ಲೂಕನ್ನು ಬಿಟ್ಟು ಜಂಪ್‌ 
ಮಾಡಿರುವುದಕ್ಕೆ ಕಾರಣವೇನು? 

ಶ್ರೀ ಕಡಿದಾಳ್‌ ಮಂಜಪ್ಪ - ಜಂಪ್‌ ಮಾಡುವುದಿಲ್ಲ. ಎಲ್ಲ ಕಡೆಗೂ 
ಕೊಡಬೇಕೆಂಬುದೇ ಸರ್ಕಾರದ ಉದ್ದೇಶ. 

Mr. Speaker - Whether Government are observing contiguity is 
the question. 


Sri. Kadidal Manjappa - That is one of the considerations. 


146 ಬಿ.ಎಲ್‌. ಸುಬ್ಬಮ್ಮ 


ಶ್ರೀ ಕೆ. ಲಕ್ಕಪ್ಪ - ಚನ್ನರಾಯಪಟ್ಟಣ ತಾಲ್ಲೂಕು ಆಜುಬಾಜಿಗೆ ಈ ಬ್ಲಾಕುಗಳನ್ನು 
ಕೊಡಬೇಕೆಂದು ವ್ಯವಸಾಯದ ಇಲಾಖೆ ಚೈರೆಕ್ಟರು ಶಿಫಾರ್ಸು ಮಾಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆ? 

ಶ್ರೀ ಕಡಿದಾಳ್‌ ಮಂಜಪ್ಪ - ನೋಟೀಸ್‌ 

ಶ್ರೀ ಕೆ ಲಕ್ಕಪ್ಪ - ಕಾಂಟಿಗ್ಯೂಯಿಟಿಯಿರುವುದರಿಂದ ಆಲೂರಿಗೆ ಈ ಬ್ಲಾಕ್‌ 
ಕೊಡಬೇಕೆಂದು ಅನೇಕ ಸಲ ಮನವಿ ಮಾಡಿಲ್ಲವೆ? 

ಶ್ರೀ ಕಡಿದಾಳ್‌ ಮಂಜಪ್ಪ - ಮಾನ್ಯ ಸದಸ್ಯರೇ ಮನವಿ ಮಾಡಿದ್ದಾರೆ. 

ಶ್ರೀ ಕೆ ಲಕ್ಕಪ್ಪ - ಪಿನ್ನಿಪಲ್‌ ವಯೋಲೇಟ್‌ ಮಾಡಿಕೊಂಡಿರುವದಕ್ಕೆ ಕಾರಣವೇನು? 

ಶ್ರೀ ಕಡಿದಾಳ್‌ ಮಂಜಪ್ಪ - ವಯೋಲೇಟ್‌ ಮಾಡಿಲ್ಲ. 

ಶ್ರೀ ಕೆ. ಲಕ್ಕಪ್ಪ - ಕಾಂಟಿಗ್ಯೂಯಿಟಿ ಮೈನ್‌ಟೈೆನ್‌ ಮಾಡದಿರುವುದರಿಂದ 
ವಯೋಲೇಟ್‌ ಮಾಡಿದಂತಾಗಲಿಲ್ಲವೆ? 


Sri. Kadikal Manjappa - That is not the only consideration: there 
are other considerations also. 


ಶ್ರೀ ಕೆ. ಲಕ್ಕಪ್ಪ - ಎಲ್ಲವನ್ನೂ ಪರ್ಯಾಲೋಚನೆಗೆ ತೆಗೆದುಕೊಳ್ಳಬೇಕಲ್ಲವೆ? 
ಶ್ರೀ ಕಡಿದಾಳ್‌ ಮಂಜಪ್ಪ - ಎಲ್ಲಾ ತೆಗೆದುಕೊಂಡೇ ಮಾಡಿರುವುದು. 


ಶೀಟಿ. ಹನುಮಯ್ಯ - ಎನ್‌.ಇ.ಎಸ್‌. ಬ್ಲಾಕುಗಳನ್ನು ಯಾವ ಸ್ಥೀಂ ಆಧಾರದ 
ಮೇಲೆ ಕೊಡುತ್ತೀರಿ ? 


ಶ್ರೀ ಕಡಿದಾಳ್‌ ಮಂಜಪ್ಪ - ಎನ್‌.ಇ.ಎಸ್‌. ಸ್ಕೀಂ ಆಧಾರದ ಮೇಲೆ. 

ಶ್ರೀ ಟಿ. ಹನುಮಯ್ಯ - ಸೆಂಟ್ರಲ್‌ ಪ್ಲಾನಿಂಗ್‌ ಕಮೊಷನರು ಮನಸ್ಸಿಗೆ ಬಂದ 
ಹಾಗೆ ಈ ಬ್ಲಾಕುಗಳನ್ನು ಹಂಚಿ ಎಂದು ಹೇಳಿರುವರೆ? 

ಶ್ರೀ ಕಡಿಬಾಳ್‌ ಮಂಜಪ್ಪ - ಮನಸ್ಸಿಗೆ ಬಂದ ಹಾಗೆ ಹಂಚುವುದಿಲ್ಲವೆಂಬುದು 
ಮಾನ್ಯ ಸದಸ್ಯರಿಗೇ ಗೊತ್ತಿದೆ. 

ಶ್ರೀ ಟಿ. ಹನುಮಯ್ಯ- ಸೆಂಟ್ರಲ್‌ ಪ್ಲಾನಿಂಗ್‌ ಕಮೊಷನರು ಇಂಥ ಅನುಕೂಲವಿದ್ಧರೆ 
ಮಾತ್ರ ಕೊಡಬೇಕೆಂದು ತಿಳಿಸಲಿಲ್ಲವೆ? 

ಶ್ರೀ ಕಡಿದಾಳ ಮಂಜಪ್ಪ - ತಿಳಿಸಿದ್ದಾರೆ. ಅವರು ಇಂಥ ಕಡೆಗೆ ಬ್ರಾಕ್‌ ಮಂಜೂರು 


ಮಾಡಿ ಎಂದು ಹೇಳುವುದಿಲ್ಲ. ಸ್ಥಳದ ವಿದ್ಯಮಾನ ಮುಂತಾದ ಅನೇಕ ವಿಷಯಗಳನ್ನು 
ಗಮನಿಸಿ ಬ್ಲಾಕುಗಳನ್ನು ಹಂಚುತ್ತೇವೆ. 


ಶ್ರೀ ಟಿ. ಹನುಮಯ್ಯ - ಒಂದೇ ಸಬ್‌-ಡಿವಿಜನ್‌ನಲ್ಲಿ ಏಳೆಂಟು ಕೊಡಬಹುದೆ? 


ಪ್ರತಿಭಾವಂತ ಸಂಸದೀಯ ಪಟು 147 


ಶ್ರೀ ಕಡಿದಾಳ್‌ ಮಂಜಪ್ಪ - ಕಾಂಟಿಗ್ಯೂಯಿಟಿಗಾಗಿ ಹಾಗೆ ಕೊಡುತ್ತಾರೆ; ಏಳೆಂಟು 
), ದಾಲ್ಕು ಮಾತ್ರ ಕೊಟ್ಟಿದೆ. 


ಶ್ರೀ ಟಿ. ಹನುಮಯ್ಯ - ಮಂತ್ರಿಗಳಿರುವ ಕಡೆ ಮತ್ತು ಅದರ ಸುತ್ತಮುತ್ತ 
ಕೊಡಬೇಕೆಂಬುದು ತಮ್ಮ ಅಭಿಪ್ರಾ ಯಷೆ? 

ಶ್ರೀ ಕಡಿದಾಳ್‌ ಮಂಜಪ್ಪ - ಮಂತ್ರಿಗಳು ಇಡೀ ದೇಶವನ್ನು ಪ್ರತಿನಿಧಿಸುವದರಿಂದ 
ದೇಶದ ವಿದ್ಧಮಾನವನ್ನೆಲ್ಲ ಗಮನಿಸಿ ತೀರ್ಮಾನ ಮಾಡುತ್ತೇವೆ. 

ಶ್ರೀ ಟಿ. ಹನುಮಯ್ಯ - ದೇಶವನ್ನೆಲ್ಲಾ ಪ್ರತಿನಿಧಿಸುವುದುದರೆ ಒಂಬೇ ಸಬ್‌ 
ಡಿವಿಷನ್‌ನಲ್ಲಿ ನಾಲ್ಕು ಏಕೆ ಕೊಟ್ಟಿರಿ? 

ಶ್ರೀ ಕಡಿದಾಳ್‌ ಮಂಜಪ್ಪ - ಕಂಟಿಗ್ಯೂಯಿಟಿ ಪ್ರಿಬ್‌ಸಿಪಲ್‌ ಮೇಲೆ ಮತ್ತು ಯಾವ 
ಸ್ಥಳಗಳಲ್ಲಿ ಈ ಬ್ಲಾಕುಗಳನ್ನು ಯಶಶ್ವಿಯಾಗಿ ನಡೆಸಬಹುದು ಇವೇ ಮುಂತಾದ ಆಧಾರಗಳನ್ನು 
ಗಮನಿಸಿ ತೀರ್ಮಾನ ಮಾಡಿದ್ದೇವೆ. 

ಶ್ರೀ ಟಿ. ಹನುಮಯ್ಯ - ಯಾವ್ಯಾವ ಆಧಾರಗಳ ಮೇಲೆ ವಿಲೇವಾರಿ ಮಾಡಿದ್ದೀರಿ. 
ಸನ್ನಿವೇಶ ಎಂಥಾದ್ದು ಎಂಬುದನ್ನು ದಯವಿಟ್ಟು ತಿಳಿಸುತ್ತೀರಾ? 

ಅಧ್ಯಕ್ಷರು - 830ನೆಯ (೩) ಪ್ರಶೆಗೆ ಉತ್ತರ ಕೊಟ್ಟಿರುವುದರಲ್ಲಿ ಅದನ್ನು ತಿಳಿಸಿದೆ. 

ಶ್ರೀ ಟಿ. ಹನುಮಯ್ಯ - ಈ ಉತ್ತರದಲ್ಲಿ ಆ ಸನ್ನಿವೇಶ ವಿದ್ಯಮಾನ 
ಇತ್ಯಾದಿಗಳ್ಯಾವವನ್ನೂ ತಾವು ತಿಳಿಸಿಲ್ಲ ಕಾರಣವೇನು? 

Sri. Kadidai Manjappa - F have already answered. Itis “contiguity”. 
ನಾನು ತಮಗಾಗಲೇ ಉತ್ತರ ಕೊಟ್ಟಿದ್ದೇನೆ. 

ಶ್ರೀ ಟಿ. ಹನುಮಯ್ಯ - ಬಾನು ಹೇಳಿರತಕ್ಕ ಅಂಶಗಳಿಗೆ ಅದರಲ್ಲಿ ಉತ್ತರವಿಲ್ಲ. 

ಶ್ರೀ ಕಡಿದಾಳ್‌ ಮಂಜಪ್ಪ - ಒಂದಕ್ಕೊಂದಕ್ಕೆ ಪರಸ್ತರ ಹೊಂದಾಣಿಕೆಯಾಗತಕ್ಕ 
ಸನ್ನಿವೇಶಗಳಿರಬೇಕೆಂಬುದು ಒಂದು ತತ್ವ. ಈ ಯೋಜನೆಯ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ 
ಜರುಗಲು ಸೂಕ್ತ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಅಲ್ಲಿ ಸರಿಯಾದ ಸನ್ನಿವೇಶಗಳಿರಬೇಕು 
ಎಂಬುದು ಮತ್ತೊಂದು ತತ್ವ. 

ಶ್ರೀ ಎಚ್‌.ಎಂ. ಚನ್ನಬಸಪ್ರ - ಒಂದೇ ಸಬ್‌ ಡಿವಿಜನ್‌ನಲ್ಲಿ ಒಂದೆರಡು 
ಬ್ಲಾಕುಗಳನ್ನು ಮಂಜೂರು ಮಾಡಿರುವುದಕ್ಕೆ ಕಾರಣವಿಷ್ಟೆ. ಮೊದಲು ಹರಿಹರ ದಾವಣಗೆರೆ 
ತಾಲ್ಲೂಕುಗಳಲ್ಲಿ ಎನ್‌ .ಇ.ಎಸ್‌. ಬ್ಲಾಕುಗಳನ್ನು ಪ್ರಾರಂಭಿಸಿದಾಗ ಅಕ್ಕಪಕ್ಕದಲ್ಲಿ ಇದ್ದಂಥಾ 
ಕೆಲವು ಹಳ್ಳಿಗಳನ್ನು ಕೈ ಬಿಡಲಾಗಿದ್ದಿತು. ಹಾಗೆ ಆ ಹಳ್ಳಿಗಳನ್ನು ಕೈಬಿಟ್ಟಿಕೊಂಡು ಅಲ್ಲಿಯ 
ಆಡಳಿತವನ್ನು ನಡೆಸಲು ಬಹಳ ಕಷ್ಟವಾಗಿತ್ತು. ಆ ಕಾರಣದಿಂದ ಆ 'ಹಗಳೆನ್ನೂ ಸೇರಿಸಿದರೆ 
ಹೆಚ್ಚು ಅನುಕೂಲವಾಗುತ್ತದೆಂದು ಕಂಡುಬಂಬುದರಿಂದ ಈಚೆಗೆ ಆ ಹಳ್ಳಿಗಳನ್ನೆಲ್ಲಾ ಆ 
ಬ್ಲಾಕಿಗೆ ಸೇರಿಸಲಾಯಿತು. ಅಷ್ಟೇ ಹೊರತು ಅಂಥ ತಾರತಮ್ಮವೇನೂ ಆಗಿಲ್ಲ. 


ಕೊ 


ಟಿಲ್ಲ 
ಬಾ 


148 ಬಿ.ಎಲ್‌. ಸುಬ್ಬದ್ದು 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಚಿಕ್ಕಮಗಳೂರು ಜಿಲ್ಲೆಗೆ ನ್ಯಾಯವಾಗಿ ಎಷ್ಟು 
ಕೊಟಾ ದೊರೆಕಬೇಕಾಗಿತ್ತೋ ಅಷ್ಟು ದೊರೆಯದಿರಲು ಕಾರಣವೇನು? 

ಶ್ರೀ ಕಡಿದಾಳ್‌ ಮಂಜಪ್ಪ - ಆ ಜಿಲ್ಲೆಗೆ ನ್ಯಾಯವಾಗಿ ಎಷ್ಟು ದೊರೆಕಚೇಕಾಗಿತ್ತೋ 
ಅಷ್ಟನ್ನೂ ದೊರಕಿಸಿ ಕೊಡಲಾಗಿದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಪ್ರತಿಯೊಂದು ಜಿಲ್ಲೆಗೂ 3-4 ಬ್ಲಾಕುಗಳನ್ನು 
ಕೊಟ್ಟು ನಮ್ಮ ಜಿಲ್ಲೆಗೆ ಮಾತ್ರ ಏಕೆ ಕೀವಲ ಎರಡು ಬ್ಲಾಕುಗಳನ್ನು ಮಾತ್ರವೇ ಕೊಡಲಾಗಿದೆ? 


ಶ್ರೀ ಕಡಿದಾಳ್‌ ಮಂಜಪ್ಪ - ಸರ್ಕಾರದವರು ಇತ್ತೀಚೆಗೆ ಬಹು ಪ್ರಾಮುಖ್ಯವಾಗಿ 
ಗಮನಕ್ಕೆ ತೆಗೆದುಕೊಂಡಿರುವ ವಿಷಯ ಯಾವುದೆಂದರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು 
ಜನ ಸಂಖ್ಯ್ಕೆಯಿದೆ ಎಂಬುದನ್ನು ಗಣನೆಗೆ ತೆಗೆದುಕೊಂಡು ಆ ಪ್ರಜಾ ಸಂಖ್ಯೆಗನುಗುಣವಾಗಿ 
ಮಾಡಲಾಗಿದೆ. ಉದಾಹರಣೆಗೆ ತಮಗೆ ಹೇಳಬೇಕೆಂದರೆ ತಾವು ಬೆಂಗಳೂರು ಜಿಲ್ಲೆಗೆ 
ಜಾಸ್ತಿ ಆಯಿತೆಂದು ಬಾವಿಸಿರಬಹುದು. ಆದರೆ ಬೆಂಗಳೂರು ಜಿಲ್ಲೆಯಲ್ಲಿ ಒದಗಿಸಲಾಗಿರುವ 
ಬ್ಹಾಕುಗಳೂ ಆ ಜಿಲ್ಲೆಯ ಪ್ರಜಾ ಸಂಖ್ಯೆಗೆ ಶೇಕಡ 16 ರಂತೆ ಇದೆ. ತುಮಕೂರು ಜಿಲ್ಲೆಗೆ 
ಶೇಕಡ 18ರ ಪ್ರಕಾರವೂ, ಹುಸನ ಜಿಲ್ಲಿಗೆ ಶೇಕಡ 22ರ ಪ್ರಕಾರವೂ, ಮೈನೂರು ಜಿಲ್ಲೆಗೆ 
ಶೇಕಡ 22ರ ಪ್ರಕಾರವೂ, ಚಿತ್ರದುರ್ಗ ಜಿಲ್ಲೆಗೆ ಶೇಕಡ 24 ರಂತೆಯೂ, ಕೋಲಾರ ಜಿಲ್ಲಿಗೆ 
ಶೇಕಡ 24 ರಂತೆಯೂ, ಬಳ್ಳಾರಿ ಜಿಲ್ಲೆಗೆ ಶೇಕಡ 30 ರಂತೆಯೂ, ಚಿಕ್ಕಮಗಳೂರು ಜಿಲ್ಲೆಗೆ 
ಖೇಕಡ 32 ಲಂತೆಯೂ, ಮಂಚ್ಯ ಜಿಲ್ಲೆಗೆ ಶೇಕಣ 30 ರಂತೆಯೂ, ಶಿವಮೊಗ್ಗಾ ಜಿಲ್ಲೆಗೆ 
ಶೀಕಟ 26 ರಂತೆಯೊ ಒದಗಸಲಾಗಿದಿ. ಇನ್ನು ಮುಂದೆ ಉಳಿದ ಜಿಲ್ಲೆಗೆ ಕೊಡಲಾಗುತ್ತದೆ. 


) 
ಫಿ 


ಹಲ್ಲ ಮಿ ಎ 2 ವಿವ ಬಂ aNn- $೨ 
ಪ್ರೀಮತಿ ಬಿ.ಎಲ್‌. ಸುಬ್ಬನ್ಗು- ಚಿಕ್ಕಮಗಳೂರಿನಲ್ಲಿ ಶೇಪಡ 30 ರಷ್ಟು ಜನದಿಗೆ 


SY ಸ ಸ ಹಿಮ ಖಿ ್ನ್ನ A ALN 
ದಿಂಬೆ ಈ ಮಲೆನಾಡು ಪ್ರೂಂತ್ಯಕ್ಥಿ ಹೆಚಿನ ರಿಯಾಯಿತಿಗಳನ್ನು 


CE ನ 
DE OCS ED 


rs NE DE EB 
ರಿ ರನನ ಮಂ CEN) 


AN 
) ANTON), 
Fy 


SN SR ) 
ಸಿ TENG ied NATE 


ಪ್ರತಿಭಾವಂತ ಸಂಸದೀಯ ಪಟು 149 


6. ಚಿಕ್ಕಮಗಳೂರು ತಾಲ್ಲೂಕಿಗೆ ಪ್ರೌಢಶಾಲೆ ಮಂಜೂರು ಮಾಡುವ ಬಗ್ಗೆ, 
(ದಿನಾಂಕ: 21-7-1962) 

Will the Government be pleased to state:- 

a) whether they have received any representation from the High 
School Committee to sanction a Government High School for 
Karubaraboodihalu village, Chickmagalore Taluk; 

by if so, the action taken thereon: 

A. Sri SR. Kanthi (Minister for Education) 

a) Yes 

by A Government High School between Karubaraboodihalu, 
Chickmagalur District and Javazal Arsikere Taluk, Hassan District was 
sanctioned in 1959-60 to be started from the year 1960-61 Perniding 
finalisation of the site for construction the permanent building of the 
High School between Javagal & karubarboolihalu, sanction for starting 


a Government High School at Javagal has been given temporarily. 


ಶ್ರೀಮತಿ ಬಿ.ಎಲ್‌. ಸುಬ ಮ್ಮ” ಎರಡು ತಾಲ್ಲೂಕುಗಳ ಮದ್ವೆ ಶಾಲಾ ಕಟ್ಟಡ ತವನ್ನು 


ಕಟಿಪ್ರ ನಿಶಕ್ಕ ಪರಿಸ್ಥಿತಿಯಿಂದಾಗಿ ಅಲ್ಲಿಗೆ ಬರುವ ಹುಡುಗರ ಸಂಖ್ಯೆ ವಿರಳವಾಗಿರುತೆದೆ ಎ ನ್ನುವುದು 
ಕ ಗಮನಕ್ಕೆ ಬಂದಿದೆಯೆ 7 


ಶ್ರೀ ಎಸ್‌.ಆರ್‌. ಕಂದಿ - ವಿರಳವಾಗುವ ಪ್ರಶ್ನೆ ನನ್ನ ಗಮವಕ್ಕೆ ಬಂ! 


ಶ್ರೀಮತಿ ಬಿ.ಎಲ್‌. ಸುಬ 


[A 
ವಿದ್ಮಾನ ಮಂತ್ರಿ ಗಳಲ್ಲ ಬಂದಿದ್ದು 1955ನೆಯೆ ಇ ಇಸವಿ ನಿಯಲ್ಲಿಯೇ ಹಣ pil 


ಪ್ರೀ ಆರ್‌.ಎಸ್‌. ಕಂದಿ - ಆಬೊ ಬಂದಿಲ್ಲು 


ದ ಬೂದಿಹವಿಭಬಲ್ಲಿ ಸಂರ 
Ks 


ಪ್ರೀಮಿತಿ ಬಿ.ಎಲ್‌. ಸ 
ಖಂಯ ಹಣಿ ಹಸಿ 
ಇನಿವಿಯಲ್ಲಿ ಮಂ 


150 ಬಿ.ಎಲ್‌. ಸುಬ್ಬಮ್ಮ 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಎರಡು ಊರುಗಳಿಗೂ ಅನುಕೂಲವಾಗುವಂತೆ 
ಇದರ ಮಧ್ಯೆದಲ್ಲಿ ಕಟ್ಟಡ ಕಟ್ಟುವುದಕ್ಕೆ ಯೋಚನೆ ಮಾಡಿರಲಿಲ್ಲವೆ? 

ಶ್ರೀ ಎಸ್‌.ಆರ್‌. ಕಂಠಿ - ಇಲ್ಲಿರುವುದು ಎರಡು ತಾಲ್ಲೂಕುಗಳ ಪ್ರಶ್ನೆ ಎರಡು 
ಹಳ್ಳಿಗಳ ಪ್ರಶ್ನೆಯಲ್ಲ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ 
ರಿಪೋರ್ಟು ಬಂದಿದೆಯೆ? 

ಶ್ರೀ ಎಸ್‌.ಆರ್‌. ಕಂಠಿ - ರಿಪೋರ್ಟು ಬಂದಿದೆ. 

€ ಜಿ. ಮಾದೇಗೌಡ - ಎರಡು ಗ್ರಾಮಗಳಿಗೂ ಮಧ್ಯ ಇರುವ ದೊರ ಎಷ್ಟು? 

ಎಸ್‌.ಆರ್‌. ಕಂಠಿ - ಐದು ಬಮೈಲಿಗಳು. 

ಶ್ರೀ ಜಿ. ಮಾದೇಗೌಡ - ಈ ಮಭ್ವೆ ಇರುವುದು ಕಾಡಾಗಿರುವುದರಿಂದ ಇಲ್ಲಿ 
ಕಟ್ಟಡ ಕಟ್ಟುವುದಕ್ಕಾಗುವುದಿಲ್ಲ ಎನ್ನುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 

ಶ್ರೀ ಎಸ್‌.ಆರ್‌. ಕೆಂಠಿ - ಇದೇನೂ ಅಂತಹ ದೊಡ್ಡಕಾಡಲ್ಲ, ಸರ್ಕಾರದ 
ಯೋಜನೆಯಲ್ಲಿ ಇಲ್ಲಿ ಹೈಸ್ಕೂಲು ಮಾಡಲು ಸಾಧ್ಯವಿದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಎರಡು ತಾಲ್ಲೂಕುಗಳ ಮಧ್ಯೆ ಶಾಲೆಯನ್ನು 
ಕಟ್ಟಿದರೆ ಅಲ್ಲಿ ಮಬ್ಯೆ ಕಾಡು ಪ್ರದೇಶವಿರುವುದರಿಂದ ಶಾಲೆಗೆ ಹೋಗತಕ್ಕ ಜನರ ತಲೆಯನ್ನು 
ಒಡೆದರೂ ಗೊತ್ತಾಗುವುದಿಲ್ಲ ಎನ್ನುವದು ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ? 

ಶ್ರೀ ಎಸ್‌.ಆರ್‌. ಕಂಠಿ - ಜವಗಳ ತಲೆ ಏನೂ ಹೋಗುವುದಿಲ್ಲ. ಶಾಲೆಗೆ 
ಹೋಗುವವರೆಲ್ಲಾ ಮಕ್ಕಳು (ನಗು) 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ಜನಗಳಿಗೆ ಯಾವ ತೊಂದರೆಯಾಗಿದ್ದರೂ ಸ್ಕೂಲು 
ಬಿಲ್ಲಿಂಗಿನಲ್ಲಿರುವ ಸಾಮಾನುಗಳು ಕಳುವಾಗುವ ಸಂದರ್ಭಗಳು ಬರುತ್ತವೆ. ಹೀಗಿರುವಾಗ 
ಕಟ್ಟಡವನ್ನು ಇಲ್ಲಿ ಕಟ್ಟುವುದು ಸಾಧ್ಯವೇ? 

ಶ್ರೀ ಎಸ್‌.ಆರ್‌. ಕಂಠಿ - ಇದರಲ್ಲೇನಾಗಿದೆ ಎಂದರೆ, ಕುರುಬರ ಬೂದಿಹಾಳು 
ಮತ್ತು ಜಾವಗಲ್ಲು: ಇದರ ನಡುವೆ ಆದರೆ ಇಬ್ಬರಿಗೂ ಅನುಕೂಲವಾಗುತ್ತದೆ ಎನ್ನುವ 
ಒಂದು ಖಾಜೀವ್ಯಾಯ ಮಾಡಿ ಈ ತರಹ ಮಾಡಬೇಕೆಂದು ಮಾಡಿದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಕುರುಬರ ಬೂದಿಹಾಳು ಮತ್ತು ಜಾವಗಲ್ಲಿನಲ್ಲಿರುವ 
ಜನಗಳಿಂದ ತಕರಾರು ಬರುವುದಕ್ಕೆ ಸರ್ಕಾರವೇ ಕಾರಣ ಎನ್ನುವುದನ್ನು ಒಪ್ಪಿಕೊಳ್ಳುತ್ತಿರಾ? 


ಶ್ರೀ ಎಸ್‌.ಆರ್‌. ಕಂಠಿ - ಇಲ್ಲ. 


ಪೆತಿಭಾವಂತ ಸಂಸದೀಯ ಪಟು 151 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- 1959 ರಲ್ಲಿ ಸ್ಕೂಲು ಕೊಡುತ್ತೇವೆ ಎಂದು ನಮ್ಮ 
ಹತ್ತಿರ ಡಿಪಾಸಿಟ್ಟನ್ನು ತೆಗೆದುಕೊಂಡು ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಯ ಜನಗಳಿಗೆ 
ಅನುಕೂಲವಾಗುತ್ತದೆ ಎಂದು ಮಾಡಿದ್ದುದನ್ನು ಬಿಟ್ಟುಬಿಟ್ಟು ಬೇರೆ ತರಹ ತೀರ್ಮಾನ 
ಸರ್ಕಾರ ತೆಗೆದುಕೊಂಡಿದ್ದು ನ್ಯಾಯವೇ? 


ಶ್ರೀ ಎಸ್‌.ಆರ್‌. ಕಂಠಿ - ನ್ಯಾಯ ಹೇಳುವ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಏನಾದರೂ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ಈ 
ರೀತಿ ಮಾಡಿದ್ದೀರಾ? 

ಶ್ರೀ ಎಸ್‌.ಆರ್‌. ಕಂಠಿ - ನ್ಯಾಯ ದೃಷ್ಟಿಯಿಂದಲೇ ನೋಡಿ ಕೊಡುತ್ತಿದ್ದೇವೆ. 

ಶ್ರೀ ಜಿ. ಮಾದೇಗೌಡ - ಎರಡು ವರ್ಷಗಳಾದರೂ ಯಾರಿಗೂ ಅನುಕೂಲ 
ಮಾಡದೇ ಇರಲು ಕಾರಣವೇನು? 

ಶ್ರೀ ಎಸ್‌.ಆರ್‌. ಕಂಠಿ - ಇದು ಸ್ವಲ್ಪ ಲೇಟು ಆಗಲಿಕ್ಕೆ ಕಾರಣ ಈ ಎರಡು 
ಹೆಳ್ಳಿಯ ಜನಗಳಲ್ಲಿರುವ ಭಿನ್ನಾಭಿಪ್ರಾಯಗಳು. 

ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ - ಕುರುಬರ ಬೂದಿಹಾಳಿನಲ್ಲಿನ ಜನ ಸಂಖ್ಯೆ ಎಷ್ಟು? 
ಜಾವಗಲ್ಲಿನ ಸಂಖ್ಯೆ ಎಷ್ಟು? ಜಾವಗಲ್ಲಿಗೆ ಸ್ಕೂಲು ಕೊಟ್ಟಿರಲ್ಲ ಅಲ್ಲಿರುವ ಮಕ್ಕಳ ಸಂಖ್ಯೆ 
ಎಷ್ಟು? ಈ ಸ್ಕೂಲು ಯಾವ ಊರಿಗೆ ಹತ್ತಿರವಿದೆ? 

ಶ್ರೀ ಎಸ್‌.ಆರ್‌. ಕಂಠಿ - ಪ್ರಶ್ನೆ ಬಹಳ ಜೊಡ್ಡದಾಗಿದೆ. ಒಂದೊಂದು ಊರಿನಲ್ಲಿ 
ಎಷ್ಟು ಪ್ರಜಾಸಂಖ್ಯೆ ಎನ್ನುವ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಜಾವಗಲ್ಲಿಗೂ ಮತ್ತು ಕುರುಬರ 
ಬೂದಿಹಾಳಿಗೂ ಮಧ್ಯ ಸ್ಕೂಲಿದ್ದರೆ ಅಂತಹ ದೊಡ್ಡ ತೊಂದರೆ ಏನಿಲ್ಲ. 

ಶ್ರೀ ಕೆ. ಲಕ್ಕಪ್ಪ - ಕಾಡುಗಳಲ್ಲಿ ಮನೆ ಕಟ್ಟುವುದು ಗವರ್ನಮೆಂಟಿನ ಪಾಲಿಸಿಯೇ? 

ಶ್ರೀ ಎಸ್‌.ಆರ್‌. ಕಂಠಿ - ಇದು ಕಾರವಾರದಂತಹ ಹಳ್ಳಿಯ ಕಾಡಲ್ಲ. 

ಶ್ರೀ ಎಸ್‌.ಎಂ. ಕೃಷ್ಣ - ಎರಡು ಊರುಗಳ ಮದ್ಯೆ ಇರುವ ಹೈಸ್ಕೂಲಿಗೆ ಮಕ್ಕಳನ್ನು 
ಕಳುಹಿಸಿದರೆ ಕಾಡಿನ ಮಧ್ಯೇ ಮಕ್ಕಳಿಗೆ ತೊಂದರೆಯಾದರೆ ಅವರ ತಂದೆ ತಾಯಿಗಳಿಗೆ 
ಯಾವ ತರಹ ರಕ್ಷಣೆ ಕೊಡುತ್ತೀರಿ? 

ಶ್ರೀ ಎಸ್‌.ಆರ್‌. ಕಂಠಿ - ಎರಡು ಊರುಗಳಿಗೂ ಬೇರೆ ಬೇರೆ ಕಟ್ಟಡಗಳನ್ನು 
ಕಟ್ಟಲು ಆಗುವುದಿಲ್ಲ ಎಂದು ಅವುಗಳ ಮಧ್ಯೇ ಸ್ಕೂಲು ಕಟ್ಟಬೇಕೆಂದಿದೆ. ತಾವ ಹೇಳುವ 
ಪ್ರಶ್ನೆ ಬೇರೆಯಾಯಿತು. 

ಶ್ರೀ ಎನ್‌. ಹುಚ್ಚಮಾಸಿಗೌಡ - ಕುರುಬರ ಬೂದಿಹಾಳು ಮತ್ತು ಜಾವರಗಲ್ಲಿಗೆ 


ಮಧ್ಯೆ ಸ್ಕೂಲು ಕಟ್ಟಡ ಕಟ್ಟಬೇಕೆನ್ನುವ ತೀರ್ಮಾನವಾದ ಮೇಲೆ ಜಾವಗಲ್ಲಿಗೆ ಸ್ಕೂಲು 
ತೆರೆಯಲು ಮಂಜೂರಾತಿ ನೀಡಿದರೇ? 


152 ಬಿಎಲ್‌, ಸುಬಮ್ಮು 


ಶ್ರೀ ಎಸ್‌.ಆರ್‌. ಕಂಠಿ - ಇದು ಟೆಂಪರದಿಗಾಗಿ ಕೊಟ್ಟಿಷೆಯೆಂದು ಉತ್ತರಜಲ್ಲೇ 
ಹೇಳಿದೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಜನರಲ್‌ ಹಾಸ್ಟ್ರ 
ರೂಪಾಯಿಗಳು, ಸ್ಕೂಲು ಬಿಲ್ಲಿಂಗಿಗಾಗಿ ಮೂವ 
ಡಿಪಾಸಿಟು ಮಾಡಿ ಎಂದು ಸರ್ಕಾರದ ಕಡೆಯಿಂದ ಎಂಡಾರ್ಸುಮೆಂಬು ಕಳುಹಿಸಿರುವುದು 
ಸರ್ಕಾರದ ಗಮನಕ್ಕಿ ಬಂದಿಬಿ 


ಲ್ಲಗುಗಿ ಹದಿವಾರು ಸಾವಿರ 


ಮೊದು ನಾವಿರ ರೂಪಾಯಿಗಳಷ್ಟು 


(3: 


€ ಎಸ್‌.ಆರ್‌. ಕಂಠಿ - ಸರ್ಕಾರದ ಗಮನಕ್ಕೆ ಬಂದಂತಿಲ್ಲ, ಇದ್ದರೆ ತಾವು 


ಈ Ry [ay 


ತೋರಿಸಿ ನೋಡೋಣ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಸರ್ಕುರಮೇ ಹೀಗೆ ಮಾಡಿದರೆ ಹೈಸ್ಕೂಲು ಕಮಿಟಿ 
ಫ್ರೆಸಿಚೆಂಟ್‌ರವರಿಗೆ ಮತ್ತು ಆ ಕ್ಷೇತ್ರದ Hels ರುವ ಶಾಸನ ಸಬಾ ಸದಸ್ಯರಿಗೆ ಅಗೌರವ 


ಮಾಡಿದಂತಾಗುತ್ತದೆಯಲ್ಲವೇ? 
ಶ್ರೀ ಎಸ್‌. ಆರ್‌. ಕಂಠಿ - ಇದನ್ನು ಅಗೌರವ ಎಂದರೆ ಜೇಗೆ? 


ಶ್ರೀ ಡಿ.ಎಂ. ಸಿದ್ದಯ್ಯ - ಹೋಗಲಿ ಅಲ್ಲಿ ಜಾಗ್ರತೆ ಸ್ಫೂಲು ಕಟ್ಟಲು ಸರ್ಕಾರದವರು 
ಪ್ರಯತ್ನ ಮಾಚುವರೇ 


ಶ್ರೀ ಎಸ್‌.ಆರ್‌. ಕಂಠಿ - ಸರ್ಕಾರದವರಿಗೇನೋ ಇಷ್ಟವಿಬೆ. ಆದರೆ ಅಲ್ಲಿ 
ಎರಡು ಗ್ರಾಮಗಳ ಜನರಲ್ಲಿ ಹೊಂಬಾಣಿಕೆಯಿಲ್ಲಬೆ ಈ ತೊಂದರೆ ಉಂಟಾಗಿದೆ. 

Sri Anna Rao Ganarnukli - Is i not a fact the Government want 
to prolong takitig a decision in the matter just to try the patience of the 


contending parties so that they can cone to some understanding 


ultiimately? 
ಶ್ರೀ ಎಸ್‌.ಆರ್‌. ಕುಠಿ - ವಿಚಾರದಲ್ಲಿ ನನ್ನಗಿಂತಲೂ ಪ್ರಶ್ನೆ ಕೇಳಿದ ಮಾನ್ಯ 


ಸದಸ್ಯರಿಗೇ ಹೆಚ್ಚಿಗೆ ಗೊತ್ತಿದೆ. 
ಶ್ರೀ ಎಸ್‌. ಶಿವಪ್ಪ - ವರ್ಷ ವರ್ಷ ವಿಬ್ಯರ್ಥಿಗಳೆ ಸಂಖ್ಯೆ ಜಾಸ್ಟಿಯಾಗುತ್ತಿರುವನರಿಂದ 
ಮುಬರ ಬೂದಿಹಾಳು ಗ್ರಾಮಸ್ಥೆ ಒಂದು ಮ ಕೊಡುವುದಕ್ಕೆ ಪ್ರಯತ್ನ ಮಾಡುತ್ತೀರಾ? 
ಶ್ರೀ ಎಸ್‌.ಆರ್‌. ಕಂಠಿ - ಪ್ರೈಮೇಟ್‌ ಬೈನ್ಯೂಲು ಬೇಕಾದರೆ ಕೊಡಬಹುದು. 
ಶ್ರೀ ಎಚ್‌.ಆರ್‌. ಕೇಶವಮೂರ್ತಿ - ಪಗ ಹಾಲಿ ಎಲ್ಲಿ ಸ್ಕೂಲು ನಡೆಯುತ್ತಿದೆಯೋ 
ಆಲ್ಲಿ ಆ ಸ್ಕೂಲನ್ನು ಖಾಯಂ ಮಾಡಿದರೆ ಈ; ತೊಂದರೆಗಳಿಲ್ಲ ತಪ್ಪುತ್ತಿರಲಿಲ್ಲವೇ? 


ಪುತಿಬಾವಂತ ಸಂಸದೀಯ ಪಟು 153 


ಶ್ರೀ ಎಸ್‌.ಆರ್‌. ಕಂಠಿ - ಈಗ ಜಾವಗಲ್ಲಿನಲ್ಲಿ ನಡೆಯುತ್ತಿದೆ. ಈ ಸ್ಕೂಲನ್ನು 
ಕಿತ್ತು ಹಾಕಿ ಎರಡು ಗ್ರಾಮಗಳವರಿಗೂ ಪ್ರೈವೇಟ್‌ ಸ್ಥೂಲು ಬೇಕಾದರೆ ಎರಡು ಗ್ರಾಮದವರೂ 
ಪ್ರಾರಂಭ ಮಾಡಿ ಕೊಡುತ್ತೇವೆ ಎಂದು ಹೇಳಿದರೆ ಸರಿ ಹೋಗಬಹುದೆಂದು ಕಾಣುತ್ತದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಇಷ್ಟೆಲ್ಲ ತೊಂದರೆಗಳಾಗುವುದಕ್ಕೆ ಮಾಜೀ ವಿದ್ಯಾ 
ಮಂತ್ರಿಗಳೇ ಕಾರಣವಲ್ಲವೇ? 


Mir. Speaker - 1 disallow the question. The Minister should not 
answer that question. 


(7) ಆಹಾರ ಧಾನ್ಕಗಳೆ ಬೆಲೆ ಕುಸಿತದ ಬಗ್ಗೆ 
(ದಿನಾಂಕ: 7-3-1963) 

Will the Government be please to state:- 

(a} Whether they are aware that the interests of the ryots have 
been greatly affected due io the fail in prices of foodgrains; 

{b) Whether they would consider the desirability of constructing 
godowns and collecting grains by themselves with a view to 
help the ryots? 

A. Sri. M.V. Krishnappa (Minister for Revenue) 


(a) The prices of foodgrains are falling but have not fallen so low 
as to affect the producers greatly. 

{b) Yes, Government have decided to encourage the well managed 
co-operatives to build up stores of paddy and rice. This would 
immediately ensure that the price would not fall to unduly low 
levels as a ready buyer would be available. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ಆಹಾರ ಧಾನ್ಯಗಳ ಬೆಲೆ ಇಳಿಮುಖವಾಗುತ್ತಿದ್ದರೂ 
ಉತ್ಪಾದಕರಿಗೆ ಬಾಧಕವಾಗುವಷ್ಟು ನಷ್ಟವಾಗಿಲ್ಲವೆಂದು ಹೇಳಿದ್ದಾರೆ. ರೈತರ ಸ್ಥಿತಿ 
ಉತ್ತಮವಾಗಿದೆ ಎಂದು ಸರ್ಕಾರದ ಅಭಿಪ್ರಾಯವೇ? 

ಶ್ರೀ ಎಂ.ವಿ. ಕೃಷ್ಣಪ್ಪ - ಉತ್ಪಾದಕರಿಗೆ ನಷ್ಟವಾಗಿಲ್ಲವೆಂದು ಹೇಳಲಿಲ್ಲ. ರೈತರಿಗೆ 
ವಿಪರೀತ ನಷ್ಟವಾಗುವ ರೀತಿಯಲ್ಲಿ ಬೆಳೆಗಳಿಳಿದಿಲ್ಲ. ಸರ್ಕಾರದವರು ಈ ಬಗ್ಗೆ ತಕ್ಕೆ 
ಕಾರ್ಯಕ್ರಮ ತೆಗೆದುಕೊಳ್ಳುತ್ತಾರೆಂದು ಹೇಳಿದ್ದೇವೆ. 


154 ಬಿ.ಎಲ್‌. ಸುಬ್ಬಮ್ದ 


Sri. G.V. Gowda: Has it come to the notice of the Government 
before they decided to encourage co-operative societies to purchase 
rice and ragi, all the middle class raiyats have sold their produce? 


ಶ್ರೀ ಎಂ.ವಿ. ಕೃಷ್ಣಪ್ಪ - ತಮಗೆ ಪರಿಸ್ಥಿತಿಯ ವಿಷಯದಲ್ಲಿ ಹೇಳಿದರೆ ಬಹುಶಃ 
ಅರ್ಥವಾಗುತ್ತದೆ. ತುರ್ತು ಪರಿಸ್ತಿತಿ ಬಂದು, 'ಯುದ ಪ್ರಾರಂಭವಾದಾಗ ಕೇಂದ್ರ ಮತ್ತು 
ಸಂಸ್ಥಾನ ಸರ್ಕಾರಕ್ಕೆ ಮುಖ್ಯ ವಾಗಿದ್ದ: ಭಯವೆಂದರೆ ಬೆಲೆಗಳು ಏರಿ ಪುನಃ ಕಂಟ್ರೋಲುಗಳನ್ನು 

ತರುವ ಸಂಭವ ಬರಬಹುದು ಎನ್ನುವುದು, ಯುದ್ದಕಾಲವೆಂದರೆ ಬೆಲೆಗಳು ಏರುವುದು 

ಪದ್ಧತಿ, ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ಸಂಸ್ಥಾನ ಸರ್ಕಾರಗಳು ಆಹಾರ ಧಾನ್ಯಗಳ 
ವ್ಯಾಪಾರಸ್ಥರನ್ನು ಕರೆಸಿ £೦೦೮ 8rains ಂmer ಮಾಡಕೊಡದು, ಯುದ್ಧದ ಪರಿಸ್ಥಿತಿಯಲ್ಲಿ 
ಸರ್ಕಾರದೊಂದಿಗೆ ಸಹಕರಿಸಬೇಕು ಎಂದು ಪ್ರಾರ್ಥನೆ ಮಾಡಿದೆವು. ಅವರೆಲ್ಲ ಒಪ್ಪಿಕೊಂಡರು. 
ಬ್ಯಾಂಕ್‌ಗಳು ಸಾಲವನ್ನು ಕೊಡುವುದನ್ನು ಕಡಿಮೆ ಮಾಡಿದವು. ಸುವರ್ಣ ಹತೋಟಿ 
ಆಜ್ಞೆಬಂತು. ಇದೆಲ್ಲದರ ಪರಿಣಾಮವಾಗಿ ಬೆಲೆಗಳು ಇಳಿಯುವದಕ್ಕೆ ಪ್ರಾರಂಭವಾಯಿತು. 
ಆದುದರಿಂದ ಸರ್ಕಾರದವರು ಬೆಲೆಗಳು ಇಳಿಯುವುದನ್ನು ತಡೆಗಟ್ಟಲು ಮಾಡಬೇಕಾಯಿತು. 
ಇನ್ನು ಹದಿನೈದು ದಿವಸದಲ್ಲಿ ಬೆಲೆಗಳು ಸರಿಹೋಗುತ್ತದೆಂದು ನಂಬಿದ್ದೇನೆ. 

ಶ್ರೀ ವಿ. ಮಸಿಯಪ್ಪ - ಉತ್ಪಾದಕರಿಗೆ ಬಾಧಕವುಂಟಾಗತಕ್ಕ ಪರಿಸ್ಥಿತಿ ಯಾವಾಗ 
ಬರುತ್ತದೆನ್ನುವುದಕ್ಕೆ ಅವನಿಗೆ ಒಂದು ಬೆಳೆ ಬೆಳೆಯುವುದಕ್ಕೆ ಏನು ಬೀಳುತ್ತದೆ ಎಂದು 
ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡತಕ್ಕ ವ್ಯವಸ್ಥೆ ಮಾಡಿದ್ದೀರಾ? 

ಶ್ರೀ ಎಂ.ವಿ. ಕೃಷ್ಣಪ್ಪ - ಮಾನ್ಯ ಸದಸ್ಯರು ಪ್ರಶ್ನೆ ಹಾಕಿದಾಗ ಕೊಟ್ಟ ಉತ್ತರ ಇದು. 
ಈಗ ಉತ್ಪಾದಕರಿಗೆ ಸ್ವಲ್ಪ ನಷ್ಟವುಂಟಾಗುವ ಪರಿಸ್ತಿತಿ ಬಂದಿದೆ. 

ಶ್ರೀ ಬಿ. ಭಾಸ್ಕರ ಶೆಟ್ಟಿ - ಆಹಾರ ಧಾನ್ಯಗಳ ಬೆಲೆ ಹೋದ ವರ್ಷಕ್ಕಿಂತ ಈ ವರ್ಷ 
ಎಷ್ಟು ಪರ್ಸೆಂಟ್‌ ಕಡಿಮೆಯಾಗಿದೆ ಎಂದು ತಮ್ಮ ತಿಳುವಳಿಕೆಗೆ ಬಂದಿದೆ? 


ಶ್ರೀ ಎಂ.ವಿ. ಕೃಷ್ಣಪ್ಪ - ಒಟ್ಟಿನಲ್ಲಿ 10-15 ಪರ್ಸೆಂಟ್‌ ಕಡಿಮೆಯಾಗಿದೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಭತ್ತ ಕೊಳ್ಳುವುದಕ್ಕೆ ಮಳಿಗೆಗಳನ್ನು ವ್ಯವಸ್ಥೆ 
ಮಾಡಿದ್ದೇವೆಂದು ಹೇಳಿದ್ದೀರಿ. ಎಷ್ಟು ಮಳಿಗೆಗಳನ್ನು ಮಾಡಿದ್ದೀರಿ ಎಷ್ಟು ಸೊಸ್ಸೆಟಿಗಳಿಗೆ 
ಹಣವನ್ನು ಒದಗಿಸಿದ್ದೀರಿ? 

ಶ್ರೀ ಎಂ. ವಿ. ಕೃಷ್ಣಪ್ಪ - ಬೆಲೆಗಳು ಕಡಿಮೆಯಾಗುವುದನ್ನು ತಪ್ಪಿಸಲು ಸರ್ಕಾರದವರೇ 
ನೇರವಾಗಿ ಮಾರ್ಕೆಟ್ಟಿಗೆ ಹೋಗಬೇಕಾಗಿತ್ತು. ನಾವು ಆ ರೀತಿ ಮಾಡಿದ್ದರೆ, ಕಂಟ್ರೋಲ್‌ 
ಪದ್ಧತಿ ಜಾರಿಗೆ ತರಬೇಕಾಗಿತ್ತು. ಕಂಟ್ರೋಲ್‌ ಪದ್ಮಶಿ ಮಾಡಬಾರದು. ಸಹಕಾರ ಸಂಘಗಳಿಗೆ 
ಉತ್ತೇಜನ ಕೊಡಬೇಕು ಎಂದು ಸಹಕಾರ ಸಂಸ್ಥೆಗಳಲ್ಲಿ ಎರಡು ಕೋಟಿ ರೂಪಾಯಿಗಳಷ್ಟು 


ಪೆತಿಭಾವಂತ ಸಂಸದೀಯ ಪಟು 155 


ಸಾಲ ಕೊಡುವ ಏರ್ಪಾಡು ಮಾಡಿದೆ. ಸುಮಾರು 77 ಸೊಸ್ಸೆಟಿಗಳು ಭತ್ತವನ್ನು ಕೊಳ್ಳುವದಕ್ಕೆ 
ಪ್ರಾರಂಭ ಮಾಡಿವೆ. ಈಗಾಗಲೇ 50 ಸಾವಿರ ಪಲ್ಲ ಭತ್ತವನ್ನು ಕೊಂಡುಕೊಂಡಿದ್ದಾರೆ. 
ಇನ್ನು ಮುಂದೆಯೂ ಕೊಳ್ಳುತ್ತ ಹೋಗುತ್ತಾರೆ. ಐದು ಲಕ್ಷ ಪಲ್ಲ ಭತ್ತವನ್ನು ಸೊಸೈಟಿಗಳು 
ಕೊಂಡುಕೊಳ್ಳಬೇಕೆಂದು ಎರಡು ಕೋಟಿ ರೂಪಾಯಿಗಳನ್ನು ಸೊಸ್ಸೆಟಿಗಳಿಗೆ ಕೊಟ್ಟಿದ್ದಾರೆ. 

ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ - ಎರಡು ಕೋಟಿ ರೂಪಾಯಿನಲ್ಲಿ ಐದು ಲಕ್ಷ ಪಲ್ಲ 
ಭತ್ತವನ್ನು ಕೊಂಡಮೇಲೆ ಮಾರ್ಕಿಟ್‌ನಲ್ಲಿ ಸೊಸ್ಸೆಟಿಯವರು ಖರೀದಿ ಮಾಡದೇ ಹೋದರೆ 
ಆವಾಗ ಏನಾಗುತ್ತದೆ? 

ಶ್ರೀ ಎಂ. ವಿ. ಕೃಷ್ಣಪ್ಪ - ಅದನ್ನು ಕಾದು ನೋಡಬೇಕು. ಐದು ಲಕ್ಷ ಪಲ್ಲ 
ಕೊಂಡುಕೊಳ್ಳಬೇಕಿಂದು ತೀರ್ಮಾನ ಮಾಡಿದ್ದೇವೆ. ಐದು ಲಕ್ಷ ಪಲ್ಲವನ್ನೂ ಕೊಂಡಕೊಳ್ಳದೆ 
ಹೋಗಬಹುದು. ಸರ್ಕಾರ ಮಾರ್ಕಿಟ್ಟಿಗೆ ಹೋದಾಗ ಬೆಲೆಗಳು ಏರುತ್ತವೆ. ಐದು ಲಕ್ಷ 
ಪಲ್ಲಗಳನ್ನು ಕೊಂಡುಕೊಂಡ ನಂತರವೂ ಬೆಲೆಗಳು ಕೆಳಮಟ್ಟದಲ್ಲಿದ್ದರೆ ಆವಾಗ ಯೋಚನೆ 
ಮಾಡಿ ಸೊಸ್ಸೆಟಿಗಳು ಇನ್ನು ಕೊಂಡುಕೊಳ್ಳಬೇಕೆಂದು ಆಜ್ಞೆ ಮಾಡುತ್ತೇವೆ. ಎರಡು 
ಕೋಟಿ ರೂಪಾಯಿಗಳಲ್ಲಿ ಈಗಿನ ಬೆಲೆಗಳಲ್ಲಿ ಎಂಟು ಲಕ್ಷ ಪಲ್ಲ ಭತ್ತ ಬರುತ್ತದೆ. 

ಶ್ರೀ ಅಂದಾನಯ್ಯ - ಕೊಳ್ಳುವ ಭತ್ತಕ್ಕೆ ಬೆಲೆ ಏನಾದರೂ ನಿಗದಿ ಮಾಡಿದ್ದೀರಾ? 

ಶ್ರೀ ಎಂ.ವಿ. ಕೃಷ್ಣಪ್ಪ - ನಿಗದಿ ಮಾಡಿಲ್ಲ. ಕೇಂದ್ರ ಸರ್ಕಾರದವರು ಮಲೆನಾಡಿನಲ್ಲಿ 
ಬೆಳೆಯುವ ಒಂದು ರೀತಿಯ ಭತ್ತಕ್ಕೆ 21 ರೂಪಾಯಿ ಬೆಲೆ ಗೊತ್ತು ಮಾಡಿದ್ದರು. ಅದು 
ಬಹಳ ಕಡಿಮೆ ನಮ್ಮ ರೈತರಿಗೆ ಅನ್ಯಾಯವಾಗುತ್ತದೆಂದು ಮಾರ್ಕಿಟ್‌ ರೇಟ್‌ ಪ್ರಕಾರ 
ಕೊಂಡುಕೊಳ್ಳಬೇಕೆಂದು ಹೇಳಿದ್ದೇವೆ. ಈ ವರ್ಷ 22-23 ರೂಪಾಯಿ ಭಾರಣೆ ಇಡದೆ. 
ಹೋದ ವರ್ಷ 28 ರೂಪಾಯಿ ಇತ್ತು. ಈ ವರ್ಷ ಐದಾರು ರೂಪಾಯಿ ಕಡಿಮೆಯಾಗಿದೆ. 


ಶ್ರೀ ಎಂ.ವಿ. ಶೆಟ್ಟಿ - ಜೋಳವನ್ನು ಕೊಳ್ಳುವುದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ? 
ಶ್ರೀ ಎಂ.ವಿ. ಕೃಷ್ಣಪ್ಪ - ಜೋಳದ ಸ್ಥಿತಿ ಇನ್ನೂ ಅಷ್ಟಕ್ಕೆ ಬಂದಿಲ್ಲ. ಬಂದರೆ ಸೂಕ್ತ 
ಕ್ರಮ ತೆಗೆದುಕೊಳ್ಳುತ್ತೇವೆ. 


Sri. Sanjeevanath Aithol - Does this Government think of inducing 
the neighbouring Kerala State which is dificit in food grains to purchase 
food grains from our state at a higher value? 


Sri M.V. Krishnappa - We cannot induce Kerala people to eat 


more- If they want more, certainly they will take more rice from us. 


Sri. L.B. Birje (Marathi) 


ನ } 
ಸೂಚನೆಯಂತೆ ಕೆಲಸ ಮಾಡುತ್ತಿದ್ದಾರೆ. ಆಂಧ್ರ ಮತ್ತು ಮದ್ರಾಸಿನಲ್ಲಿ ಮಾತ್ರ ಭತ್ತ 
ಕೂಂಡುಕೊಳ್ಳಲಿ, ಮೈಸೂರಿನಲ್ಲಿ ಕೊಂಡುಕೊಳ್ಳಬೇಕಾಗಿಲ್ಲವೆಂದು ಹೇಳಿದರು. Mysore 
is not such a surplus State compared with Andhra & Madras ಎಂದು 
ಹೇಳಿದರು. ಮಹಾರಾಷ್ಟಕ್ಕೂ ಇದೇ ಅನ್ವಯಿಸುತ್ತದೆ. ಮಹಾರಾಷ್ಟಕ್ಕೆ ಬೆಳಗಾಂ ಕಡೆಯಿಂದ 
ಬೇಕಾದಷ್ಟು ಬತ್ತ ಹೋಗುತ್ತಿದೆ. 


ಶ್ರೀಮತಿ ಸುಶೀಲಾಬಾಯಿ ಹೀರಾಚಂದ್‌ಷಾ - ನಮ್ಮ ಬಾಗದಲ್ಲಿ ಜೋಳ 
ಪಲ್ಲಪೊಂದಕ್ಕೆ 60 ರೂಪಾಯಿ ಇದ್ದಿದ್ದು ಈಗ 30 ರೂಪಾಯಿಗೆ ಇಳಿದಿದೆ. ಇದರಿಂದ 
ರೈತರಿಗೆ ತೊಂದರೆಯಾಗಿದೆ. ಇದರ ಬಗ್ಗೆ ಹೆಚ್ಚಿನ ಬೆಲೆ ಬರುವಂತೆ ಸರಕಾರ ಏನು ಕ್ರಮ 
ತೆಗೆದುಕೊಳ್ಳುತ್ತದೆ? 


ಶ್ರೀ ಎಂ.ವಿ. ಕೃಷ್ಣಪ್ಪ - ಬೆಲೆಯಲ್ಲಿ ಅಷ್ಟು ಭಾರಿಯಾಗಿ ಇಳಿದರೆ ಸರಕಾರದವರೇ 
ಅದನ್ನು ಕೊಂಡುಕೊಳ್ಳುತ್ತಾರೆ. 


Sri V.S. Fatil - I it not a fact that the Maharastra Government 
has appoinied a committee statewise to fix the price of foodgrains in 
order to see that person who produce are not put to any oss? 


Sr M.V. Krishnappa - Sir, Government of India has not allowed 
each state to appoint a committee to fix a common price. Government 


of India has fixed the price for the whole of India and they asked Andhra 
and Madras to purchase because they are surplus states. We are not 


asked to purchase because ours is not a surplus state. 


ಶ್ರೀ ಜಿ. ರಾಮೇಗೌಡ - ಈಗ ತಾವ ಹೇಳಿದಂತೆ ಎರಡು ಕೋಟಿ ರೂಪಾಯಿಗಳೂ 
ಸಹಕಾರ ಸಂಘಗಳಿಗೆ ತಲುಪಿದೆಯೇ? 


ಶ್ರೀ ಎಂ.ವಿ. ಕೃಷ್ಣಪ್ಪ - ಈಗ ತಲುಪಿದೆ. ಹೋದ ವಾರವೇ ಹೋಗಬೇಕಾಗಿತ್ತು. 
ಸ್ವಲ್ಪ ನಿಧಾನವಾಗಿದೆ. ಈಗಾಗಲೇ ಒಂದು ವಾರದೊಳಗೆ 50,000 ಪಲ್ಲದಷ್ಟು 
ಕೊಂಡುಕೊಂಡಿದ್ದಾರೆ ಎಂದು ನಮಗೆ ರಿಪೋರ್ಟು ಬಂದಿಬೆ. ಇದು ಲಕ್ಷ ಪಲ್ಪ್ಲದಷ್ಟನ್ನು 


ಕೊಂಡುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. 


Sri. S. Sivappa - Has it come to the notice of the Government 
that the time Government enters the marked to purchase paddy and 
other foodgrains, 75 percent of it would have left the hands of the tyots 
to the merchants and mill owners? 


A Sir, mill owners are nol purchasims ii and 


ಕ) ಕಡೂರು-ಬಿಕಮಗಳೂರು-ಪೂಡಿಗೆರೆ-ಸಕಲೇಶಪುರ-ರೈಲು ಮಾರ್ಗ 


ದಿನಾಂಕ: 4-3-1964) 

Wili the Governmeit be pleased to state: 

(a) Whether they have received any representation requesting to 
lay a Railway line via Kadur-Chickmagalur-Mudigere-Sakieshpura so 
as to link Hassan-Mangalore-Railway lime; 

{b) the steps taken by them in this behalf? 

A. Sri G.B. Shankar Rao (Parliamentary Secrctary tothe Minister 
for Public works}:- 

(a) Yes. 

{b) It is proposed to consider this matter after the work on the 
Mangalore-Hassan Railway line starts. 

ಶ್ರೀಮತಿ RE ಸುಬ್ಬಮ್ಮ - ಹಾಸನ, ಮಂಗಳೂರು ಧೈಲು ಮಾರ್ಗಕ್ಕಿ 
ಸೇರಿಸುವಂತೆ ಕಡೂರು ಮೂಡಿಗೆರೆ-ಸಕಲೇಶಪುರ ಮಾರ್ಗವಾಗಿ ಧೈಲು ಮಾರ್ಗವೊಂದನ್ನು 


ಏರ್ಪಡಿಸಬೇಕೆಂದು ಕೋರಿ ಮನವಿಯೇನಾದರೂ ಸರ್ಕಾರಕ್ಕೆ ಬಂದಿದೆಯೇ ಎಂದು 


ಕೇಳಿದ್ದದ್ದಿ ಬಂದಿದೆ ಎಂದು ಹೇಳಿದ್ದೀರಿ, ಅಂಥಾ ಮನವಿಗಳು ಸರ್ಕುರಕ್ಕೆ ಎಷ್ಟು ವರ್ಷಗಳಿಂದ 
ಬರುತ್ತಿವೆ? ಈ ಬಗೆ ಸರ್ಕಾರದವರು ಏನಾದರೂ ಕ್ರಮವನ್ನು ್ಲ ಕೈಗೊಂಡಿದ್ದಾರೆಯೇ” 

ಶ್ರೀ ಬಿ.ಬಿ. ಶಂಕಲ್‌ರಾಮ್‌ - 1955ನೇ ಇಸವಿಯಿಂದಲೂ ಸರ್ಕಾರಕ್ಕೆ ಮನವಿಗಳು 
ಬರುತ್ತಿವೆ. ಹುಸಸೆ-ಮಂಗಳೂರು ರೈಲ್ಲೆ  ಲೈನನ್ನು ಹಾಕಿಸಬೇಕೆಂದು ಕೇಳಿದಾಗಿನಿಂದಲಖೂ 
ಟಿ ಲೃನನ್ನೂ ಹಾಕಿಸಿಕೊಹೆಬೇಕೆಂದು NE ದ್ರ ಸರ್ಕಾರದವರನ್ನು ಒತ್ತಾಯ ಮಾಡುತ್ತಿದ್ದೇವೆ 
ಮತ್ತು ಆ ಬಗ್ಗೆ ಅವರೊಡನೆ ಆಲೋಚನೆಯನ್ನು ಕೂಡ ಮಾಡಿದ್ದೇವೆ. 


೨೨ 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಆ ಲೈನಿನ ಸರ್ವೆ ಏನಾದರೂ ನಚಿದಿದೆಯೇ? 
೨ಬರ ಬರದಿಯನ್ನೇಣುದರೂ ಕೀಂದ್ರ ಸರ್ಕಾರದಿಂದ ತರಿಸಿಕೊಂಡಿದ್ದೀರಾ? 
ಶ್ರೀ ಬಿ.ಜೆ. ಶಂಕರರಾವ್‌ - 1955ನೇ ಇಸವಿಯಲ್ಲಿಯೇ ಟ್ರಾಫಿಕ್‌ ಸರ್ವೆ ಆಗಿದೆ. 


ಶ್ರೀ ಬಿ.ಎಚ್‌. ಲಕ್ಷ ಯ್ಯ - (ಬಿ) ಗೆ ಉತ್ತರವಾಗಿ ಮಂಗಳೂರು-ಹಾಸನ ರೈಲು 
ಮಾರ್ಗಕ್ಕೆ ಸಂಬಂಧಿಸಿದ ಕಾಮಗಾರಿಗಳನ್ನು ಪ್ರಾರಂಭಿಸಿದ ನಂತರ ಈ ವಿಷಯವನ್ನು 


158 ಬಿ.ಎಲ್‌. ಸುಬ್ಬಮ್ದ 


ಪರಿಶೀಲಿಸಲಾಗುವುದು ಎಂದು ಹೇಳಿದ್ದೀರಿ, ಮಂಗಳೂರು-ಹಾಸನ ರೈಲು ಮಾರ್ಗ 
ಪ್ರಾರಂಭವಾಗುವುದಕ್ಕೆ ಮುಂಚೆಯೇ ಚಿಕ್ಕಮಗಳೂರು-ಮೂಡಿಗೆರೆ ಸಕಲೇಶಪುರ ಲೈನನ್ನು 
ಪರಿಶೀಲನೆ ಮಾಡುವುದಕ್ಕೆ ಏನು ಅನಾನುಕೂಲ ಇದೆ? 


ಶ್ರೀ ಜಿ.ಬಿ. ಶಂಕರರಾವ್‌ - ಕೇಂದ್ರ ಸರ್ಕಾರದವರು ಹಾಸನ ಮಂಗಳೂರು ರೈಲೈ 
ಲೈನನ್ನು ಪ್ರಾರಂಭ ಮಾಡುವುದಕ್ಕೆ ಇಷ್ಟು ವರ್ಷಗಳ ಕಾಲ ಆಯಿತು. ಇನ್ನೊಂದು ರೈಲ್ವಿ 
ಲ್ಲೆನನ್ನು ಹೇಳಿದರೆ ಆಗುವುದಿಲ್ಲ ಎಂದು ನಾವು ಅದನ್ನು ಕೇಳಲಿಲ್ಲ. 


Sri. G.V. Gowda - In view of the fact that the Mangalore-Hassan 
railway line has become a certainity, what is the impediment to consider 
this proposal? 


Sri G.B. Shankara Rao - It has come no doubt become to certainity 
but this can be taken up only after the Government of India gives sanction 
to the construction of the line. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಮಲೆನಾಡಿನಿಂದ ಬೇರೆ ಪ್ರದೇಶಗಳಿಗೆ ಕಾಫೀ, 
ಏಲಕ್ಕಿ, ಭತ್ತ ತೇಗದ ಮರ ಇವುಗಳನ್ನು ಸಾಗಿಸಬೇಕಾಗುತ್ತದೆ. ಸುಮಾರು 100 ಮಿಲಿಯನ್‌ 
ಬನ್ನಿನಷ್ಟು ಕಬ್ಬಿಣದ ಅದಿರು ಮಲೆನಾಡಿನಿಂದ ಬೇರೆ ಕಡೆಗೆ ರಫ್ತಾಗುತ್ತದೆ. ಈ ಎಲ್ಲಾ 
ದೃಷ್ಟಿಯಿಂದಲೂ ಹಾಸನ ಮಂಗಳೂರು ರೈಲು ಮಾರ್ಗಕ್ಕೆ ಸೇರಿಸುವಂತೆ ಕಡೂರು- 
ಚಿಕ್ಕಮಗಳೂರು-ಮೂಡಿಗೆರೆ- ಸಕಲೇಶಪುರ ಮಾರ್ಗವಾಗಿ ರೈಲು ಮಾರ್ಗವೊಂದನ್ನು 
ಏರ್ಪಡಿಸುವುದು ಉತ್ತಮವಾಗಿದೆ. ಆದ್ದರಿಂದ ಇದನ್ನು ನಾಲ್ಕನೆಯ ಪಂಚವಾರ್ಷಿಕ 
ಯೋಜನೆಯಲ್ಲಿ ಸೇರಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುತ್ತೀರಾ? 

ಶ್ರೀ ಜಿ.ಬಿ. ಶಂಕರ್‌ರಾವ್‌ - ಅದನ್ನು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ 
ಸೇರಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುತ್ತೇವೆ. 

ಶ್ರೀ ಬಿ.ಎಚ್‌. ಲಕ್ಷ pಾಯ್ಯ - ಚಿಕ್ಕಮಗಳೂರು-ಮೂಡಿಗೆರೆ-ಸಕಲೇಶಪುರದ ಡೈಲೈ 
ಲೈನಿನ ಸರ್ವೇ ಕಾರ್ಯಕ್ರಮವನ್ನು ಮಾಡುವಾಗ ಬೇಲೂರು ಮಾರ್ಗವಾಗಿ ರೈಲ್ಸೆ ಲೈನನ್ನು 
ಹಾಕುವ ಸಂಬಂಧದಲ್ಲಿ ಅದನ್ನೂ ಸಹ ಸರ್ವೇ ಮಾಡುವುದಕ್ಕಾಗಿ ಅದರಲ್ಲಿ ಸೇರಿಸುವುದು 
ಒಳ್ಳೆಯದಲ್ಲವೇ? 


ಶ್ರೀ ಜಿ.ಬಿ. ಶಂಕರ್‌ರಾವ್‌ - ಮೊದಲು ಈ ಕೆಲಸ ಆಗಲಿ. ಆಮೇಲೆ ಅದನ್ನು 
ನೋಡೋಣ. 


ಶ್ರೀ ಎಚ್‌.ಆರ್‌. ಕೇಶವಮೂರ್ತಿ - ಮಂಗಳೂರು-ಹಾಸನ ಕೇಂದ್ರ ರೈಲ್ಸೆ ಲೈನನ್ನು 
ಹಾಸನದಲ್ಲೇ ನಿಲ್ಲಿಸುವುದಕ್ಕೆ ಅಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಬಂದು ತಿಪಟೂರಿಗೆ 
ಸೇರಿಸಿದರೆ ಒಳ್ಳೇಯದಲ್ಲವೇ? 


ಪುತಿಭಾದಂತ ಸಂಸದೀಯ ಹು 159 


Mr. Speaker - Has Sri Keshava Murthy consulted the Hon. 
Member from Tiputur Constituency? 


() ಫಲುಣಿ ಬಳಿ ಹೇಮಾವತಿ ನದಿಗೆ ಸೇತುವೆ ನಿರ್ಮಾಣ ಬಗ್ಗೆ 
(ದಿನಾಂಕ: 6-3-1964) 
Will the Government be pleased to state:- 


(a) Since how many years the people are requesting to construct 
abridge acroos Hemavathi River on the Halikekotrakere Road in Banakal 
Hobli, Mudigere taluk; 


(b} whether they would take up this construction work early. as 
this road connects about 21 villages and also this being a District Board 
Road; 


(c) when they have received the estimate in respect of this work; 


A. Sri. G.B. Shankar Rao (Parliament Secretary to the Minister 
for Public Works):- 


(a) 3 years 

(b) Yes, when funds are available. 

(c) No estimate is received. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - (ಸಿ) ನಲ್ಲಿ ತತ್ನಂಬಂಧದಲ್ಲಿ ಯಾವ ಅಂದಾಜೂ 
ಬಂದಿಲ್ಲ ಎಂದು ಉತ್ತರ ಕೊಟ್ಟಿದ್ದೀರಿ. ಎರಡು ವರ್ಷದಲ್ಲಿ 1,66,000 ರೂಪಾಯಿಗೆ 
ಸೂಪರಿಂಟೆಂಡಿಗ್‌ ಆಫೀಸಿಗೆ ಆಂದಾಜು ಬಂದಿರುವುದು ಸರಕಾರದ ಗಮನಕ್ಕೆ ಬಂದಿದೆಯೆ? 

ಶ್ರೀ ಜಿ.ಬಿ. ಶಂಕರ್‌ರಾವ್‌ - ಅದು ಗಮನಕ್ಕೆ ಬಂದಿಲ್ಲ. ಅದು ಸೂಪರಿಂಟೆಂಡಿಂಗ್‌ 
ಇಂಜಿನಿಯರಿಂದ ಸ್ಫೂ_ಟನಿಯಾಗಿ, ನಂತರ ಚೀಫ್‌ ಇಂಜಿನಿಯರ್‌ ಸ್ಕೂ_ಟನಿಯಾಗಿ 
ಆಮೇಲೆ ಸರ್ಕಾರಕ್ಕೆ ಬರುತ್ತದೆ. 

ಶ್ರೀ ಜಿ.ಎಸ್‌. ಪಾಟೀಲ್‌ - ಹೆಣ ದೊರೆತಾಗ ಕೈಗೊಳ್ಳಲಾಗುವುದು ಎಂದು 
ಹೇಳಿದ್ದೀರಿ. ಎಲ್ಲಕಚೆಗೂ ಖರ್ಚು ಮಾಡಿ ಎಲ್ಲರಿಗೂ ಅನುಕೊಲ ಮಾಡಿಕೊಡುವುದು 
ಸರಕಾರದ ಕರ್ತವ್ಯವಲ್ಲವೆ? 

ಶ್ರೀ ಜಿ.ಬಿ. ಶಂಕರ್‌ಲಾವ್‌ ಒಂದು ಕಡೆಯ ಕೆಲನ ತೆಗೆಯಕೊಳ್ಳುವುದಕ್ಕೆ ಆಗುವುದಿಲ್ಲ 
ಎಲ್ಲಾ ಕಡೆಯ ಅವಶ್ಯಕತೆಗಳನ್ನೂ ಗಮನದಲ್ಲಿಟ್ಟುಕೊಂಡು ಸರಕಾರ ಕೆಲಸ ಮಾಡುತದೆ. 
ಮಾನ್ಯ ಸದಸ್ಯರು ಈ ರೀತಿ ಭಾವಿಸಿದ್ದರೆ ತಪ್ಪು. 


160 ಬಿ.ಎಲ್‌. ಸುಬಮ್ನು 
ಬಕ 


ಶ್ರೀ ಕೆ.ಎಚ್‌. ರಂಗನಾಥ - ಯಾವಾಗ ಎಸ್ಸಿಮೇಟು ಮಾಡಲಾಯಿತು? 

Mr. Speaker: Let the Hon'ble Member kindly see the answer 
given ‘No estimate received. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಈ ಸೇತುವೆಗಳ ನಿರ್ಮಾಣ ಕಾರ್ಯಗಳಿಗೆ 
ಕೇಂದ್ರ ಸರಕಾರದವರು 1 ಕೋಟಿ ರೂಪಾಯಿಯನ್ನು ಈ ವರ್ಷ ಕೊಡುವ ಸಂದರ್ಭದಲ್ಲಿ 
ಕೆಲಸವನ್ನು ತೆಗೆದುಕೊಳ್ಳುವುದಕ್ಕೆ ಮನಸ್ಸನ್ನು ಮಾಡುತ್ತೀರ? 

ಶ್ರೀ ಡಿ. ಪರಮೇಶ್ವರಪ್ಪ - ಮಲೆನಾಡು ಭಾಗದಲ್ಲಿ ಇಂಥ ಕಾರ್ಯಗಳಿಗೆ ಆದ್ಯತೆ 
ಕೊಡುವುದಕ್ಕೆ ಸರಕಾರ ವಿಚಾರ ಮಾಡುತ್ತದೆಯೆ? 

ಶ್ರೀ ಜಿ.ಬಿ. ಶಂಕರ್‌ರಾವ್‌ - ಮಲೆನಾಡು ಭಾಗದಲ್ಲಿಯೇ ಅಲ್ಲ, ಎಲ್ಲಕಡೆಯೂ 
ಅವಶ್ಯಕತೆ ಇದೆ. ಹಣಕಾಸಿನ ಪರಿಸ್ಥಿತಿ ಮತ್ತು ಅವಶ್ಯಕತೆಗಳನ್ನೂ ನೋಡಿಕೊಂಡು ಕೆಲಸ 
ಮಾಡುತ್ತೇವೆ. 

(1) ಮಲೆನಾಡು ಅಭಿವೃದ್ಧಿ ಕುರಿತು 

(ದಿನಾಂಕ: 13-3-1964) 
Smt. B.L. Subbamma (Chickmagalur) 


Will the Government be pleased to state:- 


whether they intend to take any steps for the development of the 
Malnad areas in view of its backwardness? 


Sri. Ramakrishna Hegde (Minister for Development, Panchyat 
Raj and Co-operation) on behalf of Sri S. Nijalingappa (Chief Minister). 


A. No 


Sri Ramakrishna Hegde - There is a small amendment to the 
answer printed. The answer an amended would be, Government do 
not intend to take any steps exclusively for the development of mainad 
areas. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಇಲ್ಲ ಎಂದು ಉತ್ತರ ಕೊಟ್ಟಿದ್ದೀರ. ಹಾಗಾದರೆ 
ಮಲೆನಾಡು ಸಂಚಾರ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ಕಾರ್ಯಗಳ ದೃಷ್ಟಿಯಿಂದ 
ಪರಿಪೂರ್ಣವಾಗಿದೆ ಎಂದು ಸರಕಾರದ ಭಾವನೆಯೆ? 


ಪುತಿಭಾವಂಶ ಸಂಸದೀಯ ಹಟು 161 


ಶ್ರೀ ರಾಮಕೃಷ್ಣ ಹೆಗ್ಗಡೆ - ಉತ್ತರಕ್ಕೆ ಇದ್ದ ತಿದ್ದುಪಡಿಯನ್ನು ಮಾನ್ಯ ಸದಸ್ಯರಿಗೆ 
ಹೇಳಿದೆ. ಮಲೆನಾಡು ಇ ಸರಿಪೊರ್ಣವಾಗಿ ಅಭಿವೃದ್ಧಿಯಾಗಿದೆ ಎಂದು ಅಭಿಪ್ರಾಯ ಯಾರಿಗೂ 
ಇರಲಾರದು. 


ಶ್ರೀ ಎಸ್‌. ಗೋಪಾಲಗೌಡ - ಮಲೆನಾಡು ಗುಡ್ಡಗಾಡು ಪ್ರದೇಶ ಮತ್ತು ಅಲ್ಲಲ್ಲಿ 
ಹೊಳೆಗಳೂ ಕೂಡ ಹೆರಿಯುತ್ತವೆ. ಆ ದೃಷ್ಟಿಯಿಂದ ಆ ಪ್ರಪೇಶದ ಜನೆಗಳಿಗೆ ಕಮ್ಮುವಿಕೇಷನ್ನಿಗೆ 
ಬಹಳ ಕಷ್ಟ ಇದೆ ಎನ್ನುವುದನ್ನು ಮನಗಂಡು ಹಿಂದಿನ ಸರ್ಕಾರದವರು ಮಲೆನಾಡಿನ 
ಅಭಿವೃದ್ಧಿಗಾಗಿ ಒಂದು ಪ್ರತ್ಯೇಕವಾದ ಬೋರ್ಡನ್ನೇ ರಚನೆ ಮಾದಿರಲಿಲ್ಲವೇ? 


ಶ್ರೀ ರಾಮಕೃಷ್ಣ ಹೆಗ್ಗಡೆ - ಮಾಡಿತು. 

ಶ್ರೀ ಕೆ.ಎಚ್‌. ರಂಗನಾಥ್‌ - ಮಲೆನಾಡಿನ ಅಭಿವೃದ್ದಿ ಬೋರ್ಡನ್ನು ನಿಲ್ಲಿಸುವುದಕ್ಕೆ 
ಕಾರಣವೇನು? ಮಲೆನಾಡು ಅಭಿವೃದ್ಧಿಯಾಗಿದೆ ಎನ್ನುವ ಕಾರಣವಿಂದ ಆ ಬೋರ್ಡನ್ನು 
ನಿಲ್ಲಿಪಿದ್ದೀರಾ? 

ಶ್ರೀ ರಾಮಕೃಷ್ಣ ಹೆಗ್ಗಡೆ - ಅಭಿವೃದ್ದಿ ಆಗಿದೆ ಎನ್ನುವ ಕಾರಣವಲ್ಲ. ಮೂರನೆ 
ಪಂಚೆವಾರ್ಷಿಕ ಯೋಜನೆಯನ್ನು ತಯಾರು ಮಾಡುವಾಗ ಮಲೆನಾಡಿನ ಅಭಿವೃದ್ದಿ 
ಬೋರ್ಡನವರು ಕೆಲವು ಸೂಚನೆಗಳನ್ನು ಮಾಡಿದ್ದಾರೆ. ಆ ಸೂಚನೆಗಳನ್ನು 
ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಸೇರಿಸಿ 
ಯೋಜನೆಯನ್ನು ತಯಾರು ಮಾಡಿದ್ದಾರೆ. ಅದರಂತೆ ಮಲೆನಾಡಿನ ಅಭಿವೃದ್ಧಿಗೆ ಎಲ್ಲಾ 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಅದಕ್ಕೋಸ್ಕರ ಬೋರ್ಡಿನ ಆವಶ್ಯಕತೆ ಇಲ್ಲ ಎಂದು 
ಅದನ್ನು ರದ್ದು ಮಾಡಿದರು. 


ಶೀಮತಿ ರತ್ನಮ್ಮಮಾಧವರಾವ್‌ - ಮಲೆನಾಡಿನ ಅಭಿವೃದ್ಧಿಗಾಗಿ ಸರ್ಕಾರದವರು 
ಕೈಗೊಂಡಿರುವ ಕಾರ್ಯಕ್ರಮಗಳೇನು? 

ಶ್ರೀ ರಾಮಕ್ಷಷ್ಣ ಹೆಗ್ಗಡೆ - ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರದವರು ಕೈಗೊಂಡಿದ್ದಾರೆ. 
ಮಲೆನಾಡಿನ ಅಭಿವೃದ್ಧಿ ಆಗದೆ ಇಡಿ ಮೈಸೂರು ರಾಜ್ಯದ ಔದ್ಯೋಗಿಕ ಮತ್ತು ಆರ್ಥಿಕ 
ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಮಲೆನಾಡಿನಲ್ಲಿರುವುತೆ ಖನಿಜ ಸಂಪತ್ತಾಗಲೀ, 
ಅರಣ್ಯ ಸಂಪತ್ತಾಗಲೀ ಅಥವಾ ಇತರ ಯಾವ ಸಂಪತ್ತೇ ಆಗಲಿ ಇಡೀ ಮೈಸೂರು ರಾಜ್ಯದ 
ಹಿತ ದಷ್ಟಿಯಿಂದ ಅಭಿವೃದ್ಧಿ ಆಗಲೇಬೇಕು. ಶಿವಮೊಗ್ಗಾ ಡಿಸ್ತಿರಿಕ್ಸ್‌ ನನಲ್ಲಿ ಸರ್ಕಾರದವರು 
ಖರ್ಚು ಮಾಡುವಷ್ಟು ಯಾವ ಡಿಸ್ಪಿಕ್ಸ್‌ನಲ್ಲಿಯೂ ಖರ್ಚು ಮಾಡುವುದಿಲ್ಲ. ಈಗ ಅಲ್ಲಿ 
ಕೋಟ್ಕಾಂತರ ರೂಪಾಯಿಗಳನ್ನು ಖರ್ಚು ಮಾಡತಕ್ಕಂಥ ಬೇರೆ ಬೇರೆ ಯೋಜನೆಯನ್ನು 
ತೆಯಾರು ಮಾಡುತ್ತಿದ್ದೇವೆ. ಅದರ ಪ್ರಕಾರ ಅಲ್ಲಿಕೆಲವು ಹೊಸ ಕೈಗಾರಿಕಿಗಳು ಆಗುವದಾದರೆ 
ಅಲ್ಲಿ ಸಿಕ್ಕತಕ್ಕಂಥ ಕಚ್ಚಾ ಸಾಮಗ್ರಿಗಳು ಏನಿವೆ ಅವಗಳೆನ್ನು ಉಪಯೋಗ ಮಾಡಿಕೊಳ್ಳಬಹುದು. 


162 ಬಿಲ್‌. ಸುಬ್ಬದ್ದು 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ - ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ 
ಮಲೆನಾಡಿನ ಅಭಿವೃದ್ಧಿ ಬೋರ್ಡನ್ನು ಪುನಃ ಅಸ್ತಿತ್ವಕ್ಕೆ ತರುವುದು ಯೋಗ್ಯವಾದ ವಿಚಾರ. 
ಸರ್ಕಾರದವರು ಇದನ್ನು ಪನರುಲೋಚನೆ ಮಾಡುತ್ತಾರೆ ಎಂದು ಆಶ್ಲಾಸನೆಯನ್ನು ಕೊಟ್ಟಿದ್ದರು. 
ಆದ್ದರಿಂದ ಆ ವಿಚಾರ ಸರ್ಕಾರದ ಯೋಜನೆಯಲ್ಲಿದೆಯೇ ಅಥವಾ ಕೈ ಬಿಟ್ಟಿದ್ದಿರಾ? 

ಶ್ರೀ ರಾಮಕೃಷ್ಣ ಹೆಗ್ಗಡೆ - ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದು ಪುನಃ ವಿಚಾರ 
ಮಾಡುತ್ತೇವೆ ಎಂದು. ಈಗ ಅದನ್ನು ಪುಸಃ ವಿಚಾರ ಮಾಡಿ ನೋಡಿದಾಗ ಈಗಿನ 
ಪರಿಸ್ಥಿತಿಯಲ್ಲಿ ಮಲೆನಾಡಿನ ಅಭಿವೃದ್ಧಿಗಾಗಿ ಪ್ರತ್ಯೇಕವಾದ ಒಂದು ಬೋರ್ಡ್‌ ರಚನೆ 
ಮಾಡುವುದು ಸೂಕ್ತವಲ್ಲ ಎಂದು ಸರ್ಕಾರದ ಅಭಿಪ್ರಾಯ. 

ಶ್ರೀಮತಿ ರತ್ನಮ್ಮ ಮಾಧವರಾವ್‌ - ಯಾವ ಯಾವ ಭಾಗವನ್ನು ಮಲೆನಾಡು 
ಎಂದು ಪರಿಗಣಿಸಿದ್ದೀರಿ? 

ಶ್ರೀ ರಾಮಕೃಷ್ಣ ಹೆಗ್ಗಡೆ - ಈ ವಿಷಯ ಮಾನ್ಯ ಸದಸ್ಯರಿಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಿ 
ಹೆಚು ಗುಡಗಾಡು ಇದ್ದು ಅರಣ ಹೆಚಾಗಿ ಇದು ಹೆಚು ಮಳ ಎಲ್ಲಿ ಬೀಳುತ್ತದೆಯೋ 

ಚ [a7 Na) ) ಚ ದಿ ಚ [ > 

ಅದು ಮಲೆನಾಡು ಪ್ರದೇಶ. 

ಶ್ರೀ ಎಸ್‌. ಸುಬ್ಬಯ್ಕನಾಯಕ್‌ - ಮಲೆನಾಡು ಅಭಿವೃದ್ದಿಗಾಗಿ ಒಂದು ಬೋರ್ಡನ್ನು 
ರಚನೆ ಮಾಡುವುದು ಸೂಕ್ತವಲ್ಲ ಎಂದು ಕಂಡು ಬಂಬರೆ, ಮಲೆನಾಡಿನ ಅಭಿವೃದ್ದಿಗಾಗಿ 
ಸರ್ಕಾರದವರು ಯಾವ ರೀತಿಯಲ್ಲಿ ಗಮನ ಕೊಡುತ್ತಿದ್ದಾರೆ? 

ಶ್ರೀ ರಾಮಕೃಷ್ಣ ಹೆಗ್ಗಡೆ - ಈಗಾಗಲೇ ಆ ವಿಷಯವನ್ನು ನಾನು ಹೇಳಿದ್ದೇನೆ. 
ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವುದ್ದಿಯ ಬಗ್ಗೆ ಮೂರನೆಯ ಪಂಚೆವಾರ್ಷಿಕ ಯೋಜನೆಯಲ್ಲಿ 
ಅನೇಕ ಕಾರ್ಯಕ್ರಮಗಳು ಸಮಾವೇಶವಾಗಿವೆ. ಮಲೆನಾಡಿನ ಅಭಿವೃದ್ಧಿಗಾಗಿ ರಸ್ತೆ ಸಾರಿಗೆ 
ಸೌಕರ್ಯವನ್ನೊದಗಿಸುವುದು ಶಿಕ್ಷಣ ಸಂಸ್ಥೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪಿಸುವುದು, ವೈದ್ಯಕೀಯ 
ಇತ್ಯಾದಿ ಸವಲತ್ತುಗಳನ್ನು ಒದಗಿಸುವ ಸಲುವಾಗಿ ಸರ್ಕಾರದವರು ಗಮನಕೊಡಲಿಕ್ಕೆ ಪ್ರಯತ್ನ 
ಮಾಡುತಾರೆ. 

ಶ್ರೀ ಗೋಪಾಲ ಸಾಲೆನ್ನ - ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ 
ಫಾರೆಸ್ಟ್‌ ಏರಿಯಾದಲ್ಲಿ ಅಲ್ಲಿನ ಅಭಿವೃದ್ದಿಗಾಗಿ ಸರ್ಕಾರದವರು ಯಾವ ಕಾರ್ಯಕ್ರಮಗಳನ್ನು 
ಕೈಗೊಂಡಿದ್ದು ಸಹ ನನಗೆ ಕಂಡು ಬಂದಿಲ್ಲ. 

ಶ್ರೀ ರಾಮಕ್ಸಷ್ಣ ಹೆಗ್ಗಡೆ - ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯೇ ಮಲೆನಾಡು ಪ್ರದೇಶ. 
ಅಲ್ಲಿ ಏನೇನು ಕೆಲಸಗಳಾಗುತ್ತಿವೆ ಎನ್ನುವುದನ್ನು ವಿವರಿಸಬೇಕಾದ ಅಗತ್ಯವೇ ಇಲ್ಲು ರೈಲ್ವೆ 
ಆಗುತ್ತಿದೆ, ಬಂದರು ಆಗುತ್ತಿದೆ, ಈ ರೀತಿ ನಾನು ರೀತಿಯ ಕೆಲಸ ಕಾರ್ಯಗಳಾಗುತಿವೆ. 


ಪ್ರತಿಭಾವಂತ ಸಂಸದೀಯ ಪಟು 163 

ಶ್ರೀ ಎಸ್‌. ಗೋಪಾಲಗೌಡ - ಹಿಂಬೆ ಇದ್ದೆ ಮಲೆನಾಡಿನ ಅಭಿವೃದ್ದಿ ಮಂಡಳಿಯ 
ಸಲಹೆಗಳನ್ನು ಮೂರನೆಯ ಪಂಚೆವಾರ್ಷಿಕ ಯೋಜನೆಯಲ್ಲಿ ಸೇರಿಸಿ ಅನೆಂತರ ಆ 
ಮಂಡೆಳಿಯು ಅಗತ್ಯವಿಲ್ಲವಿಂದು ರದ್ದು ಮಾಡಿದರು ಎಂದು ಹೇಳಿದರು. ಹಾಗಾಬೆರೆ 
ಮೂರನಿಯ ಪಂಚವಾರ್ಷಿಕ ಯೋಜನೆಯಲ್ಲಿ ಮಲಿವಾಡಿನ ಪ್ರಗತಿ, ಸನ್ನಿವೇಶ ಜನಜೀವನ 
ಇಪುಗಳ ಕಥೆ ಲಕ್ಷ ಹೊಟ್ಟು ವಿಲೇಷವಾದ ಕಾರ್ಯಕ್ರಮಗಳನ್ನೇನವಾಬರೂ ಪಂಚವಾರ್ಷಿಕ 
ಯೋಜನೆಯಲ್ಲಿ ಆಳಐಡಿಸಿಕೊಂಡು ಅವುಗಳನ್ನು ಕಾರ್ಯಗತೆ ಮಾಚುತ್ತಿದ್ದೀರಾ? 

ಶ್ರೀ ರಾಮಕೃಷ್ಣ ಕುಗ್ಗತಿ - ಸೇಟ್‌ ಡೆವಲಪ್‌ಮೆಂಟ್‌ ೌನ್ಸಿಲ್‌ನಲ್ಲಿಯಾರು ಯಾರು 
ಮಾನ್ಯ ಸರಸ್ಯರು ಇರುತಾಬಿಯೋ ಅಮರೆಲ್ಲರೂ ಮಲೆನಾಡಿನ ಅಭಿಬ್ಬದ್ದಿಯ ಬಗ್ಗೆ ಮಲೆವಾಡಿನ 
ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಬಹುದು. ಹಿಂದೆ ಯಾವ ತರಹ 
ಅಭಿವೃದ್ದಿ ಮಂಜಳಿ ಇತ್ತೋ ಅದು ಕೇವಲ ಅಡ್ಡೆ ಜರಿ ಬಾಡಿಯಾಗಿತ್ತು. ಬರೀ ಸಲಹೆಯನ್ನು 
ಕೊಡುವದು ಮಾತ್ರೆ ಅದರ ಕಂಸಮಾಗಿತ್ತು. ಬರೀ ಅಡ್ಜೆಜರಿ ಅಧಿಕಾರವಿರುವ ಬೋರ್ಡನ್ನು 
ಮಾಡಿದರೆ ಆದರಿಂದ ಯಾಷಿ ಪ್ರಯೋಜಚಿಚೂ ಆಗುಪ್ರದಿಲ್ಲ. ಯಾವ ಅಭಿವೃದ್ಧಿಯೂ 
ಆಗುವುದಿಲ್ಲ ಎಂದು ನನ್ನೆ ಅಮುಭವ. 3 ದೃಷ್ಟಿಯಿಂದ ಅದನ್ನು ಕಿಬಿಟ್ಟೆವ. ಇನ್ನು ಹಿಂಬೆ 
ಇದ್ದ ಮಲೆವಾಚು ಅಭಿವೃದ್ದಿ ಏ »ುಂಡಳಿಯ ಸಲಹೆಗಳನ್ನು ಮೂರನೆಯ ಪಂಚೆವಾರ್ಷಿಕ 
ಯೋಜನೆಯಲ್ಲಿ ಸೀರಿಸಿದೆ. ಅದರಂತೆ ಕಾರ್ಯಕ್ರಮಗಳು ವೆಡೆಯುತಿವೆ. 


(4) ಕಾಫಿ ಸಾಗುವಳಿ ದರಖಾಸ್ತು ಭೂಮಿಗೆ ವಿಧಿಸುವ ಶುಲ್ಕದ ಬಗ್ಗೆ 
(ದಿನಾಂಕ: 26-3-1964) 
Will the Government be picased to state:- 


(a) whether they are aware that an upset price ranging from Ks. 
500 to Rs. 2,000 per acre is being levied in respect of Darkhast 
lands that are being sanctioned for coffee cultivation in 
Chickmagalur District; 


(b) whether it is a fact that an upset price of Rs. 20 to Rs. 40 per 
acrc was being levied formerly; 


(c) If so, the action they intend to take with a view to hclp the 
agriculturists? 


A. Sri MV. KRISHANAPPA (Minister for Revenue):- 
(a) No. 


(b) No Under Government Circular No. RD 11] LAD GF, dated 
Oth March 1961 the minimum upset price was fixed at Rs. 40 


164 ಬಿ.ಎಲ್‌. ಸುಬ್ದದ್ದ 


per acre and the minimum upset price was fixed at Rs. 100 
per acre. The maximum has since been removed under 
Government Order No. RD 24 LMD 63, dated 6th August 
1963. 


(c) No. action need to taken as the upset price levied depends 
upon the fertility of the soil, its location and other factors. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - 1961ನೇ ಇಸವಿಯಲ್ಲಿ 40 ರೂಪಾಯಿಗಳು 
ಎಕರೆಗೆ ಇದ್ದುದು 1963 ರಲ್ಲಿ ಬದಲಾವಣೆಯಾಗಬೀಕಾದರೆ ಸರ್ಕಾರದವರು ಯಾವುದಾದರೂ 
ವರದಿಯನ್ನು ಎಲ್ಲಿಂದಾದರೂ ತರಿಸಿ ಆ ರೀತಿ ಮಾಡಿದ್ದಾರೆಯೆ? 


ಶ್ರೀ ಎಂ.ವಿ. ಕೃಷ್ಣಪ್ಪ - ಮೊದಲು ಕಾಫಿ ಕಲ್ಪಿವೇಷನ್ನಿಗೆ ಎಕರೆಯೊಂದಕ್ಕೆ ಕನಿಷ್ಠ 
ಬೆಲೆ 40 ರೂಪಾಯಿಗಳೆಂದು ಇಟ್ಟಿದ್ದರು. ಪರಮಾವಧಿ ಬೆಲೆ 100 ರೂಪಾಯಿಗಳೆಂದು 
ಇಟ್ಟಿದ್ದರು. ಕೆಲವು ಪ್ಲಾಂಟರ್ಸ್‌ ದುರಪಯೋಗಪಡಿಸಿಕೊಂಡು ಎನ್‌ಕ್ರೋಚ್‌ಮೆಂಟ್‌ 
ಮಾಡುವದಕ್ಕೆ ಪ್ರಯತ್ನಪಟ್ಟರು. ಎನ್‌ಕ್ರೋಚ್‌ಮೆಂಟ್‌ ಮಾಡಿದ ಲ್ಯಾಂಡನ್ನು ಅವರು 
ಕನ್‌ಫರ್ಮ್‌ ಮಾಡಬೇಕಾದರೆ 100 ರೂಪಾಯಿಗಳ ಮೇಲೆ ಹೋಗುವ ಹಾಗಿರಲಿಲ್ಲ. 
ದೊಡ್ಡ ದೊಡ್ಡ ಪ್ಲಾಂಟರ್ಸ್‌ ಅಲ್ಲಿದ್ದುದರಿಂದ, ಅವರಲ್ಲಿ ಬೇಕಾದಷ್ಟು ಹಣವಿದ್ದುದರಿಂದ, ಆ 
ಭಾಗದಲ್ಲಿ ಹೆಚ್ಚಿಗೆ ಎನ್‌ಕ್ರೋಚ್‌ಮೆಂಟ್‌ ಆಗುತ್ತಿದ್ದುದರಿಂದ ಪರಿಮಾವಧಿ ಬೆಲೆಯನ್ನು 
ಜಾಸ್ತಿ ಮಾಡಬೇಕೆಂದು ರೂಲ್ಲನ್ನು ಬದಲಾವಣೆ ಮಾಡಿ ಹೋದ ವರ್ಷದಿಂದ ಕೆಲವು 
ಪ್ರಕರಣಗಳಲ್ಲಿ ಸಾವಿರ ರೂಪಾಯಿಗಳನ್ನು ಪರಮಾವಧಿ ಬೆಲೆಯೆಂದು ಎನ್‌ಕ್ರೋಚ್‌ಮೆಂಟ್‌ 
ಜಾಸ್ತಿ ಮಾಡುವವರಿಗೆ ವಿಧಿಸುತ್ತಿದ್ದೇವೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಎನ್‌ಕ್ರೋಚ್‌ಮೆಂಟ್‌ ವಿಷಯವಲ್ಲ ನಾನು 
ಕೇಳುತ್ತಾ ಇರುವದು. ಹೊಸದಾಗಿ ದರಖಾಸ್ತು ಮಾಡುವ ರೈತರಿಗೆ ಜಮೂನು ಕೊಡಬೇಕಾದರೆ 
ಎಹೆಗೆ ಸಾವಿರ ರೂಪಾಯಿಗಳ ಪರಮಾವದಿ ಬೆಲೆ ಬೀಳುವದಾದರೆ, ಭೂಮಿಯ ಫಲವತ್ತತೆ, 
ಜಮಿೂನಿರತಕ್ಕ ಸ್ಥಳ ಮತ್ತು ಇತರ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಕನಿಷ್ಟ ಬೆಲೆಯನ್ನು 
ನಿಗದಿ ಮಾಡಲಾಗುವುದೆಂದು ಉತ್ತರದಲ್ಲಿ ಹೇಳಿದ್ದಾರೆ. ಆದರೆ ಇದನ್ನು ಹಾಕಬೇಕಾದರೆ 
ಅದಕ್ಕೆ ಬೇಕಾದ ವರದಿಯನ್ನು ತರಿಸಿಕೊಂಡಿದ್ದೀರಾ? 


ಶ್ರೀ ಎಂ.ವಿ. ಕೃಷ್ಣಪ್ರ - ನಮಲ್ಲಿ ದಿನಾಗಲೂ ವರದಿಗಳು ಬರುತ್ತಲಿರುತ್ತವೆ. 
ಎನ್‌ಕ್ರೋಚ್‌ಮೆಂಟ್‌ ಮಾಡಿ ದರಖಾಸ್ಟ್‌ ಮುಖಾಂತರ ಕೇಳುತ್ತಾರೆ. ಎನ್‌ಕ್ರೋಚ್‌ಮೆಂಟ್‌ 
ಮಾಡಿದ್ದೇವೆ, ನಮಗೆ ಕನ್‌ಫರ್ಮ್‌ ಮಾಡಿ ಎಂದು 15-25-30 ಎಕರೆಗಳಷ್ಟು ಜಮೂನನ್ನು 
ಎನ್‌ಕ್ರೋಚ್‌ ಮಾಡಿ ಕೇಳಿರುತ್ತಾರೆ. ಅದನ್ನು ಬರೀ ಕಾಫಿ ಬೆಳೆಗೇ ಕೊಡುವುದರಿಂದ 
ಈಗ ಇರುವ ರೂಲ್ಸ್‌ ಪ್ರಕಾರ 10 ರೂಪಾಯಿಗಳಿಗೆ ಮೇಲೆ ಪರಮಾವಧಿ ಬಚಿಲೆ 


ಪತಿಭಾವಂತ ಸಂಸದೀಯ ಪಟು 165 


ಹೋಗಬಾರದು ಎಂದಿರುವಾಗ ಅದನ್ನು ಈಗ ಬದಲಾವಣೆ ಮಾಡಿ ಸರ್ಕಾರಕ್ಕೆ ಹಣ 
ಹೆಚ್ಚಿಗೆ ಬರಲೆಂದು ಕೆಲವು ಕೀಸುಗಳಲ್ಲಿ ಎಕರೆಗೆ ಸಾವಿರ ರೂಪಾಯಿಗಳನ್ನು ಹಾಕುತ್ತಿದ್ದೇವೆ. 
ಆದರೆ ನಾರ್ಮಲ್ಲಾಗಿ ಕೊಡುವ ಜನಗಳಿಗೆ 40 ರಿಂದ 100 ರೂಪಾಯಿಗಳಿಗಿಂತಲೂ 
ಹೆಚ್ಚಿಗೆ ಹಾಕುವುದಿಲ್ಲ. . ಕೆಲವ ಕೇಸುಗಳಲ್ಲಿ 100-150-300 ಹೀಗೆ ಎಕರೆಯೊಂದಕ್ಕೆ 
ಕನಿಷ್ಠ ಮತ್ತು ಪರಮಾವಧಿ ಬೆಲೆಗಳನ್ನು ಕೊಡುತ್ತಿದ್ದಾರೆ. 

Sri. AP. APPANNA - It is the policy of the Government that if 
the coffee planters encroch on the neighbouring land and if they apply 
for the same, it will be granted to them by collecting a penal rate? 


Sri. M.V. Krishnappa - There are some cases where they have 
encroached and raised coffee plantations. After some time they apply 
to us, They apply to us four or five year or ten years afterwards and in 
such cases we will have to confirm the land to those parties and we 
levy a penal price and try to get as much money as possible for the 
Government. 

ಶ್ರೀ ಬಿ.ಎಚ್‌. ಲಕ್ಷ ಯ್ಯ - (ಸಿ) ಪ್ರಶ್ನೆಗೆ ಉತ್ತರವಾಗಿ ಭೂಮಿಯ ಘಲವತ್ತತೆ 
ಜಮೀನಿರತಕ್ಕ ಸ್ಥಳ ಮತ್ತು ಇತರ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಕನಿಷ್ಠ ಬೆಲೆಯನ್ನು 
ಗೊತ್ತು ಮಾಡಲಾಗುವುದರಿಂದ ಈ ಬಗ್ಗೆ ಯಾವ ಕ್ರಮವನ್ನಾಗಲೀ ಕೈಗೊಳ್ಳಬೇಕಾದ ಅವಶ್ಯಕತೆ 
ಇರುವುದಿಲ್ಲ ಎಂದು ಹೇಳಿದ್ದೀರೀ, ಆ ಜಮೀನಿನ ಬೆಲೆಯನ್ನು ನಿರ್ಧಾರ ಮಾಡುವವರು 
ಯಾರು, ಅವರು ಬೆಲೆಯನ್ನು ನಿರ್ಧಾರ ಮಾಡುವಾಗ ಯಾವ ನೀತಿಯನ್ನು ಅನುಸರಿಸುತ್ತಾರೆ? 

ಶ್ರೀ ಎಂ.ವಿ. ಕೃಷ್ಣಪ್ಪ - ಡೆಪ್ಯೂಟಿ ಕಮಿಷನರು ಅದರ ಬೆಲೆಯನ್ನು ನಿರ್ಧಾರ 
ಮಾಡುತ್ತಾರೆ ಮತ್ತು ಡಿವಿಜನಲ್‌ ಕಮಿಷನರು ನಿರ್ಧಾರ ಮಾಡುತ್ತಾರೆ. ಸಾಮಾನ್ಯವಾಗಿ 
ಡಿವಿಜನಲ್‌ ಕಮಿಷನರೇ ಆ ಕೆಲಸವನ್ನು ಹೆಚ್ಚು ಮಾಡುತ್ತಾರೆ. ಡಿವಿಷನಲ್‌ ಕಮಿಷನರು 
ಸಾಮಾನ್ಯವಾಗಿ ಹೆಚ್ಚಿಗೆ ಟೂರ್‌ ಮಾಡುವದರಿಂದ ಅವರು ಯಾವ ಯಾವ ಏರಿಯಾದಲ್ಲಿ 
ಕಾಫಿ ಬೆಳೆಯಬಹುದು ಎಂಬುದನ್ನು ಲಿಸ್ಟ್‌ ಮಾಡಿಕೊಂಡು ಇಟ್ಟುಕೊಂಡಿದ್ದಾರೆ. ಆ 
ಏಿರಿಯಾದಲ್ಲಿ'ಜಮೀನಿಗೆ ಅವರು ಸ್ವಲ್ಪ ಜಾಸ್ತಿ ಬೆಲೆಯನ್ನು ನಿರ್ಧಾರ ಮಾಡುತ್ತಾರೆ. 


ಶ್ರೀ ಎಚ್‌.ಆರ್‌. ಕೇಶವಮೂರ್ತಿ - ಡಿವಿಜನಲ್‌ ಕಮಿಷನರು ಆ ಜಮೀನಿಗೆ 
ವ್ಯಾಲ್ಕೂಯೇಷನ್‌ ಫಿಕ್ಸ್‌ ಮಾಡುವಾಗ ರೆವೆನ್ಯೂ ಆಫೀಸರು ಆ ಜಮೀನನ್ನು ಮಹಜರ್‌ 
ಮಾಡಿ ಅದಕ್ಕೆ ಎಷ್ಟು ಬೆಲೆಯನ್ನು ನಿಗದಿ ಮಾಡಬಹುದು ಎಂಬುದನ್ನು ಹೇಳಿರುತ್ತಾರೆಯೇ? 
ರೆವೆನ್ಯೂ ಆಫೀಸರು ಆ ಜಮೀನನ್ನು ಮಹಜರ್‌ ಮಾಡಿ ಆ ಜಮೀನಿಗೆ ಎಷ್ಟು ಬೆಲೆಯನ್ನು 
ಫಿಕ್ಸ್‌ ಮಾಡಬಹುದು ಎಂಬುದನ್ನು ಹೇಳದೆ ಡಿವಿಜನಲ್‌ ಕಮೀಷನರೇ ಆ ಜಮೀನಿಗೆ 


166 ಬಿ.ಎಲ್‌. ಸುಬಮ್ನು 
ಬಲಲ 


ಒಂದು ಸಾವಿರ ರೂಪಾಯಿಗಳ ಬೆಲೆಯನ್ನು ಫಿಕ್ಸ್‌ ಮಾಡಿದರೆ ಅದೇ ಬೆಲೆಯೇ ಆಮೇಲೆ 
ಖಾಯಂ ಆಗಿ ಫಿಕ್ಸ್‌ ಆಗಿ ಬರುತ್ತದೆ. ಇದರಿಂದ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿ 
ಕೊಟ್ಟ ಹಾಗೆ ಆಗುತ್ತದೆ ಅಲ್ಲವೇ? 

ಶ್ರೀ ಎಂ.ವಿ. ಕೃಷ್ಟಪ್ಪ - ಆಯಾ ಜಮೀನುಗಳಿಗೆ ಸಂಬಂಧಪಟ್ಟಂತೆ, ಆ ಜಮೀನಿನ 
ಫಲವತ್ತತೆ ಜಮೀನಿರತ್ಯ ಸ್ಥಳಿ ಇತ್ಕುದಿ ವಿವರಗಳನ್ನು ಪಟೇಲರು ಮತ್ತು ಶ್ಯಾನುಭೋಗರಿಂಬಲೂ 
ಸರ್ಕಾರದವರು ತರಿಸಿಕೊಂಡಿರುತ್ತಾರೆ. ಜೊತೆಗೆ ಡೆಪ್ಯೂಟಿ ಕಮೀಷನರು ಮತ್ತು ಡಿವಿಜನಲ್‌ 
ಕಮಿಷನರು ಆ ಸ್ಥಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಕಾಫಿ ಬೆಳೆಯತಕ್ಕ ಜಮೀನಿಗೆ 
ನ್ಯಾಯವಾದ ಬೆಲೆಯನ್ನು ಫಿಕ್ಸ್‌ ಮಾಡುತ್ತಾರೆ. ಆದರ ಬೆಲೆಯನ್ನು ಡಿವಿಜನಲ್‌ ಕಮೀಷನರು 
ಸ್ವಲ್ಪ ಕಡಿಮೆ ಬೇಕಾದರೂ ಮಾಡಬಹುದು ಅಥವಾ ಸ್ವಲ್ಪ ಹೆಚ್ಚು ಬೇಕಾಬರೂ ಮಾಡಬಹುದು. 

ಶ್ರೀ ಕೆ.ಎಚ್‌. ರಂಗವಾಥ್‌ - ಕಾಫೀ ವ್ಯವಸಾಯಕ್ಕಾಗಿ ಮಂಜೂರು 
ಮಾಡಲಾಗುತ್ತಿರುವ ದರಖಾಸ್ತು ಜಮೀನುಗಳ ಸಂಬಂಧದಲ್ಲಿ ಎಕರೆಯೊಂದಕ್ಕೆ 50) 
ರೂಪಾಯಿಗಳಿಂದ 2000 ರೂಪಾಯಿಗಳವರೆಗೆ ಬೆಲೆಯನ್ನು ವಿಧಿಸುತಿರುವುದು ತಮ್ಮ 
ಗಮನಕ್ಕೆ ಬಂದಿದೆಯೇ ಎಂದು ಕೀಳಿದ್ದಕ್ಕೆ ಗೊತ್ತಿಲ್ಲ ಎಂದು ಹೇಳಿದ್ದೀರಿ. ಈ ಸಂಬಂಧದಲ್ಲಿ 
ಒಂದು ಕೇಸು ಹೈಕೋರ್ಟಿನಲ್ಲಿರುವುದು ತಮ್ಮಗಮನಕ್ಕೆ ಬಂದಿದೆಯೇ? 


ಶ್ರೀ ಎಂ.ವಿ. ಕೃಷ್ಣಪ್ರ - ಅಂಥಾದ್ದು ಒಂದೆರಚು ಕೇಸುಗಳು ಇರಬಹುದು, ಅದನ್ನು 


NOS Ru 

ಸರ್ಕಾರದ ಗಮನಕ್ಕೆ ತಂದರೆ ಅದನ್ನು ಪರಿಶೀಲಬಿ ಮಾಡುತ್ತೇವೆ. 

ಶ್ರೀ ಬಿ.ಎಚ್‌. ಲಕ್ಷಣಯ್ಯ - ಕಾಫಿ ಬೆಳೆಗಾರರಿಗೆ ಕಾಫಿ ಸಾಗುವಳಿಗೋಸ್ಕರ 
ದರಖಾಸ್ಸು ಜಮೀನನ್ನು ಕೊಡುವಾಗ ಅವರು 500 ರೂಪಾಯಿಗಳನ್ನು ಡಿಪಾಜಿಟ್‌ 
ಮಾಡಬೇಕೆಂದು ಡಿವಿಜನಲ್‌ ಕಮೀಷನರು ಒಂದು ನಿರ್ಣಯವನ್ನು ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಮತ್ತು ಅದು ದರಕಾಸ್ತು ರೂಲ್ಲಿನಲ್ಲಿ ಇದೆಯೇ? 

ಶ್ರೀ ಎಂ.ವಿ. ಕೃಷ್ಣಪ್ಪ - ಅದು ರೂಲ್ಸ್‌ನಲ್ಲಿ ಇಲ್ಲ. ಕೆಲವರು ಕಾಫಿ ವೃ್ಯವಸಾಯಕ್ಕಾಗಿ 
ಒಂದು ಜಮೊೂನನ್ನು ತೆಗೆದುಕೊಂಡು ಅದನ್ನು ಮಾಡಿಕೊಳ್ಳುತ್ತಾರೆ. ಅದಕ್ಕೋಸ್ಕರ ಕೆಲವು 
ಕಡೆ ಕಾಫಿ ವ್ಯಸಾಯಕ್ಕಾಗಿ ಭೂಮಿಯನ್ನು ಕೊಡಬೇಕಾದರೆ 500 ರೂಪಾಯಿ ಡಿಪಾಜಿಟ್‌ 
ಇಡಬೇಕೆಂದು ಡಿವಿಜನಲ್‌ ಕಮೀಷನರ್‌ ಮಾಡಿದ್ದಾರೆ. Unless you have Rs. 500 
to raise coffee plantation, it is not good for your to take land and then 
5el] i, ಈ ದೃಷ್ಠಿಯಿಂದ ಡಿವಿಜನಲ್‌ ಕಮೀಷನರು ಅವರ ಒಂದು ಪರ್ನನಲ್‌ 
ಅಭಿಪ್ರಾಯವನ್ನು ಅವರು ಕೊಟ್ಟರು. ಆ ವಿಷಯವನ್ನು ಅವರು ನನಗೆ ಹೇಳಿದ್ದಾರೆ. 
ಆದರೆ ಅದು ರೂಲ್ಲಿನಲ್ಲಿ ಇಲ್ಲ. Divisional Commissioner cannot insist that 
every one who takes land for coffee growing should deposit Rs. 500 
per acre. 


ಪ್ರತಿಬಾಜಂತ ಸಂಸದೀಯ ಪಟು 167 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ- ದೇಶಕ್ಕೆ ಹೆಚ್ಚಿನ ಸಂಪಾದನೆಯನ್ನು ಒದಗಿಸತಕ್ಕೆ 
ಕಾಫೀ ಬೆಳೆಯನ್ನು ಬೆಳೆಯತಕ್ಕೆ ರೈತರು 5 ವರ್ಷಗಳವರೆಗೂ ಯಾವ ಸಂಪಾದನೆಯೂ 
ಇಲ್ಲದೆ ಕೆಲಸ ಮಾಡುತ್ತಾರೆ. ಆದ್ದರಿಂದ ಅವರಿಗೆ 1961ನೇ ಇಸವಿಯಲ್ಲಿ ಇದ್ದಂತಹ 
ಅನುಕೂಲವನ್ನು ಒದಗಿಸುವುದಕ್ಕೆ ಪ್ರಯತ್ನ ಮಾಡುತ್ತೀರಾ? 

ಶ್ರೀ ಎಂ.ವಿ. ಕೃಷ್ಣಪ್ಪ - ಕಾಫಿ ಪ್ಲಾಂಟೇಚಬ್ನಿಗೆ ಪ್ರೋತ್ಸಾಹ ಕೊಡಬೇಕೆಂದು ಸರ್ಕಾರಬ 
ಉಚ್ಚೇಶ ಇದೆ. ಕೇಂದ್ರ ಸರ್ಕಾರದವರೂ ಸಹೆ ಕಾಫೀ ಪ್ಲಾಂಟೇಷನ್ನಿಗೆ ಸೀಲಿಂಗ್‌ ಹೆಚ್ಚಿಗೆ 
ಅನ್ವಯಿಸಬೇಡಿ ಅವರಿಗೆ ಒಂದು ಕನ್‌ಸೆಷೆನ್‌ ಕೊಡಿ ಎಂದು ಹೇಳುತ್ತಿದ್ದಾರೆ. ಅದಕ್ಕೋಸ್ಕರ 
ಒಬ್ಬರು ಸೈಷಲ್‌ ಆಫೀಸರನ್ನೇ ಇಟ್ಟು ದರಕಾಸ್ತು ಜಮೀನನ್ನು ಡಿನ್‌ಪೋಸ್‌ ಮಾಡುತ್ತಿದ್ದೇವೆ. 
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫೀ ಬೆಳೆಯುವುದಕ್ಕೋಸ್ಕರ ಬೇಕಾದಷ್ಟು ಜಮೀನನ್ನು 
ಕೊಟ್ಟಿದ್ದೇವೆ. ಈಗ ಇತ್ತೀಚೆಗೆ ಏನಾಗಿದೆಯೆಂದರೆ ಕಾಫೀ ವೃವಸಾಯಕ್ಕೋಸ್ಕರ ದರಕಾಸ್ತು 
ಜಮೀನನ್ನು ಕೊಟ್ಟರೆ ಅದರಲ್ಲಿರತಕ್ತ್ಕ ಮರಗಳನ್ನೆಲ್ಲಾ ಕಡಿದು ಕೆಲವರು ಹಣವನ್ನು 
ಮಾಡಿಕೊಳ್ಳುತ್ತಿದ್ದಾರೆಂದು ಕಂಪ್ಲೆಂಟ್‌ ಬಂದಿರುವುದರಿಂದ ಅದನ್ನು ಸ್ವಲ್ಪ ರಿಸ್ಸಿಕ್ಟ್‌ 
ಮಾಡಬೇಕೆಂದು ಅದಕ್ಕೆ ಸ್ವಲ್ಪ ರಿಸ್ಸಿಕ್ಷನ್‌ ತಂದಿದ್ದೇವೆ. 


ಷಿ 
Sri. A.P. Appanna - Has it come to the notice of the Government 
that where simall planters have enroached small arcas they have been 
forcibly evicted and where big planters have enroached on 70 to 80 
acres. instead of evicting them they are confirmed by Government? 
Mr. Speaker - These are individual instances, about which it is 
not good to put question during question hour. Ido not say these arc not 


relevant, but these are not good queslions. 


Sri AP. Appanna - We only to bring to the notice of the 
Government. 

Sri S. Nijalingappa - May I say a word in this regard? 1 received 
complaints in this behalf and I have asked that a thorough enquiry be 
made. We have also said that poor people should not be put to hardships 
in this behalf. 

(12) ಚಿಕ್ಕಮಗಳೂರು ಪಾಲಿಟೆಕ್ಸಿಕ್‌ನಲ್ಲಿ ಆಟೊಮೊಬೈಲ್‌ ಎಂಜಿನಿಯರಿಂಗ್‌ 

ವಿಭಾಗ ತೆರೆಯುವ ಬಗ್ಗೆ 
(ದಿನಾಂಕೆ; 11-3-1966) 


Will the Government be pleased to state:- 


168 | ಬಿ.ವಿಲ್‌. ಸುಬ್ದಮ್ದ 


{a) whether they have received any report regarding the 
necessity of any automobile engineering ‘section in the 
Polytechnic Institute of Chickmagalur. 


{b) whether they are aware of the necessity of the said section 
in view of a large number of motor vehicles and workshops 
in Chickmagalur; 


(c) whether they intend to start the same this year? 

A. Sri. SR. KANTHI (Minister of Education).- 

(a) No. 

(b) No. 

(c) No. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಚಿಕ್ಕಮಗಳೂರಿನಲ್ಲಿರುವ ಪಾಲಿಟಿಕ್ಸಿಕ್‌ 
ಇನ್‌ಸ್ಪಿಟ್ಯೂಟ್‌ನಲ್ಲಿ ಆಟೋಮೋಚಬೈಲ್‌ ಇಂಜಿನಿಯರಿಂಗ್‌ ವಿಭಾಗದ ಅವಶ್ಯಕತೆ ಇರುವ 
ಬಗ್ಗೆ ವರದಿ ಬಂದಿಲ್ಲ ಎಂದು ಹೇಳಿದ್ದೀರಿ. ಅಲ್ಲಿ ಮೋಟಾರು ವಾಹನಗಳು ಹಾಗೂ 
ವರ್ಕ್‌ಷಾಪುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಅಲ್ಲಿ ಅದರ ಅವಶ್ಯಕತೆ ಇದೆ. 
ಆದ್ದರಿಂದ ಆ ಪಾಲಿಟೆಕ್ಸಿಕ್‌ ಇನ್‌ಸ್ಟಿಟ್ಯೂಟ್‌ನಲ್ಲಿ ಆಟೋಮೋಚೈೆಲ್‌ ಇಂಜಿನಿಯರಿಂಗ್‌ 
ಡಿಪ್ಲೋಮ ತರಗತಿಯನ್ನು ತೆರೆಯಬೇಕೆಂಬ ಬಗ್ಗೆ ತಮಗೆ ವರದಿ ಬಂದಿದೆಯೇ, ಅದರ 
ಬಗ್ಗೆ ತಾವೇನಾದರೂ ಪ್ರಯತ್ನ ಮಾಡುತ್ತೀರಾ? 

ಶ್ರೀ ಎಸ್‌.ಆರ್‌. ಕಂಠಿ - ನಮಗೆ ವರದಿ ಬಂದಿಲ್ಲ. ಅದನ್ನು 
ಮಾಡವುದಕ್ಕಾಗುವುದಿಲ್ಲ ಏತಕ್ಕೆಂದರೆ, 1966-67ನೇ ಇಸವಿಯಲ್ಲಿ ಹೊಸ ವಿಭಾಗವನ್ನು 
ಮಾಡುವುದಕ್ಕಾಗುವುದಿಲ್ಲ. ಈಗ ಇದ್ದದ್ದನ್ನು ಸರಿಯಾಗಿ ನೋಡಬೇಕು. ಈಗಾಗಲೇ 
ನಮ್ಮ ರಾಜ್ಯದಲ್ಲಿ ಆಟೋಮೋಚಬೈಲ್‌ ಇಂಜಿನಿಯರಿಂಗ್‌ ಡಿಪ್ಲೋಮಾ ಬೆಂಗಳೂರು, 
ಮೈಸೂರು ಮತ್ತು ಮಂಗಳೂರಿನಲ್ಲಿ ಇದೆ. ಇನ್ನು ಅದನ್ನು ಹೆಚ್ಚು ಮಾಡಬೇಕಾದರೆ ಅದು 
ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಡ್ರಾಫ್ಸಿನಲ್ಲಿ ಇದೆ, ಆಗ ಬೇಕಾದರೆ ಮಾಡೋಣ. 


ಶ್ರೀ ಕೆ. ಲಕ್ಕಪ್ಪ - ಈಗ ಪಾಲಿಟೆಕ್ಸಕ್‌ ಇನ್ಸಿಟ್ಕೂಟ್‌ನಲ್ಲಿ ಸಿವಿಲ್‌ ಇಂಜಿನಿಯರಿಂಗ್‌ 
ಡಿಪ್ಲೋಮಾವನ್ನು ಪಾಸು ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕದೆ ಇರುವುದರಿಂದ 
ಈಗ ಆಟೋಮೋಚಬೈಲ್‌ ಇಂಜಿನಿಯರಿಂಗ್‌ ಡಿಪ್ಲೊಮೋವನ್ನು ತೆರೆಯುವ ಅವಶ್ಯಕತೆ 
ಇದೆಯಲ್ಲವೇ? 


ಪ್ರತಿಭಾವಂತ ಸಂಸದೀಯ ಪಟು 169 


ಶ್ರೀ ಎಸ್‌.ಆರ್‌. ಕಂಠಿ - ಈ ಆಟೋಮೋಚಬೈಲ್‌ ಇಂಜಿನಿಯರಿಂಗ್‌ ವಿಭಾಗ 
ಈಗಾಗಲೇ ನಮ್ಮರಾಜ್ಯದಲ್ಲಿ 3 ಕಡೆ ಇದೆ. ಇನ್ನು ಇದಕ್ಕೆ ಹೆಚ್ಚಿನ ಅವಶ್ಯಕತೆ ಇದೆಯೇ 
ಇಲ್ಲವೇ ಎಂಬುದನ್ನು ನೋಡಿಕೊಳ್ಳೋಣ. 4ನೇ ಪಂಚವಾರ್ಷಿಕ ಯೋಜನೆಯ ಡ್ರಾಫಿನಲ್ಲಿ 
ಅದನ್ನು ಸೇರಿಸಿದೆ, ಮುಂದೆ ಅದಕ್ಕೆ ಮನ್ನಣೆ ಸಿಕ್ಕಿದರೆ ಮಾಡೋಣ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಸಿವಿಲ್‌ ಇಂಜಿನಿಯರಿಂಗ್‌ ಡಿಪ್ಲೋಮಾಕ್ಕೆ ಅವಶ್ಯಕತೆ 
ಹೆಚ್ಚು ಇಲ್ಲದೆ ಇರುವುದರಿಂದ ಕೆಲವು ಕಡೆ ಆಟೋಮೋಟಬೈೆಲ್‌ ಇಂಜಿನಿಯರಿಂಗ್‌ 
ತೆರೆದಿದ್ದಾರೆ. ಆದ್ದರಿಂದ ಉಪಯುಕ್ತವಾದ ಸ್ಥಳಗಳಲ್ಲಿ ಸರ್ಟಿಫಿಕೇಟ್‌ ವಿಭಾಗವನ್ನು ತೆರೆಯುವ 
ಅಭಿಪ್ರಾಯ ಇದೆಯೇ? 

ಶ್ರೀ ಎಸ್‌.ಆರ್‌. ಕಂಠಿ - ಸರ್ಟಿಫಿಕೇಟ್‌ ವಿಭಾಗವನ್ನು ತೆರೆಯುವುದು ಲೇಬರ್‌ 
ಡಿಪಾರ್ಟ್‌ಮೆಂಟಿನ ಕೆಲಸ. ಅದನ್ನು ನಾವ ಮಾಡುವುದಿಲ್ಲ. ಡಿಪ್ಲೊಮೋ ಮಾತ್ರ ನಾವು 
ಮಾಡುತ್ತೇವೆ. 


Mr. Speaker - Question hours is over. 
13. ಚಿಕ್ಕಮಗಳೂರು ಮತ್ತು ಕಡೂರು ತಾಲ್ಲೂಕುಗಳೆಲ್ಲ್ನಿ ಅಭಾವ 
ಪರಿಸ್ಥಿತಿ ಕುರಿತು 
(ದನಾಂಕ: 21-7-1966) 
Will the Minister for Revenue be pleased to state:- 


(a) Whether they are aware that the people of Chickmagalur 
and Kadur taluks are put to hardships due to scarcity of food 
and drinking water on account of failure of rains this year; 


(b) the relief measures taken by them in this behalf; 


(c) the number of applications received from both Chickmagalure 
and Kadur taluks for the sanction of takavi loans during this 
year; 

(d) the amount of loan sanctioned? 

A. SriM.V, Krishnappa (Minister for Revenue)- 

(a) Yes. 

(by In Kadur taluk 40 relief works al an estimated cost of Rs. 
69,641 and in Chickmagalur taluk 29 relief work at an 


estimated cost of Rs. 33, 600 have been taken for execution 
and they are in progress. 


170 ಬಿ.ಎಲ್‌. ಸುಬ್ಬು 


(c) Kadur Taluk 537 
Chickmagalur Taluk 739 (from affected villages) 99 
(from other villages) 
(b) Kadur Taluk 21,750 
Tn addition, a further amount of Rs. 20,G00 is expectcd to be 
sanctioned before the end of the financial year 1955 -66, 
Chickmagalire Taluk 53,100 
In addition, a further arnount of Rs. 5,900 is expected to be 
sanctioned before the end of the financial year 1905-66. 
ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಚಿಕ್ಕಮಗಳೂರು ಯಗೂ ಕೂರು ಜಿಲ್ಲೆಗಳಲ್ಲಿ 
ಆಬಾವ ಪರಿಸ್ತಿತಿ ಉಂಟಾಗಿದೆ ಎಂದು ಯಾವ ಯಾವ ಗ್ರಾಮಗಳಲ್ಲಿ ಕಂದಾಯವನ್ನು 
ಮಯೆನ್ಲೂ ಮಾಡೆ? ೀಕಿಂದು ಜಿಲ್ಲಾಧಿಕಾರಿಗಳು ಸರಕಾರಕ್ಕೆ ವರದಿ ಕಳುಹಿಸಿದ್ದಾಬೆ? 
ಪ್ರೀ ಎಂ.ಬಿ. ಕೃಷ್ಣಪ್ಪ - ಬಿಕ್ಕಮಗಳ. ರು ಜಿಲ್ಲೆಯಲ್ಲಿ ಕಸಬಾ ಹೋಬಳಿಯ 39 
ಗ್ರಾಮಗಳು ಲಕ್ಕ ಿಯತುರುವ 61 ಗ್ರಾಮಗಳು, ಅಂಬಳಿ, ಹೋಲಳಿಯಲ್ಲಿದುವೆ 
10 ಗ್ರಾ ಮಗಳು: ಇಲ್ಲಿನ ಭೈತರುಗಳಿಗೆ [A ಬಾದೆಬೆ ಕಷ್ಟೆಮಗಿರುವುದರಿಂದ ಇಲ್ಲಿ ಲ NS) ಲ್ಯಾಂಡ್‌ 


ದೆಜಿ ಸಮ್ಯೂ ಸೆಸ್‌ಖೆಂಡು ಮಾಜಚೀಕೆಂಯ ಇಬೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬವು - ಕೆಡೂರು ಜಿಲ್ಲೆಯಲ್ಲಿ ಎಷ್ಟು ಗ್ರಾಮಗಳಲ್ಲಿ 


[3 
ಕಂಯಾಯೆವನ್ನು ಮನ್ನಾ ಮಾಡಿಣೇಸೆಂದು ಇದ್ರೆ? 
ಶ್ರೀ ಎಂ.ವಿ. ಕೈಷ್ಣಪ್ಪ - ಕಡೊರು ತಾಲ್ಲೂಕು ಹಾಗೂ ಜಿಲ್ಲೆಯ ವಿವರಗಳು ಆಗೆ 


ನೆನ್ನೆ ಹತ್ತಿರ ಇಲ್ಲ. ತಾವು ಚಿಕ್ಕಮಗಳೂರು ಜಿಲ್ಲೆ ಕೇಳಿದ್ದೀರಿ ಅದನು ಸ ಹ 
ತಮಗೆ ಬೇಕಾದರೆ ಕಡೂರು ಜಿಲ್ಲೆಯ ವಿಸ ವರೆಗಳನ್ನು ತರಿಸಿಕೊಡುತ್ತೆ ಸೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬನಯ್ಮು- ನಮ್ಮಭಾಗದಲ್ಲಿರುವ ಗ್ರಾಮಗಳಲ್ಲಿರುವ ಬೈತರು 
ಬಹಳ ಛ ಕಷ್ಣಪರಿಸಿತಿಗೆ ಸಕ್ಕಿರುವುದರಿಂದೆ ಇವರಿಗಾಗಿ ತೆಕಾವಿ ಸಾಲಗಳನ್ನು ಜಾಸ್ತಿ ಕೊಟ್ಟು 
ವ್ಯಜಳುಯ ಮಾಚುವವರಿಗೆ ಅನುಕೊಲ ಮಾಡಿಕೊಡಲು ಸರಕಾರ ಯಾವ ಯಾವ ಕ್ರಮಗಳನ್ನು 


ಕೈಬೊಂಡಿದೆ? ಸರಕಾರ ಇದಕ್ಕಾಗಿ ಎಷ್ಟು ಪಣವನ್ನು ಪುನಃ ಮಂಜೂರು ಮಾದಡಿಬೆ? 


ಶ್ರೀ ಎಂ.ವಿ . ಕೃಷ್ಣಪ್ಪ - ಈಗಾಗಲೇ ಚಿಕ್ಕಮಗಳೂರು ಜಿಬ್ಲೆಗಾಗಿ ಸುಮಾರು ಒಂದೂವರೆ 

ಲಕ್ಷ ರೂಪಾಯಿಗಳಷ್ಟು ತಕುವಿ ಸಾಲಗಳನ್ನು ಕೊಡಲಾಗಿದೆ. ಈ ಸಾರಿ ಏನೋ ದೇವರ 

ಕೃಬಿಯಿಂದಬ ಕಳಸ ಹಾಗೊ ಮೂಡಿಗೆರ ಇಲೆಲ್ಲಾ ಬಹಳೆ ಬಾರಿಯಾದ ಮಳ ಬರುತ್ತಿದೆ 

ಎಂದು ಇವೊತ್ತು ಜಿಲ್ಲಾಧಿಕಾರಿಗಳು ನನಗೆ ತಿ ಸಿದರು ಬ ತ್ತು ಚಿಕ್ಕಮಗಳೂರಿನಲ್ಲಿ ಕೂಡ 

ಮಳೆಯಾಗಿ ಅಲ್ಲಿನ ಕಿರೆಗಳೆಲ್ಲಾ ತುಂಬಿವೆ ಎಂದು ತಿಳಿದು ಬಂದಿದೆ. ಇದರಿಂದ ಈಗ 
ಇಲ್ಲಿ ಜನಕ್ಕೆ ನೀರಿನ ತಾಪತ್ರಯವಿಲ್ಲ. 


ಪುತಿಬಾವಂತ ಸಂಸದೀಯ ಪಟು 171 


ಶ್ರೀ ಅಲ್ಲಂಕರಿಬಸಪ್ಪ - ಹೋದ ವರ್ಷ ನಮ್ಮ ಮೈಸೂರು ರಾಜ್ಯದಲ್ಲಿ ಅಭಾವ 
ಪರಿಸ್ಥಿತಿ ಇತ್ತು ಎಂದು ಸರಕಾರಕ್ಕೂ ಗೊತ್ತಿದೆ. ಆದರಿಂದ ಎಲ್ಲ ಕಡೆಗೂ ಸರಕಾರ 
ಸಹಾಯ ಮಾಡುತ್ತಿದೆ ಎಂದು ಹೇಳಿದರು. ಹಾಗಾದರೆ ನಮ್ಮಬಳ್ಳಾರಿ ಜಿಲ್ಲೆಗಾಗಿ ಏನು 
ಕೊಡಲಾಗಿದೆ? 


ಶ್ರೀ ಎಂ.ವಿ. ಕೃಷ್ಣಪ್ರ - ಎಲ್ಲೆಲ್ಲಿ ಅಭಾವವಿದೆಯೋ ಅದನ್ನು ನೋಡಿಕೊಂಡು 
ಆಯಾ ಜಿಲ್ಲೆಗಳಲ್ಲಿರುವ ಜಿಲ್ಲಾಧಿಕಾರಿಗಳೇ ಯೋಜನೆ ಮಾಡಿ ಸಹಾಯ ಮಾಡಬಹುದು, 
ಅವರಿಗೇ ಅಧಿಕಾರ ಕೊಡಲಾಗಿದೆ. ಸರಕಾರ ಇಲ್ಲಿಂದ ನೇರವಾಗಿ ಸಹಾಯ ಮಾಡುತ್ತಿಲ್ಲ. 
ಇದನ್ನು ಆಯಾ ಜಿಲ್ಲಾಧಿಕಾರಿಗಳೇ ಕೊಡಬೇಕೆಂದು ಕ್ಯಾಬಿನೆಟ್ಟಿನಲ್ಲೂ ತೀರ್ಮಾನವಾಗಿದೆ. 
ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಆಗಾಗ್ಗೆ ಅಭಾವದ ಜಾಗಗಳಿಗೆ ಹೋಗಿ ನೋಡಿಕೊಂಡು 
ಬಂದು ಸಾಕಷ್ಟು ಪರಿಹಾರ ಎಲ್ಲೆಲ್ಲಿ ಅಗತ್ಯವೋ ಅದನ್ನು ನೋಡಿಕೊಂಡು ಕೊಡಬಹುದು 
ಎಂದು ಅವರಿಗೇ ಸೂಚನೆ ಕೊಡಲಾಗಿದೆ. 

ಶ್ರೀ ಹೆಚ್‌.ಆರ್‌. ಕೇಶವಮೂರ್ತಿ - ಈಗ ಅಭಾವಕ್ಕೆ ಒಳಗಾಗಿರುವ ಪ್ರದೇಶದಲ್ಲಿರುವ 
ರೈತರು ಮುಂದಿನ ಪೈರನ್ನು ಬೆಳೆಸುವುದಕ್ಕೆ ಕಷ್ಟವಾಗಿದೆ. ಇಂತಹವರ ಪರಿಸ್ನಿಶಿಯನ್ನು 
ತಿಳಿದುಕೊಂಡು ಇಲ್ಲಿನ ಜನಗಳಿಗೆ ಹೆಚ್ಚು ಹೆಚ್ಚಾಗಿ ತಕಾವಿ ಸಾಲಗಳನ್ನು ಕೊಟ್ಟು ಮುಂದಿನ 
ಪೈರನ್ನು ಬೆಳೆಸಿಕೊಳ್ಳಲು ಸರಕಾರ ಸಹಾಯ ಮಾಡುತ್ತದೆಯೇ? 

ಶ್ರೀ ಎಂ.ವಿ. ಕೃಷ್ಣಪ್ಪ - ಮಳೆ ಬಂದ ಕೂಡಲೇ ರೈತರು ವ್ಯವಸಾಯ ಮಾಡುವುದಕ್ಕೆ 
ಆಗುವುದಿಲ್ಲ, ಈಗೇನೋ ನಮಗೆ ತಿಳಿದಂತೆ ಕಾವೇರಿ ನದಿಯಲ್ಲೂ ಕೂಡ ದಿನಕ್ಕೆ ಒಂದೆರಡು 
ಅಡಿಗಳಷ್ಟು ನೀರು ಹೆಚ್ಚಾಗಿ ಬರುತ್ತಿದೆ. ಆದರೆ ನೀರು ಬಂತು ಎಂದು ರೈತರ ಕಷ್ಟ 
ಹೋಗುವುದಿಲ್ಲ. ಇದು ಸರಕಾರಕ್ಕೆ ಗೊತ್ತಿದೆ. ಮುಂದಿನ ಬೆಳೆ ಬರುವವರೆಗೆ ರೈತರಿಗೆ 
ಸಹಾಯ ಮಾಡಬೇಕು. ಈ ದೃಷ್ಟಿಯಿಂದ ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರದವರನ್ನು 
ಸುಮಾರು ಎರಡು ಕೋಟಿಯಷ್ಟು ಹಣವನ್ನು ಸಾಲವಾಗಿ ಕೊಡಬೇಕೆಂದು ಕೇಳಿದ್ದಾರೆ. 
ಹಿಂದೆ ಕೇಂದ್ರದವರು ಕೊಟ್ಟಿರುವ ಮೂರು ಕೋಟಿ ಹಣದಲ್ಲಿ ಈಗಾಗಲೇ ಎರಡೂವರೆ 
ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ. ಇನ್ನು 50 ಲಕ್ಷದಷ್ಟು ಹಣ ಉಳಿದಿದೆ. 
ಮುಖ್ಯಮಂತ್ರಿಗಳು ಕೇಳಿರುವ ಎರಡು ಕೋಟಿ ಸಾಲವು ಬಂದರೆ ಅದನ್ನು ತೆಗೆದುಕೊಂಡು 
ರೈತರಿಗೆ ಬೇರೆ ಬೇರೆ ವಿಧದಲ್ಲಿ ಸಹಾಯ ಮಾಡಬೇಕೆಂದು ಇದ್ದೇವೆ. 


ಶ್ರೀ ಕೆ.ಸಿ. ರೇವಣಸಿದ್ದಪ್ಪ - ತುಮಕೂರು ಜಿಲ್ಲೆಯಲ್ಲಿ ಅಭಾವ ಇದೆ ಎಂದು 
ಸರಕಾರಕ್ಕೆ ಗೊತ್ತಿದೆ. ಇಲ್ಲಿ ಅನೇಕ ರೈತರು ತಕಾವಿ ಸಾಲಕ್ಕಾಗಿ ಅರ್ಜಿ ಕೊಟ್ಟಿದ್ದರೂ ಅವು 
ಒಂದೂ ಮಂಜೂರಾಗಿಲ್ಲ ಮತ್ತು ಇಲ್ಲಿನ ರೈತರುಗಳಿಗೆ ಸಹಾಯ ಮಾಡಲು ಯಾವ 
ಯಾವ ಗ್ರಾಮಗಳಲ್ಲಿ ಏನೇನೂ ಕಾರ್ಯಕ್ರಮ ತೆಗೆದುಕೊಂಡಿದ್ದೀರಿ? 


172 


[) 


ಬಿ.ಎಲ್‌. ಸುಬಮ 
ಮಲಿ 


14. ಕೂದುವಳ್ಳಿ ಅಗ್ರಹಾರದ ಆರೋಗ್ಯ ಕೇಂದ್ರದ ಬಗ್ಗೆ 


(ದಿನಾಂಕ: 26-7-1966) 
Will the Minister for Health be pleased to state:- 


(a) since how many years the hospital under the Health 


(b 


(c 


Ns 


Department at Kuduvalli Agrahara in Chickmagalur Taluk 
was in existence; 


) the predominant reasons for transferring the same to Vastara 


Village; 


) the Medical facilities they have comtemplated to provide for 


the benefit of the people of Kuduvalli and surrounding villages? 
Dr. K. Nagappa Alva (Minister for Health) 


) For about 14 years i.e. from 2nd February 1949 to 28th August 


1963. 


) Originally, the Primary Health Unit was sanctioned to Vasthare 


owing the non-availability of Building facilities for running 
the Health Unit at Vasthare as a temporary measure il was 
located at Kuduvalli. Even at Kuduvalli the building was not 
suitable for the Health Unit. Later. the people of Vasthare 
provided a suitable building with all facilities So the Primary 
Health Unit was shifted to Vasthare in 1963. 


A maternity sub-centre has been located at Kuduvalli under 
the Primary Health Unit and the village is included under the 
Primary Health Unit area of Vasthare for all Health services. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - ಸ್ವಾಮಿ, 1949ನೇ ಇಸವಿಯಿಂದಲೂ 
ಚಿಕ್ಕಮಗಳೂರು ತಾಲ್ಲೂಕು ಕೂದುವಳ್ಳಿ ಅಗ್ರಹಾರದಲ್ಲಿದ್ದ ಆಸ್ಪತ್ರೆಯನ್ನು ಬೇರೆ ಕಡೆಗೆ 
ವರ್ಗಾವಣೆ ಮಾಡಿದ್ದೀರಿ, ಆದ್ದರಿಂದ ಈಗ ಕೂದುವಳ್ಳಿ ಮತ್ತು ಸುತ್ತಮುತ್ತ ಇರುವ ಗ್ರಾಮಗಳ 
ಜನಗಳಿಗೆ ಔಷಧೋಪಚಾರವನ್ನು ಒದಗಿಸುವ ಬಗ್ಗೆ ಏನು ಅನುಕೂಲವನ್ನು 
ಮಾಡಿಕೊಟ್ಟಿದ್ದೀರಿ? 


ಡಾ: ಕೆ. ನಾಗಪ್ಪ ಆಳ್ಬ- ಈಗ ಅಲ್ಲಿ ತಾತ್ಕಾಲಿಕವಾಗಿ ಪ್ರಸೂತಿಕಾ ಉಪಕೇಂದ್ರವನ್ನು 
ಸ್ಥಾಪಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ - 16 ವರ್ಷದಿಂದ ಇದ್ದ ಈ ಆಸ್ಪತ್ರೆಯನ್ನು 


ಬದಲಾಯಿಸುವುದು ಸರ್ಕಾರದ ಉದ್ದೇಶವಾಗಿತ್ತೋ ಅಥವಾ ಯಾರಾದರೂ ಶಾಸಕರ 


ಲ 
ಬಟಟ ಬ 
Re 


ರ್ಕಾರದ ಮೇಲೆ ಬಿದ್ದಿತ್ಲೋ? 


ಪುತಿಬಾವಂತ ಸಂಸದೀಯ ಪಟು 173 


ಡಾ: ಕೆ. ನಾಗಪ್ಪ ಆಳ್ಸ - ಪ್ರಭಾವಕ್ಕೆ ಒಳಗಾಗಿ ಮಾಡುವ ಪ್ರಶ್ನೆ ಇದರಲ್ಲಿ ಇಲ್ಲ. 
ಎಲ್ಲಾ ವಿಚಾರಗಳನ್ನೂ ತನಿಖೆ ಮಾಡಿ ಆ ಸ್ಥಳಕ್ಕೆ ಬದಲಾಯಿಸಬೇಕಾಯಿತು. ಹೆಲ್ತ್‌ 
ಯೂನಿಟ್‌ ಸ್ಯಾಂಕ್ಷನ್‌ ಆಗಿದ್ದು ವಸ್ತಾರೆ ಗ್ರಾಮಕ್ಕೆ. ಅಲ್ಲಿ ಸರಿಯಾದ ಕಟ್ಟಡ ಇರಲಿಲ್ಲ 
ಎಂದು ತಾತ್ಕಾಲಿಕವಾಗಿ ಕೂದುವಳ್ಳಿಗೆ ಕೊಟ್ಟದ್ದು 10 ವರ್ಷ ಆದರೂ ಕೂಡ ಅಲ್ಲಿ ಕಟ್ಟಡ 
ಅನುಕೂಲ ಮಾಡಿಕೊಟ್ಟಿಲ್ಲ. ಆಮೇಲೆ ಸರಿಯಾದ ಕಟ್ಟಡ ಒದಗಿಸಿ ಕೊಟ್ಟರು. ತನಿಖೆ 
ಮಾಡಿ ಅಲ್ಲಿಗೆ ಕೊಡಲಾಗಿದೆ. 


174 ಬಿ.ವಿಲ್‌, ಸುಬ್ದದ್ದು 


2003 - 204 ನೇ ಸಾಲಿನ ಕರ್ನಾಟಕ ವಧಾನ ಮಂಡಲ 
ಗ್ರಂಥಾಲಯ ಸಮಿತಿ ಸದಸ್ಕರು 


ಶ್ರೀಯುತರುಗಳಾದ : 

1. ಬಿ. ಎಲ್‌. ಶಂಕರ್‌ ವಿಧಾನ ಪರಿಷತ್ತಿನ ಸಭಾಪತಿಯವರು 
ಹಾಗೂ ಅಧ್ಯಕ್ಷರು 

2. ಎಂ. ವಿ. ವೆಂಕಟಪ್ಪ ವಿಧಾನ ಸಬೆಯ ಸಭಾಧ್ಯಕ್ಷರು ಹಾಗೂ 
ಸಮಿತಿ ಸದಸ್ಯರು 

3. ಬಿ. ಬಿ. ಶಿವಪ್ಪ ವಿಧಾನ ಸಭಾ ಸದಸ್ಯರು 

4. ಎಸ್‌.ಕೆ. ಬೆಳ್ಳುಬ್ಬಿ ಘ್‌ 

5. ಬಿ. ಜಿ. ಗೋವಿಂದಪ್ಪ ಹ 

6. ಷಡಾಕ್ಷರಿ .ಕೆ ಎ 

7. ಗೋಪಾಲಕೃಷ್ಣ ಎಸ್‌. ವೈ. ಸ್‌ 

8. ಯಡಿಯೂರಪ್ಪ ಬಿ. ಎಸ್‌. ವಿಧಾನ ಪರಿಷತ್‌ ಸದಸ್ಯರು 

9. ಡಾ. ಎಂ. ಪಿ. ನಾಡಗೌಡ - 


10. ಖೋತ ಸಚ್ಚದಾನಂದ ಎ 


2003-04 ಸಾಲಿನ ಕರ್ನಾಟಕ ವಿಧಾನ ಮಂಡಲ 
ಗ್ರಂಥಾಲಯ ಉಪ ಸಮಿತಿ ಸದಸ್ಮರು 


ಶ್ರೀಯುತರುಗಳಾದ : 

1. ಬಿ.ಬಿ. ಶಿವಪ್ಪ ವಿಧಾನ ಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು 
2. ಎಸ್‌.ಕೆ. ಬೆಳ್ಳುಬ್ಬಿ ವಿಧಾನ ಸಭಾ ಸದಸ್ಯರು ಹಾಗೂ ಸದಸ್ಯರು 
3 ಬಿಜಿ ಗೋವಿಂದಪ್ಪ ಇಮ್‌ 

4. ಕೆ. ಷಡಾಕ್ಷರಿ eS 

5. ಎನ್‌.ವೈ. ಗೋಪಾಲಕೃಷ್ಣ ಎ 

6. ಬಿ.ಎಸ್‌. ಯಡಿಯೂರಪ್ಪ ವಿಧಾನ ಪರಿಷತ್‌ ಸದಸ್ಯರು 

7. ಡಾ. ಎಂ.ಪಿ. ನಾಡಗೌಡ ಎ 

8. ಖೋತ ಸಚ್ಚಿದಾನಂದ ವಿ ಸಿ 


ಪತಿಬಾವಂತ ಸಂಸದೀಯ ಪಟು 


10. 


204-05 ನೇ ಸಾಲಿನ ಕರ್ನಾಟಕ ವಿಭಾನ ಮಂಡಲ 


ಗ್ರಂಥಾಲಯ ಸಮಿತಿ ಸದಸ್ಮರು 


ಶ್ರೀ ವಿ.ಆರ್‌. ಸುದರ್ಶನ್‌ 
ಸಭಾಪತಿಗಳು, 

ಕರ್ನಾಟಕ ವಿಧಾನ ಪರಿಷತ್ತು 

ಶ್ರೀ ಕೃಷ್ಣ 

ಸಭಾಧ್ಯಕ್ಷರು, 

ಕರ್ನಾಟಕ ವಿಧಾನ ಸಚಿ 

ಶ್ರೀ ಜಿ.ಎಸ್‌. ಗಡ್ಡದೇವರ ಮಠ 
ವಿಧಾನ ಸಭಾ ಸದಸ್ಯರು 

ಶ್ರೀ ಆರ್‌. ಧುವನಾರಾಯಣ್‌ 
ವಿಧಾನ ಸಭಾ ಸದಸ್ಯರು 

ಶ್ರೀ ವಿಶ್ವನಾಥ್‌ ಪಾಟೀಲ್‌ ಹೆಬ್ಬಾಳ್‌ 
ವಿಧಾನ ಸಭಾ ಸದಸ್ಯರು 

ಶ್ರೀ ಕಳಕಪ್ಪ ಜಿ. ಬಂಡಿ 

ವಿಧಾನ ಸಭಾ ಸದಸ್ಯರು 

ಡಾ: ವೀರಬಸವಂತರೆಡ್ಡಿ ಮುದ್ದಾಳ್‌ 
ವಿಧಾನ ಸಭಾ ಸದಸ್ಯರು 

ಡಾ. ವಿ.ಎಸ್‌. ಆಚಾರ್ಯ 

ವಿಧಾನ ಪರಿಷತ್ತಿನ ಸದಸ್ಯರು 

ಡಾ. ಎಲ್‌. ಹನುಮಂತಯ್ಯ 
ವಿಧಾನ ಪರಿಷತ್ತಿನ ಸದಸ್ಯರು 


ಡಾ. ಚಂದ್ರಶೇಖರ ಬಿ. ಕಂಬಾರ 
ವಿಧಾನ ಪರಿಷತ್ತಿನ ಸದಸ್ಯರು 


ಅಧ್ಯಕ್ಷರು 


176 


[NS 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 
ಸಂಪಾದಕ ವರ್ಗ 
ಬ pS) ಮಾ ಮ A) 
ಕರ್ನಾಟಕ ವಿಧಾನ ಪರಿಷತಿನ ಸುಚೆವಾಲಂ 
ಶ್ರೀಯುತರುಗಳಾದ 
ತು 
ಕೆ, ಜಯಶಂಕರಮೂರ್ತಿ ಕಾರ್ಯದರ್ಶಿ (ಪ್ರ 
ವಿ. ಶ್ರೀಶ್‌ ಸಭಾಪತಿಯವರ ಕಾರ್ಯದರ್ಶಿ 
~ RN _—— ವಿ _— pe ಗ 
ಕರ್ನಾಟಕ ವಿಧಾನ ಸಭೆ ಸಜಿಪಾಲಯ 
ಟ. ರಾಜಣ್ಣ ಕಾರ್ಯದರ್ಶಿ 


ಎಸ್‌.ಬಿ. ಹಾಟೀಲ್‌ 
ಟಿ.ಎನ್‌. ಧ್ರುವಕುಮಾರ್‌ 


ಕೆ.ಎನ್‌. ಪ್ರಭಾಕರ್‌ರಾವ್‌ 


ಎನ್‌. 


K] 


ಪಿ. ಓಂಪ್ರಕಾಶ್‌ 


ಅಪರ ಕಾರ್ಯದರ್ಶಿ 
ಜಂಟಿ ಕಾರ್ಯದರ್ಶಿ 
ಜಂಟ ಕಾರ್ಯದರ್ಶಿ (ಪು 
ಸಭಾಧಕ್ಷರ ಕಾರ್ಯದರ್ಶಿ 
ಉಪ ಕಾರ್ಯದರ್ಶಿ 
ಉಪ ಕಾರ್ಯದರ್ಶಿ (ಪು 
ಅಧೀನ ಕಾರ್ಯದರ್ಶಿ 
ಅಧೀನ ಕಾರ್ಯದರ್ಶಿ 
ಶಾಖಾಧಿಕಾರಿ 


ಸಹಾಯಕ ಗಂಥಪಾಲಕಿ 


ಪಹುತಿಭಾವಂತ ಸಂಸದೀಯ ಪಟು 177 


ಪ್ರತಿಭಾವಂತ ಸಂಸದೀಯ ಪಟುಗಳೆ ಬದುಕು ಬರಹ ಮಾಲಿಕೆಯಡಿಯಲ್ಲಿ 
ಬಿಡುಗಡೆಗೊಂಡಿರುವ ಪುಸ್ತಕಗಳು 


ಪುಸ್ತಕಗಳು ದರ ರೂ. 
1. ಕೆ. ಹನುಮಂತಯ್ಯ 20.00 
2. ಎಸ್‌. ನಿಜಲಿಂಗಪು 15.00 
3. ಶಾಂತವೇರಿ ಗೋಪಾಲಗೌಡ 15.00 
4. ವೈಕುಂಠ ಬಾಳಿಗಾ 20.00 
5. ವೀರೇಂದ್ರ ಪಾಟೀಲ್‌ 20.00 
6. ಕಡಿದಾಳ್‌ ಮಂಜಪ್ಪ 15.00 
] ಜಿ.ವಿ. ಹಳ್ಳಿಕೇರಿ 15.00 
8. ಶ್ರೀಮತಿ ಕೆ.ಎಸ್‌. ನಾಗರತ್ನಮ್ಮ 15.00 
9. ಡಿ. ದೇವರಾಜ ಅರಸು 15.00 
10. ಕೆ.ಟಿ. ಭಾಷ್ಯಂ 15.00 
11. ಟೆ.ಸಿದ್ದಲಿಂಗಯ್ಕ್ಮ 20.00 
12. ಕೆ. ಪುಟ್ಟಸ್ಟಾಮಿ 15.00 
13. ಜಗಳೂರು ಇಮಾಂ 15.00 
14. ಕೆ.ಸಿ. ರೆಡ್ಡಿ 20.00 
15. ಬಿ.ವಿ. ಕಕ್ಕಿಲ್ಲಾಯ 20.00 
16. ಜೆ.ಬಿ. ಮಲ್ಲಾರಾಧ್ಯ 15.00 
17. ಹೆಚ್‌.ಎಂ. ಚನ್ನ ಬಸಪ್ಪ 20.00 
18. ಎಂ. ನಾಗಪ್ಪ 15.00 
19. ಬಿ. ರಾಚಯ್ಯ 20.00 
20. ಗಂಗಾಧರ ನಮೋಶಿ 15.00 
21. ಬಿ.ಡಿ. ಜತ್ತಿ 15.00 
22. ಆರ್‌. ಗುಂಡೂರಾವ್‌ 20.00 
23. ಕೆ.ಎಚ್‌. ಪಾಟೀಲ್‌ 15.00 
24. ಅಜೀಜ್‌ ನೇಠ್‌ 15.00 


25. ಸಿ.ಎಂ. ಆರ್ಮುಗಂ 15.00 


178 
ಭಾಷಾಂತರ ಪುಸ್ತಕಗಳು 


1. ಡಾ: ಬಿ.ಆರ್‌. ಅಂಬೇಡ್ಕರ್‌ 

2. ಡಾ: ರಾಮಮನೋಹರ ಲೋಹಿಯಾ 
3. ವಿಕೆ. ಕೃಷ್ಣಮೆನನ್‌ 

4. ಡಾ: ಶ್ಕಾಂಪ್ರಸಾದ್‌ ಮುಖರ್ಜಿ 

5. ಶೇಖ್‌ ಮಹಮದ್‌ ಅಬ್ದುಲ್ಲಾ 

6. ಡಾ: ರಾಜೇಂದ್ರ ಪ್ರಸಾದ್‌ 

7.  ಭೂಪೇಶ್‌ ಗುಪ್ತ 

8.  ಅನಂತಶಯನಂ ಅಯ್ಯಂಗಾರ್‌ 

9. ಶ್ರೀಮತಿ ರಾಜಕುಮಾರಿ ಅಮೃತಕೌರ್‌ 
10. ಡಾ: ಚಂತಾಮನ್‌ ಡಿ. ದೇಶ್‌ಮುಖ್‌ 
11. ಪನಂಪಿಲ್ಲಿ ಗೋವಿಂದ ಮೆನನ್‌ 

12. ಜೈಸುಖಲಾಲ್‌ ಹಾಧಿ 

13. ಎಸ್‌.ಎಂ. ಜೋಷಿ 


pe CS SS NN 


